ಸಮಗ ದಾಸ ಸಾಹಿತ್ಯ 

ಸ೦ಪುಟಿ: ೧ 

ಶ್ರೀ ಶ್ರೀ ಪಾದರಾಜರ ಮತ್ತ ಶ್ರೀ ವ್ಯಾಸರಾಯರ 
ಕೀರ್ತನೆಗಳು 

ಸಂಪಾದಕರು: 

ಡಾ. ಶ್ರೀನಿವಾಸ ಹಾವನೂರ 

ಡಾ. ಅರಳುಮಲ್ಲಿಗೆ ಪಾರ್ಥಸಾರಥಿ 
ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ 
ವಿರ್ದೇಶನಾಲಯ ಬೆ೦ಗಳೂರು. ೨೦೦೩ 
ಪರಿಷ್ಕೃತ ಹಸ್ತಪ್ರತಿ 

-ನಾಗೇಶ ಶ್ರೀನಿವಾಸ ಹಾವನೂರ. ೨೦೨೪ 
(ಇದು ವ್ಯಾಪಾರದ ಬಳಕಗಾಗಿ ಅಲ್ಲ) 


ಪರಿವಿಡಿ 


ಪ್ರಸ್ತಾವನೆ 
ಕೀರ್ತನೆಗಳ ಕ್ರಮ ಸೂಚಿ (ಕೀರ್ತನೆಗಳ ಮೊದಲ ಸಾಲಿನಂತೆ) 
ಶ್ರೀ ಶ್ರೀಪಾದರಾಜರ ಕೀರ್ತನೆಗಳು 
೧.ದೇವದೇವತಾ ಸ್ತುತಿ 

ಅ) ಶ್ರೀ ಹರಿಯ ಗುಣಗಾನ 

ಆ) ಶ್ರೀಕೃಷ್ಣ ಲೀಲೆ 

ಇ) ಶೀಮನ್ಮಧ್ವಾಚಾರ್ಯರು 

ಈ) ರುದ್ರ ದೇವರು 

ಉ) ಯತಿವರರು 
೨. ಆತ್ಮವಿವೇದನೆ 
೩. ನೀತಿಬೋಧೆ 
೪. ಉಗಾಭೋಗಗಳು 
೫. ವಿಶಿಷ್ಟ ಗೀತೆಗಳು 

ಭ್ರಮರಗೀತೆ 

ಶ್ರೀ ಮಧ್ವನಾಮ 

ಶ್ರೀ ಲಕ್ಷ್ಮೀ ನೃಸಿಂಹ ಪ್ರಾದುರ್ಭಾವ ದಂಡಕ 
೬. ಮಂಗಳ ಪದಗಳು 


ಶ್ರೀ ವ್ಯಾಸರಾಯರ ಕೀರ್ತನೆಗಳು 
೧.ದೇವದೇವತಾ ಸ್ತುತಿ 
(ಅ) ಶ್ರೀ ಗಣೇಶ ಸ್ತವನ 
(ಆ) ಶ್ರೀಹರಿಯ ಗುಣಗಾನ 
(ಇ) ಶ್ರೀಕೃಷ್ಣಲೀಲೆ 
(ಈ) ಅವತಾರತ್ರಯ 
(ಉ) ರುದ್ರ ದೇವರು 
(ಊ) ಯತಿವರರು 
(ಎ) ಹರಿದಾಸ ವರ್ಗ 
೨. ಆತ್ಮ ನಿವೇದನೆ 
೩. ನೀತಿಬೋಧೆ 
೪. ಉಗಾಭೋಗಗಳು 
೫. ವಿಶಿಷ್ಟ ಗೀತೆಗಳು 
೬. ಮಂಗಳ ಪದಗಳು 


KRKKKK 


ಪ್ರಸ್ತಾವನೆ 


ಸಮಗ್ರ ದಾಸ ಸಾಹಿತ್ಯದ ಈ ಪ್ರಥಮ ಸಂಪುಟದಲ್ಲಿ ಅಡಕವಾಗಿರುವ ಕೀರ್ತನೆಗಳ 
ರಚಯಿತರು ಮಹಾಮಹಿಮರು, ಗುರುಶಿಷ್ಯರೆ೦ಬ ಕಾರಣದಿಂದ ಒಂದೇ ಕಾಲಾವಧಿಯವರು 
(೧೫ನೆಯ ಶತಮಾನದ ಉತ್ತರಾರ್ಧ/೧೬ನೆಯದರ ಪೂರ್ವಾರ್ಧ). ಇಬ್ಬರೂ ಹರಿದಾಸ 
ಸಾಹಿತ್ಯದ ಆದಿಮ ಹರಿಕಾರರು; ಮಾತ್ರವಲ್ಲ, ಆ ಪರಂಪರೆಗಳನ್ನು ರಾಜಮಾರ್ಗದಲ್ಲಿ 
ಪ್ರತಿಷ್ಠಾಪಿಸಿದವರು) ಹೋಲಿಕೆ ಇಷ್ಟಕ್ಕೆ ಮುಗಿಯಲಿಲ್ಲ. ಇಬ್ಬರೂ ಪ್ರಕಾಂಡ ಪಂಡಿತರು. 
ಬಾಲ್ಯ/ಹದಿಹರೆಯದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ದೀರ್ಪ ಕಾಲದವರೆಗೆ ದ್ವೈತ ಮತದ 
ಅದ್ವರ್ಯಗಳಾದವರು. ಸಂಸ್ಕೃತದಲ್ಲಿ ಆ ಕುರಿತು ಪೌಢ ಗ್ರ೦ಥಗಳನ್ನು ರಚಿಸಿದವರು. 
ಪೀಠಾಧಿಪತಿಗಳಾಗಿ ಆಸೇತುಹಿಮಾಚಲ ದಿಗ್ವಿಜಯವನ್ನು ಕೈಗೊಂಡು ಅನ್ಯಮತದ 
ದಿಗಜಗಳನ್ನು ವಾದದಲ್ಲಿ ಗೆದ್ದವರು. 

ಇಂಥ ಮಹಾಮಹಿಮರು ತಮ್ಮ ಮಾತೃಭಾಷೆಯಲ್ಲಿ- ಅರ್ಥಾತ್‌ ಕನ್ನಡದಲ್ಲಿ ನಿರರ್ಗಳವಾಗಿ 
ಹಾಡುಗಳನ್ನು ರಚಿಸಬಲ್ಲವರಾಗಿದ್ದದ್ದು ಒ೦ದು ಸೋಜಿಗದ ಸಂಗತಿಯೇ. ದಾಸ ಸಾಹಿತ್ಯದ 
ಪ್ರೌಢಿಮೆಗೆ ವಿದರ್ಶನವಾಗಿರುವ ರಚನೆಗಳಿವು. ಈ ಯತಿವರ್ಗದ ದಾಸರ ಕೀರ್ತನೆಗಳನ್ನು 
ಸಂಪಾದಿಸುವ ಭಾಗ್ಯ ನಮ್ಮದಾಗಿದೆ. 

ಇವರಿಬ್ಬರ ಜೀವನ, ಕೃತಿಗಳ ಬಗ್ಗೆ ಈಗಾಗಲೇ ಅನೇಕ ಲೇಖನಗಳು, ಗ್ರಂಥಗಳು 
ಪ್ರಕಟಿಗೊಂಡಿವೆಯಾದ್ದರಿಂದ ಅವುಗಳ ಆಧಾರದಿಂದ ಇಲ್ಲಿ ಸಂಕ್ಷೇಪವಾಗಿ ಅವರ ಪರಿಚಯ 
ಮಾಡಿಕೂಡುತ್ತಿದ್ದೇವೆ. 


ಶ್ರೀಪಾದರಾಜರು 


ಶ್ರೀಪಾದರಾಜರು ಕಿ.ಶ. ೧೪೦೬ ರಲ್ಲಿ ಚನ್ನಪಟ್ಟಣದ ಬಳಿಯ ಅಬ್ಬೂರಿನಲ್ಲಿ ಜನಿಸಿದರು. 
ಅದು ಆನ೦ತರ ಬ೦ದ ಬ್ರಹ್ಮಣ್ಯತೀರ್ಥರೆ೦ಬ ಯತಿಗಳ ಸ್ಮಳವೂ ಹೌದು. ಶ್ರೀಪಾದರಾಜರ 
ಪೂರ್ವಾಶ್ರಮದ ಹೆಸರು ಲಕ್ಷ್ಮಿೀನಾರಾಯಣ ಎಂಬುದು. ಶೇಷಗಿರಿಯಪ್ಪ ಮತ್ತು ಗಿರಿಯಮ್ಮ 
ತಂದೆತಾಯಿಗಳು. ಲಕ್ಷ್ಮೀನಾರಾಯಣ ಚಿಕ್ಕವವಿದ್ದಾಗ ಹಸುಗಳನ್ನು ಮೇಯಿಸುತ್ತ ಊರ 
ಹೊರಗೆ ಓಡಾಡುತ್ತಿದ್ದ. ಆ ವೇಳೆಗೆ ಅಲ್ಲಿ ಸ್ಪರ್ಣವರ್ಣತೀರ್ಥರೆಂಬ ಯತಿಗಳ ಕಣ್ಣಿಗೆ ಬಿದ್ದ. 
ಶ್ರೀರಂಗಂನಿಂದ ಬಂದಿದ್ದ ಅವರು ಅಬ್ಬೂರಿನಲ್ಲಿದ್ದ ಶ್ರೀ ಪುರುಷೋತ್ರಮತೀರ್ಥರನ್ನು 
ಕಾಣಬಯಸಿದ್ದರು. ತಮ್ಮ ಕಣ್ಣಿಗೆ ಬಿದ್ದ ಲಕ್ಷ್ಮೀನಾರಾಯಣನ ಮುಖದ ತೇಜಸ್ಸು, 
ವಾಕ್‌ಚತುರತೆಗಳನ್ನು ಮನಗಂಡು, ಶ್ರೀ ಪುರುಷೋತ್ತಮತೀರ್ಥರ ಮಧ್ಯಸ್ಥಿಕೆಯಿಂದ ತಂದೆ 
ತಾಯಿಗಳನ್ನೊಪ್ಪಿಸಿ ಅವನನ್ನು ಶ್ರೀರ೦ಗ೦ಗೆ ಕರೆದೊಯ್ದರು. ಉಪನಯನ ಮಾಡಿಸಿ ಸನ್ಯಾಸ 
ದೀಕ್ಷೆಯನ್ನಿತ್ತರು. ತಮ್ಮಲ್ಲಿಯೇ ಕೆಲಕಾಲ ವಿದ್ಯಾಭ್ಯಾಸ ಮಾಡಿಸಿ, ಹೆಚ್ಚಿನ ಅಧ್ಯಯನಕ್ಕಾಗಿ ಶ್ರೀ 
ವಿಭುದೇಂದ್ರತೀರ್ಥರಲ್ಲಿಗೆ (ಈಗಿನ ಶ್ರೀ ರಾಘವೇಂದ್ರ ಮಠದ ಆರ೦ಭಪೂರ್ವದ ಶ್ರೀಗಳವರು) 
ಕಳುಹಿದರು. ಪರಿಣಾಮವಾಗಿ ಲಕ್ಷ್ಮೀನಾರಾಯಣತೀರ್ಥರು ಬಲು ಬೇಗ ಸಕಲ ಶಾಸ್ತ್ರ 
ಪಾರ೦ಗತರಾದರು. 

ಒಮ್ಮೆ ಶ್ರೀ ವಿಭುದೇ೦ದ್ರರು ತಮ್ಮ ಶಿಷ್ಯರೊಡನೆ ರಾಯಚೂರು ಜಿಲ್ಲೆಯ ದೇವಗಿರಿ ಬಳಿಯ 
ನರಸಿಂಹ ಕ್ಷೇತ್ರವಾದ ಕೊಪ್ಪರವೆ೦ಬ ಸ್ಥಳದಲ್ಲಿ ಚಾತುರ್ಮಾಸ್ಯ ಮಾಡಿದರು. ಆಗ 
ಉತ್ತರಾದಿಮಠದ ಶ್ರೀ ರಘುನಾಥತೀರ್ಥರೂ ಅಲ್ಲಿಗೆ ಬಂದರು. ವಿಭುದೇ೦ದ್ರರು ತಮ್ಮ ಈ 
ನೆಚ್ಚಿನ ಶಿಷ್ಯನ ವಿದ್ಯಾ ಪರೀಕ್ಷೆಯನ್ನು ಮಾಡಲು ಕೋರಿದರು. ಮಾರನೆಯ ದಿನವೇ ಇಬ್ಬರೂ 
ಯತಿಗಳ ಸಮ್ಮುಖದಲ್ಲಿ ವಿದ್ವಾ೦ಸರ ಸಭೆ ಸೇರಿತು. ಆ ವಿದ್ವತ್ಸಭೆಯಲ್ಲಿ ಶ್ರೀ ರಘುನಾಥತೀರ್ಥರು 
ಜಯತೀರ್ಥರ ನ್ಯಾಯಸುಧೆಯಲ್ಲಿಯ ಒಂದು ವಾಕ್ಯವನ್ನು ಲಕ್ಷ್ಮೀನಾರಾಯಣತೀರ್ಥರ 
ಮುಂದಿರಿಸಿ ವ್ಯಾಖ್ಯಾನ ಮಾಡುವಂತೆ ಆದೇಶಿಸಿದರು. ಲಕ್ಷ್ಮೀನಾರಾಯಣತೀರ್ಥರು ಆ 


ವಾಕ್ಯಾರ್ಥದ ಆಧಾರದ ಮೇಲೆ ನ್ಯಾಯಸುಧಾ ಗ್ರಂಥವನ್ನೇ ನೂತನ ರೀತಿಯಲ್ಲಿ ವ್ಯಾಖ್ಯಾನ 
ಮಾಡಿ ತಮ್ಮ ವಿದ್ವತ್ತನ್ನು ಸಾಬೀತುಪಡಿಸಿದರು. ಬಾಲ ಯತಿಗಳ ಪ್ರತಿಭೆಯು 
ರಘುನಾಥತೀರ್ಥರಿಗೆ ಅತ್ಯಾನ೦ದವನ್ನು೦ಟು ಮಾಡಿತು. ಅವರನ್ನು ಮನಸಾರ ಹೊಗಳಿದರು. 
ಲಕ್ಷ್ಮೀನಾರಾಯಣತೀರ್ಥರು ವಿನಯಪೂರ್ವಕವಾಗಿ ಅಂತಹ ಶ್ರೀಪಾದರ ಅನುಗ್ರಹಕ್ಕೆ 
ಪಾತ್ರರಾದ ತಾನು ಪುಣ್ಯಶಾಲಿ ಎ೦ದರು. ತಮ್ಮ ವ್ಯಾಸ೦ಗದ ನ೦ತರ 
ಲಕ್ಷ್ಮೀನಾರಾಯಣತೀರ್ಥರು ದೀಕ್ನಾಗುರುಗಳಾದ ಸ್ವರ್ಣವರ್ಣತೀರ್ಥರು ವಾಸವಾದ 
ಶ್ರೀರಂಗಂಗೆ ಮರಳಿ ಬಂದರು. ಗುರುಗಳು ವೃ೦ದಾವನಸ್ಮರಾದ ಮೇಲೆ ಸಂಸ್ಥಾನದ 
ಆಧಿಪತ್ಯವನ್ನು ವಹಿಸಿಕೊಂಡರು. 'ಶ್ರೀಪಾದರಾಜ' ರೆ೦ದು ಖ್ಯಾತರಾದರು.” 

ಒಮ್ಮೆ ಸ೦ಚಾರತ್ವೇನ ಅವರು ಮುಳಬಾಗಿಲಿಗೆ ಬಂದಾಗ ಅಲ್ಲಿಯ ಪ್ರಶಾಂತ 
ವಾತಾವರಣವನ್ನು ಕಂಡು ಅಲ್ಲಿಯೇ ನೆಲೆನಿಂತರು. ಅದು 'ನೃಸಿಂಹತೀರ್ಥ'ವೆಂಬ 
ಸರೋವರದಿಂದಾಗಿ ಪುಣ್ಯಕ್ಷೇತ್ರವೂ ಆಗಿದ್ದಿತು. ಶ್ರೀ ಅಕ್ಟೋಭ್ಯತೀರ್ಥರು ವಿದ್ಯಾರಣ್ಯರನ್ನು 
ವಾದದಲ್ಲಿ ಸೋಲಿಸಿದ್ದುದು ಇಲ್ಲಿಯೇ ಎ೦ಬ ಪ್ರತೀತಿಯೂ ಇದ್ದ ಸ್ಥಳವದು. 

ಈಗ ಶ್ರೀಪಾದರಾಜರ ವಾಸ್ತವ್ಯದಿ೦ದಾಗಿ ಮುಳಬಾಗಿಲು ವಿದ್ಯಾಕ್ಲೇತ್ರವೂ ಆಗಿ ಪರಿಣಮಿಸಿತು. 
ವ್ಯಾಸಂಗಕ್ಕಾಗಿ ದೂರದೂರದ ಸ್ಥಳಗಳಿಂದ ವಿದ್ಯಾರ್ಥಿಗಳು ಬರತೊಡಗಿದರು. ಹಾಗೆ 
ಬಂದವರಲ್ಲಿ ವ್ಯಾಸರಾಯರೂ ಒಬ್ಬರು. ಕೆಲವೇ ಸಮಯದಲ್ಲಿ ಈ ಗುರು-ಶಿಷ್ಯ ಸಂಬಂಧ 
ಘವಿಷ್ಠವಾಯಿತು. 

ತಮ್ಮ ಗುರುವನ್ನು ಕುರಿತು ವ್ಯಾಸರಾಯರು ನಾಲ್ಕು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವು 
ಸಮಕಾಲೀನವಾದುದರಿ೦ದ ಅಲ್ಲಿ ಬಂದ ಚರಿತ್ರಾತತ ಅಂಶಗಳನ್ನು ಇದ್ದುದಿದ್ದಂತೆ 
ಸ್ವೀಕರಿಸಬಹುದಾಗಿದೆ. 

'ವಾದಿಗಜ ಮಸಕಾಂಕುಶ ಸುಜನಬುಧಗೇಹ' ಎಂಬ ಕೀರ್ತನೆಯಲ್ಲಿ ಶ್ರೀಪಾದರಾಜರು (ಕೀ. 
೧೬೮) ಅನ್ಯ ಮತದವರನ್ನು ಗೆದ್ದದ್ದರ ಪ್ರಸ್ತಾಪವಿರುವುದನ್ನು ಗಮನಿಸಿದರೆ ಅವರ ಖ್ಯಾತಿ 
ಬಹುದೂರ ಹಬ್ಬಿದ್ದಿತೆಂದು ಊಹಿಸಬಹುದು. ಅಲ್ಲದೆ 'ಶರಣಜನ ಸುರಧೇನು" ಎಂಬ 
ವಿಶೇಷಣದ ಮೇಲಿಂದ ಅವರ ಭಕ್ತರು ಶ್ರೀಪಾದರಾಜರನ್ನು ತಮಗೆ ಇಷ್ಟಾರ್ಥ ಸಿದ್ದಿಯನ್ನು 
ನೀಡುವ ಕಾಮಧೇನುವೆಂದು ತಿಳಿದಿದ್ದರು. 
ಶ್ರೀ ವ್ಯಾಸರಾಯರ 'ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ' ಎ೦ಬ ಇನ್ನೊಂದು 
ಕೀರ್ತನೆಯಲ್ಲಿ ಶ್ರೀಪಾದರಾಜರಿಂದ ಘಟಿಸಿದ ಎರಡು ಪವಾಡಸದೃಶವಾದ ಘಟನೆಗಳ 
ಪ್ರಸ್ತಾಪವಿದೆ. (ಕೀ. ೧೬೭): 

ವಿಪ್ರ ಹತ್ಯ ದೋಷ ಬರಲು 
ಕ್ಷಿಪ್ರ ಶಂಖೋದಕದಿ ಕಳೆಯೆ 
ಅಪ್ರಬುದ್ದರು ದೂಷಿಸೆ ಗೇರೆಣ್ಣೆ 
ವಸ್ತ್ರವ ಶುಭ್ರ ಮಾಡಿ ತೋರಿದ 


ಹರಿಗೆ ಸಮರ್ಪಿಸಿದ ನಾನಾ 

ಪರಿಯ ಶಾಕ೦ಗಳನು ಭು೦ಜಿಸೆ 

ನರರು ನಗಲು ಶ್ರೀಶ ಕೃಷ್ಣನ 

ಕರುಣದಿ೦ದ ಹುಸಿಯ ಮಾಡಿದ 

ಇವುಗಳಲ್ಲಿ ಮೊದಲಿನ ನುಡಿಯ ಸ೦ದರ್ಭ ಹೀಗಿದೆ: 
ಸಾಳುವ ನರಸಿ೦ಹನು ದೊರೆಯಾದ ಕಾಲದಲ್ಲಿ ತಿರುಪತಿ ಶ್ರೀನಿವಾಸ ದೇವಸ್ಥಾನದಲ್ಲಿ 

ಅವ್ಯವಹಾರ ಆರಂಭವಾಯಿತು. ಅರ್ಚಕರೇ ದೇವಸ್ಥಾನದ ಭಂಡಾರದಿಂದ ಅಪಾರ ಮೊತ್ತದ 
ಹಣವನ್ನು ಅಪಹರಿಸಿದುದಲ್ಲದೆ ಬೆಲೆ ಬಾಳುವ ಬಟ್ಟೆ, ಚಿನ್ನದ ಆಭರಣಗಳನ್ನೂ ಭಕ್ತಾದಿಗಳ 
ಕಣ್ಣೆದುರಿಗೇ ತಮ್ಮದಾಗಿ ಮಾಡಿಕೊಂಡರು. ತಮ್ಮ ಮನೆಯಲ್ಲಿ ಮಂಗಲ ಕಾರ್ಯವಿದ್ದಾಗ 


ವಧೂವರರನ್ನು ಶ್ರೀನಿವಾಸನ ಸುವರ್ಣ ವಾಹನದಲ್ಲಿ ಕೂರಿಸಿ ಬೀದಿಯಲ್ಲಿ ಮೆರವಣಿಗೆ 
ಮಾಡಿಸಿದರು. ಅಧಿಕಾರ ಮದದಿಂದ, ಐಶ್ವರ್ಯ ಮದದಿಂದ ವಿಜೃಂಭಿಸಿದರು. ಇವರ ನಿರಂಕುಶ 
ವೃತ್ತಿಯನ್ನು ಯಾರೂ ಪ್ರಶ್ನಿಸುವಂ೦ತಿರಲಿಲ್ಲ. ಆದ್ದರಿ೦ದ ತಿರುಪತಿಗೆ ಬರುವ ಯಾತ್ರಿಕರಲ್ಲಿಯೂ 
ಅಲ್ಲಿಯೇ ನೆಲೆಸಿದ್ದ ಸಾಮಾನ್ಯರಲ್ಲಿಯೂ ಅಸ೦ತೋಷದ ಹೊಗೆಯಾಡಿತು. 

ಸಾಳುವ ನರಸಿಂಹನು ತಿರುಪತಿ ಶ್ರೀನಿವಾಸನ ಪರಮ ಭಕ್ತನು. ವಿಷಯ ತಿಳಿದಾಗ 
ಕುಪಿತನಾಗಿ ಅರ್ಚಕರು ಕೂಡಲೆ ವಿಚಾರಣೆಗೆ ಬರಬೇಕೆಂದು ಪತ್ರ ಬರೆದು ಕಳುಹಿಸಿದನು. 
ತಮ್ಮನ್ನು ಯಾರೂ ಏನೂ ಮಾಡಲಾರರೆ೦ಬ ಅಹಂಕಾರದಿಂದ ಅರ್ಚಕರು ರಾಜಾಜ್ಞೆಯನ್ನು 
ಲೆಕ್ಕಿಸಲಿಲ್ಲ. 

ದೊರೆಗೆ ಇನ್ನೂ ಕೋಪ ಬಂದಿತು. ತನ್ನ ದಳಪತಿಯನ್ನು ಕರೆದು ತಿರುಪತಿಯ ಆ 
ಅರ್ಚಕರೆಲ್ಲರನ್ನೂ ಬಂಧಿಸಿ ವಿಚಾರಣೆಗೆ ತರಬೇಕೆಂದು ಅಪ್ಪಣೆ ಮಾಡಿದ. ದಳಪತಿಯು 
ರಾಜಭಟಿರೊಡನೆ ತಿರುಪತಿಗೆ ಬಂದಾಗ ಅರ್ಚಕರು ಬಂಧನವನ್ನು ವಿರಾಕರಿಸಿದುದಲ್ಲದೆ ತೀವ್ರ 
ವಿರೋಧವನ್ನೇ ಮಾಡಿದರು. ಅವರ ಮೇಲೆ ದಳಪತಿಯು ಶಸ್ತ್ರ ಪ್ರಯೋಗವನ್ನು ಮಾಡುವುದು 
ಅನಿವಾರ್ಯವಾಯಿತು. ಗಲಭೆಯನ್ನು ಕೇಳಿ ಭೀತರಾದ ಅರ್ಚಕರ ಪತ್ನಿಯರೂ ತಮ್ಮ ಪತಿಗಳ 
ಪ್ರಾಣರಕ್ಷಣೆಗೆ ಧಾವಿಸಿ ಬ೦ದರು. 

ಮುಂದೆ ನಡೆದ ಕೋಲಾಹಲದಲ್ಲಿ ಅರ್ಚಕರಲ್ಲದೆ ಅವರ ಪತ್ನಿ-ಪುತ್ರರೂ ಹತರಾದರು. 
ಇವರಲ್ಲಿ ಹಲವರು ನಿರಪರಾಧಿಗಳು. ಆದ ಅನಾಹುತವನ್ನು ದಳಪತಿಯು ಸಾಳುವ 
ನರಸಿಂಹನಿಗೆ ವರದಿ ಮಾಡಿದಾಗ ದೊರೆಯು ಬಹು ದುಃಖಿಸಿದ. ತಾನೊಂದು ಮಾಡಿದರೆ 
ದೈವವೊ೦ದು ಬಗೆಯಿತು. ರಾಜನಾಗಿ ಒಂದು ಅಪರಾಧವನ್ನು ಶಿಕ್ಷಿಸಲು ಹೋಗಿ ತಾನೇ ಇನ್ನೂ 
ದೊಡ್ಡ ಅಪರಾಧ ಮಾಡಿದಂತಾಯಿತೆಂದು ಮಮ್ಮಲ ಮರುಗಿದ, ಕೊನೆಗೆ ಈ ಬ್ರಹ್ಮಹತ್ಯೆಯ 
ಪರಿಹಾರಕ್ಕಾಗಿ ಶ್ರೀಪಾದರಾಜರ ಮೊರೆ ಹೊಕ್ಕ. 

ಶ್ರೀಪಾದರಾಜರು ದೊರೆಯ ಶಶ್ಚಾತ್ತಾಪವನ್ನು ಅರಿತು ಅವನಿಂದ ಪ್ರಾಯಶ್ಚಿತ್ತ 
ಮಾಡಿಸಿದರು. ಕೂನೆಗೆ ಶ೦ಖೋದಕವನ್ನು ಪ್ರೋಕ್ಷಿಸಿ ಆತನ ಬ್ರಹ್ಮಹತ್ಯಾ ದೋಷವನ್ನು 
ಪರಿಹಾರ ಮಾಡಿದರು. 

ಸಾಳುವ ನರಸಿಂಹನು ಅವರನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಸಕಲ ಸನ್ಮಾನಗಳನ್ನು 
ಮಾಡಿದನು. ಇದೆಲ್ಲವನ್ನೂ ಕೇಳಿದ ಕೆಲವು ಕುಹಕಿಗಳು, "ಶ೦ಖೋದಕದಿ೦ದ ಬ್ರಹ್ಮಹತ್ಯೆಯಂಥ 
ಮಹಾ ಪಾಪ ಪರಿಹಾರವಾಗುವುದುಂಟೆ?" ಎಂದು ಹಂಗಿಸಿದರು. ಆಗ ಶ್ರೀಪಾದರಾಜರು ಆ 
ಕುಹಕಿಗಳನ್ನು ಬರಮಾಡಿಕೊಂಡು ಬಿಳಿಯ ಬಟ್ಟೆಯೊ೦ದನ್ನು ಗೇರೆಣ್ನೆಯಲ್ಲಿ ಅದ್ದಿ ಅದರ 
ಕಪ್ಪನ್ನು ಹೋಗಲಾಡಿಸುವಂತೆ ಅವರಿಗೆ ಸವಾಲು ಹಾಕಿದರು. ಕುಹಕಿಗಳಿಗೆ ಅದು 
ಸಾಧ್ಯವಾಗಲಿಲ್ಲ. ಆಗ ಶ್ರೀಗಳವರು ತಮ್ಮ ಶ೦ಖೋದಕವನ್ನು ಆ ಬಟ್ಟೆಯ ಮೇಲೆ 
ಪ್ರೋಕ್ಲಿಸಿದರು. ಕೂಡಲೇ ಅದು ಮೊದಲಿನಂತೆ ಶುಭ್ರ ವಸ್ತವಾಯಿತು. ಕುಹಕಿಗಳು ಕ೦ಗೆಟ್ಟು 
ತಮ್ಮ ಅಪಚಾರವನ್ನು ಕ್ಷಮಿಸಬೇಕೆಂದು ಶ್ರೀಪಾದರಾಜರಲ್ಲಿ ಶರಣಾಗತರಾದರು. 
ಇನ್ನು ಎರಡನೆಯ ನುಡಿಯ ಸಂದರ್ಭವು ಇನ್ನೂ ಸ್ವಾರಸ್ಯವಾಗಿದೆ. ಅದನ್ನು ಇಲ್ಲಿ 
ಪಾರಂಪರಿಕ ಕಥಾನಕದಿ೦ದಲೇ ಕೂಡಲಾಗಿದೆ.೨ 
ಸಾಧು-ಸ೦ತರ ಜೀವನದಲ್ಲಿ ಸುಖ ಪ್ರಾರಬ್ದ ಇಲ್ಲವೆ ದು:ಖ ಪ್ರಾರಬ್ದ ಎ೦ಬ ರೀತಿ ಇರುತ್ತದೆ. 
ಅವರು ಅದನ್ನು ತಪ್ಪಿಸಿಕೊಳ್ಳುವ೦ತಿಲ್ಲ ಮತ್ತು ತಪ್ಪಿಸಿಕೊಳ್ಳಲಾರರು. ಇದೆಲ್ಲವೂ ಭಗವ೦ತನ 
ಇಚ್ಚೆ ಎಂದು ತಿಳಿದು ನಡೆಯುವವರು. 
ಒಮ್ಮೆ ಶ್ರೀಪಾದರಾಜರು ಉತ್ತರಾದಿ ಮಠದ ರಘುನಾಥತೀರ್ಥರನ್ನು ಕೂಡಿಕೊಂಡು 
ಸಂಚಾರಕ್ಕೆ ಹೊರಟರು. ರಘುನಾಥತೀರ್ಥರ ಪ್ರಕೃತಿ ಸೂಕ್ಷ್ಮ. ಅವರು ಮೆಣಸಿನ ಬೀರು ಮತ್ತು 
ಅನ್ನವಷ್ಟನ್ನೇ ನೈವೇದ್ಯ ಮಾಡಿ ಸ್ವೀಕರಿಸುವವರು. ಅದೊಂದು ಬಗೆಯ ದು:ಖ ಪ್ರಾರಬ್ದ. 
ಶ್ರೀಪಾದರಾಜರದು ಸುಖ ಪ್ರಾರಬ್ಧ. ಪ್ರತಿನಿತ್ಯ ಪ೦ಚ ಭಕ್ಷ್ಯ ಪರಮಾನ್ನಗಳ ನೈವೇದ್ಯವಾಗಬೇಕು. 


ಅದನ್ನೇ ಅವರು ಭು೦ಜಿಸುವವರು. ಇವರೆ೦ಥ ಸನ್ಯಾಸಿಗಳು? ಇವರ ಜಿಹ್ವಾ ಚಾಪಲ್ಯ ಇನ್ನೂ 
ಹೋಗಿಲ್ಲವೆಂಬ ಕುಹಕಿಗಳ ಮಾತು ಅರಸನವರೆಗೂ ಹೋಯಿತು. ಇವರ ಸತ್ವ ಪರೀಕ್ಷೆಯನ್ನು 
ಮಾಡಬೇಕೆ೦ಬ ಕುತೂಹಲದಿ೦ದ ಅವನೊ೦ದು ಉಪಾಯ ಮಾಡಿದ. 
ವಿತ್ಯದ೦ತೆ ಮಠದಲ್ಲಿ ಪೂಜೆ ಮಾಡುವುದರ ಬದಲು ಯತಿಗಳು ನಿಸರ್ಗ ರಮಣೀಯವಾದ 
ಸ್ಮಳವೊ೦ದರಲ್ಲಿ ಪೂಜಿ ಮಾಡಬಹುದಲ್ಲ? ಅದಕ್ಕೆ ತಾನೇ ಎಲ್ಲ ವ್ಯವಸ್ಥೆಯನ್ನು 
ಮಾಡುವೆನೆ೦ದು ಅವರಿಗೆ ಆಶ್ವಾಸನವನ್ನು ಇತ್ತ. ಶ್ರೀಪಾದರಾಜರು ಅರಸನ ಸೂಚನೆಯನ್ನು 
ಒಪ್ಪಿದರು. ಅವನು ಅವರನ್ನು ಶಿಷ್ಯ ಪರಿವಾರದೊಡನೆ ರಾಜಭಟರೊಂ೦ದಿಗೆ ಅರಣ್ಯಕ್ಕೆ 
ಕಳುಹಿದ. ಅಲ್ಲಿಯೋ ನೀರಿಲ್ಲ-ನೆರಳಿಲ್ಲ. ಬಂದ ರಾಜಭಟರೂ ನಿಲ್ಲಲಿಲ್ಲ. 
ಶ್ರೀಪಾದರಾಜರೇನೋ ಪೂಜೆಯನ್ನು ಸಾಂಗೊಪಾಂಗವಾಗಿ ಮಾಡಿದರು. ಆದರೆ 
ಅಡಿಗೆ-ನೈವೇದ್ಯಕ್ಕಾಗಿ ಅರಸನು ಭರವಸೆ ಇತ್ತ ಯಾವ ಸಾಮಾನೂ-ಸರ೦ಜಾಮೂ ಬರಲಿಲ್ಲ. 
ಶಿಷ್ಯರು ಹಸಿವೆ-ಬಾಯಾರಿಕೆಯಿ೦ದ ಕಂಗಾಲಾದರು. ಆ ನಿರ್ಜನ ಪ್ರದೇಶದಲ್ಲಿ ಒಬ್ಬ 
ನರಪ್ರಾಣಿಯೂ ಇರಲಿಲ್ಲ. ಅಲ್ಲಿ೦ದ ಊರಿಗೆ ಮರಳಿ ಹೋಗುವ ದಾರಿ ಯಾರಿಗೂ ಗೊತ್ತಿರಲಿಲ್ಲ. 
ಇತ್ತ ಅರಸನು ಉಭಯ ಯತಿಗಳಲ್ಲಿ ಅಸಂತುಷ್ಠಿಯಾಗಲೆಂದು ಬೇಕೆಂದೇ 
ರಘುನಾಥತೀರ್ಥರಿಗೆ ಅರಮನೆಯಲ್ಲಿ ಬಿಕ್ಲೆ ಮಾಡಿಸಿ ನೈವೇದ್ಯಕ್ಕೆ ವಿವಿಧ ಭಕ್ಷ್ಯ-ಭೋಜ್ಯಗಳನ್ನು 
ಸಿದ್ಧಪಡಿಸುವಂತೆ ಆದೇಶ ನೀಡಿದ. ಅವನ ದುರ್ಬುದ್ಧಿಯನ್ನು ಅರಿತ ರಘುನಾಥತೀರ್ಥರು 
ಅರಮನೆಯಲ್ಲಿ ತಮಗಾಗಿ ಮಾಡಿದ ಸತ್ಕಾರ ಸಿದ್ಧತೆಯನ್ನು ಲೆಕ್ಕಿಸದೆ ಬೇರೆ ಏಕಾ೦ತ ಸ್ಮಳಕ್ಕೆ 
ಹೋಗಿ ಪೂಜಿ-ನೈವೇದ್ಯ ಮಾಡಿ ಯಥಾ ಪ್ರಕಾರ ತಮ್ಮ ನಿತ್ಯದ ಮೆಣಸಿನ ವೀರು, ಅನ್ನವನ್ನೇ 
ಸೇವಿಸಿದರು. ಅವರಿಗಾಗಿ ಅರಸನು ಮಾಡಿಸಿದ ಪಂಚ ಭಕ್ಷ್ಯ ಪಕ್ಟಾನ್ನಗಳು ಅರಮನೆಯಲ್ಲಿಯೇ 
ಉಳಿದವು. 
ಅತ್ತ ಅರಣ್ಯದಲ್ಲಿ ಶ್ರೀಪಾದರಾಜರ ಶಿಷ್ಯರು ಹತಾಶರಾಗಿದ್ದರು. ಶೀಪಾದರಾಜರೋ ದೇವರೇ 
ದಾರಿ ತೋರುವನೆಂದು ನಂಬಿದರು. ಆಗ ಒಬ್ಬ ಯಾತ್ರಿಕನ ಬಂಡಿ ಎಲ್ಲ ಆಹಾರ 
ಪದಾರ್ಥಗಳನ್ನೂ ಹೊರಿಸಿಕೊಂಡು ಬಳಿಗೆ ಬಂತು. ಆತನು ತಿರುಪತಿಗೆ ಹೊರಟವನು. ಅವನಿಗೆ 
ಶ್ರೀನಿವಾಸ ದೇವರು ಸ್ವಷ್ಠದಲ್ಲಿ ಕಾಣಿಸಿಕೊಂಡು ಹೇಳಿದುದು ಹೀಗೆ, "ನನ್ನ ದರ್ಶನಕ್ಕೆ ಅಷ್ಟು 
ದೂರ ಬರುವುದು ಬೇಡ. ನಿನ್ನ ಪಯಣದ ದಾರಿಯಲ್ಲಿಯೇ ನನ್ನ ಭಕ್ತರು ಅರಣ್ಯದಲ್ಲಿ ನನ್ನ 
ಪೂಜೆ ಮಾಡುವರು. ನನಗಾಗಿ ವಿನ್ನ ಮುಡಿಪಿನ ಸೇವೆಯನ್ನು ಅವರಿಗೇ ಒಪ್ಪಿಸು. ಅಲ್ಲಿಯೇ 
ನನ್ನ ಸನ್ನಿಧಾನವಿದೆ" ಈ ಸ್ವಪ್ನ ವೃತ್ತಾಂತವನ್ನು ಕೇಳಿ ಎಲ್ಲರಿಗೂ ಅಚ್ಚರಿ ಆಯಿತು. 
ಶ್ರೀಪಾದರಾಜರು ಯಾತ್ರಿಕನು ತಂದ ಆಹಾರ ಸಾಮಗಿಗಳಿ೦ದ ಪರಮಾತ್ಮನಿಗೆ ಪಂಚ ಭಕ್ಷ್ಯ 
ಪರಮಾನ್ನಗಳನ್ನು ಎಂದಿನಂತೆಯೇ ನೈವೇದ್ಯ ಮಾಡಿ ಶಿಷ್ಯರೊಡನೆ ಹಾಗೂ ಆ ಶ್ರೀನಿವಾಸ 
ಭಕ್ತನೊಡನೆ ಸ್ಥೀಕರಿಸಿದರು. 
ಅವರು ಅರಣ್ಯದಿ೦ದ ಸುಖರೂಪವಾಗಿ ಬ೦ದುದು ಮತ್ತು ಅಲ್ಲಿ ಅವರಿಗಾದ ಅಪೂರ್ವ 
ಅನುಭವವನ್ನು ಕೇಳಿ ಅರಸನಿಗೆ ಪಶ್ಚಾತ್ತಾಪವಾಯಿತು. ಅವನು ಬಂದು ಅವರ ಕ್ಷಮೆ 
ಯಾಚಿಸಿದ. ಹೀಗೆ ಶ್ರೀಪಾದರಾಜರ ಮೇಲೆ ಮಾಡಿದ ನಿಂದೆ-ಅಪವಾದ ಪರಮಾತ್ಮನ 
ಅನುಗ್ರಹದಿ೦ದ ಹುಸಿಯಾಯಿತು. 
ಶ್ರೀಪಾದರಾಜರ ವೇಷಭೂಷಣ ಸಾಲಂಕೃತವಾಗಿತ್ತೆಂದು ತಿಳಿದು ಬರುತ್ತದೆ. ಅದನ್ನೇ 
ವ್ಯಾಸರಾಯರು ಒಂದೆಡೆ ವಿವರಿಸಿದ್ದಾರೆ (ಕೀ. ೧೬೭): 
ಮುತ್ತಿನ ಕವಚ ಮೇಲ್ಮುಲಾವಿ 
ರತ್ನಕೆತ್ತಿದ ಕರ್ಣಕುಂಡಲ 
ಕಸ್ತೂರಿ ತಿಲಕ ಶ್ರೀಗಂಧಲೇಪನ 
ಹಾಗಿದ್ದರೂ ಅವರು ಪರಮ ವಿರಾಗಿಗಳಿದ್ದರೆಂಬುದನ್ನು ನೆನೆಯಬೇಕು.ಅದನ್ನು ಈ 
ಕೀರ್ತನೆಯಲ್ಲಿ ನೋಡಬಹುದಾಗಿದೆ. (ಕೀ. ೫೭) 


ಇಟ್ಟಾ೦ಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ 
ಸೃಷ್ಟಿವ೦ದಿತ ಪಾದಪದುವು ಶ್ರೀ ಹರಿಯೇ 

ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ 

ಚಿನ್ನದ ಹರಿವಾಣದಲಿ ಭೋಜನ 

ಘನ್ನ ಮಹಿಮ ನಿನ್ನ ಕರುಣ ತಪ್ಪಿದ ಮ್ಯಾಲೆ ಕ- 
ದನ್ನ ಕಾಣದೆ ಬಾಯ್ಬಿಡಿಸುವೆಯೋ ಹರಿಯೇ 
ಕೆ೦ಪಿಲಿ ಪೊಳೆವ ಪೀತಾಂಬರ ಉಡಿಸುವಿ 
ಸೊ೦ಪಿನ೦ಚಿನ ಶಾಲು ಹೊದಿಸುವಿಯೋ 
ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ 
ಕಪರ್ದಕ ಕೌಪೀನವು ದೊರೆಯದೋ ಹರಿಯೇ 


ನರಯಾನದೊಳು ಕ್ಷಣ ನರವರನೆನಿಸುವಿ 

ವರಛತ್ರ ಚಾಮರ ಹಾಕಿಸುವಿ 

ಕರುಣಾನಿಧೇ ನಿನ್ನ ಕರುಣ ತಪ್ಪಿದ ಮ್ಯಾಲೆ 

ಚರಣರಕ್ಕೆಯು ದೊರೆಯದು ಶ್ರೀಹರಿಯೇ 
ವೇದಾಂತ ಸ೦ಪನ್ನತೆಯನ್ನೂ ಬಹುಶಿಷ್ಯ ಸಂಪತ್ತನ್ನೂ ಹೊಂದಿದವರಾಗಿ ಶ್ರೀಪಾದರಾಜರು 
೯೮ ವರ್ಷಗಳ ತಮ್ಮ ಸುದೀರ್ಫ ಜೀವಿತವನ್ನು ಮುಳಬಾಗಿಲಿನಲ್ಲಿ ಪರಿಸಮಾಪ್ತಿಗೊಳಿಸಿದರು 
(ಕ್ರಿ.ಶ. ೧೫೦೪) 


ಶ್ರೀ ವ್ಯಾಸರಾಯರು 


೧೫ನೆಯ ಶತಮಾನದ ಮಧ್ಯಯುಗೀನ ಭಾರತದ ಕಾಲವದು. ಈಗ ಮೈಸೂರು ಜಿಲ್ಲೆಯಲ್ಲಿ 
ಕಾವೇರಿ ತೀರದ ಮೇಲಿರುವ ಬನ್ನೂರು ಆಗ ದೊಡ್ಡ ಪ್ರಾಂತ್ಯದ ಸ್ಥಳವಾಗಿತ್ತು. ಅಲ್ಲಿ ಬಲ್ಲಣ 
ಸುಮತಿ ಎ೦ಬ ಪ್ರತಿಷ್ಠಿತ ಬ್ರಾಹ್ಮಣನು ವಾಸವಾಗಿದ್ದನು. ಆತನಿಗೆ ಅಧಿಕಾರ, ಸಂಪತ್ತಿಗೆ ಯಾವ 
ಕೊರತೆಯೂ ಇರಲಿಲ್ಲ. ಆದರೆ ದೀರ್ಫ ಕಾಲ ಸಂತಾನ ಭಾಗ್ಯ ದೊರೆಯಲಿಲ್ಲ. ಈ ವೇದನೆ 
ದಂಪತಿಗಳನ್ನು ದುಃಖ ಪಡಿಸಿತ್ತು. ಹೀಗಿರುವಾಗ ಬ್ರಹ್ಮಣ್ಯತೀರ್ಥರೆ೦ಬ ಯತಿಗಳು ಅಲ್ಲಿ 
ಆಗಮಿಸಿದರು. ಇವರು ತಪೋಧನರು, ಅಪರೋಕ್ಷ ಜ್ಞಾನಿಗಳು. ಯತಿಗಳಲ್ಲಿ ಬಲ್ಲಣ 
ಸುಮತಿಯು ತನ್ನ ಅಳಲನ್ನು ತೋಡಿಕೂಂಡನು. ಬ್ರಹ್ಮಣ್ಯತೀರ್ಥರು ಅವನನ್ನು ಸಮಾಧಾನ 
ಪಡಿಸಿ ದಂಪತಿಗಳ ಇಷ್ಟಾರ್ಥವು ಕೃಗೂಡುವದೆ೦ದು ಭರವಸೆ ನೀಡಿದರು. ಮಾರನೆಯ ದಿನವೇ 
ಅವರಿಗಾಗಿ ಹೋಮ ಮಾಡಿಸಿದರು. ಆಮೇಲೆ ಪ್ರಸಾದವೆಂದು ಹವ್ಯ ಶೇಷವನ್ನು ಮೂರು 
ಭಾಗಗಳಾಗಿ ಮಾಡಿ ಅವುಗಳನ್ನು ಅಭಿಮಂತ್ರಿಸಿ ಬಲ್ಲಣ ಸುಮತಿಗೆ ಕೊಟ್ಟು ಅವನನ್ನು ಕುರಿತು, 
"ಈ ಯಜ್ಞ ಶೇಷವನ್ನು ಭುಂಜಿಸುವದರಿಂದ ತೇಜೋವಂತರಾದ ಮೂರು ಮಂದಿ ಮಕ್ಕಳು 
ಹುಟ್ಟುವರು. ಅವರಲ್ಲಿ ಕೊನೆಯ ಮಗನನ್ನು ನಮಗೆ ಕೊಟ್ಟು ಸ೦ತೋಷಪಡಿಸು" ಎಂದು 
ಆಜ್ಞಾಪಿಸಿದರು. ಬಲಣ ಸುಮತಿಯು ಯತಿಗಳ ಅಪ್ಪಣೆಯಂತೆ ನಡೆಯುವದಾಗಿ ಮಾತು 
ಕೊಟ್ಟನು. ಶೀಘ್ರದಲ್ಲಿಯೇ ಎಲ್ಲವೂ ಗುರುಗಳ ಅನುಗ್ರಹದಂತೆಯೇ ಆಯಿತು. 

ಮೊದಲು ದಂಪತಿಗಳಿಗೆ ಹೆಣ್ಣು ಮಗಳು ಹುಟ್ಟೆದಳು. ಆಕೆಗೆ ಭೀಮಕ್ಕನೆ೦ದು ಹೆಸರಿಟ್ಟರು. 
ಮುಂದೆ ಗಂಡು ಮಗುವೂ ಆಯಿತು. ಮಗುವನ್ನು ಮಧ್ವಪತಿಯೆಂದು ಅವರು ಕರೆದರು. ಕೊನೆಗೆ 
ಜನಿಸಿದ ಶಿಶುವೇ ಮುಂದೆ ವ್ಯಾಸರಾಯರಾದುದು. ಆ ದಿನ ಪ್ರಭವ ಸಂವತ್ಸರದ ಅಧಿಕ ವೈಶಾಖ 
ಶುದ್ಧ ಸಪ್ತಮಿ (೨೨ ಎಪ್ರಿಲ್‌ ೧೪೪೭). 
ನವಜಾತ ಶಿಶುವ೦ತೂ ತನ್ನ ಮುದ್ದು ಮುಖದಿಂದ, ಆಹ್ಲಾದಕರ ಹಾವ-ಭಾವದಿ೦ದ 
ದಂಪತಿಗಳಿಗೆ ಪರಮ ಸಂತೋಷವನ್ನು ತಂದಿತು. ಆದರೆ ಯತಿಗಳಿಗೆ ಕೂನೆಯ ಮಗುವನ್ನು 


ಒಪ್ಪಿಸುವೆವೆಂದು ಮೊದಲೇ ವಾಗ್ದಾನ ಮಾಡಿದ್ದರಲ್ಲ! ಹೀಗಾಗಿ ಅದನ್ನು ಅಗಲುವ ದುಃಖ 
ತಮಗೆ ಎಂತಾದರೂ ವಚನವಿತ್ತಂತೆಯೇ ನಡೆದರು. ಬ್ರಹ್ಮಣ್ಯತೀರ್ಥರಿಗೆ ಭಕ್ತಿಯಿಂದ 
ಮಗುವನ್ನು ಅರ್ಪಿಸಿದರು. ಅವರು ಮಗುವಿಗೆ ಭೂ-ಸ್ಪರ್ಶವಾಗದಂತೆ ಅದನ್ನು ಚಿನ್ನದ 
ಹರಿವಾಣದಲ್ಲಿಯೇ ಸ್ವೀಕರಿಸಿದರು. ಆಮೇಲೆ ತಾವೇ ಹಸುವಿನ ಹಾಲೆರೆದು ಮಗುವನ್ನು 
ಬೆಳೆಸಿದರು. ಬಾಲಕನ ಉಪನಯನವಾದ ಮೇಲೆ ಬ್ರಹ್ಮಣ್ಯತೀರ್ಥರು ಅವನನ್ನು ತಮ್ಮಲ್ಲಿಯೇ 
ನಿಲ್ಲಿಸಿಕೊಂಡು ಶಾಸ್ತಾಭ್ಯಾಸಕ್ಕೆ ತೊಡಗಿಸಿದರು. ಬ್ರಹ್ಮಣ್ಯತೀರ್ಥರಿಗೆ ಈ ಶಿಷ್ಯನ ಮೇಲೆ ವಿಶೇಷ 
ಮಮತೆ. ಅವನ ಪ್ರಖರ ಬುದ್ಧಿಶಕ್ತಿ, ಅವ್ಯಾಹತವಾದ ವಾಕ್ಸಟುತ್ವ, ವಿನಯಮಿಶ್ರಿತ ಗಾಂಭೀರ್ಯ 
ಮತ್ತು ಮಹಾನ್‌ ಭಗವದೃಕ್ತಿ- ಇವನ್ನು ಗಮನಿಸಿ ಅವನ ಹದಿನೇಳನೆಯ ವಯಸ್ಸಿನಲ್ಲಿ 
ಸನ್ಯಾಸದೀಕ್ಲೆಯನ್ನಿತ್ತು, ವ್ಯಾಸತೀರ್ಥರೆ೦ದು ನಾಮಕರಣ ಮಾಡಿದರು. 
ಪಲ್ಲವರ ಕ೦ಚಿಯು ಆ ಕಾಲದಲ್ಲಿ ವೇದಾಂತ ವಿದ್ಯೆಯ ವಿಶ್ವವಿದ್ಯಾಲಯದಂತಿತ್ತು. 
ಹದಿವಯದ ವ್ಯಾಸತೀರ್ಥರು ಅಲ್ಲಿಗೆ ಆಗಮಿಸಿದರು. ಬಂದ ಕೆಲವೇ ದಿನಗಳಲ್ಲಿ ತಮ್ಮ 
ವಿದ್ಯಾಪ್ರಬೆ ಹಾಗೂ ವಾದಚಾತುರ್ಯದಿ೦ದ ವಿಖ್ಯಾತರಾದರು. ವಾಕ್ಯಾರ್ಥದಲ್ಲಿ ಅನೇಕ 
ಪಂಡಿತರನ್ನು ಸೋಲಿಸಿದರು. ಅಂಥ ಒಂದು ಸಂದರ್ಭದಲ್ಲ ಇಡೀ ಮಧ್ವಸಿದ್ಧಾ೦ಂತವನ್ನು 
ಒಂದೇ ಶ್ಲೋಕದಲ್ಲಿ* ಅಳವಡಿಸಿ ಹೇಳಬೇಕಾಗಿ ಬಂದಿತು. ಹಾಗೆ ರಚಿಸಿದ ಮೇಲೆ ಒಂದೊಂದೇ 
ಅಂಶಗಳನ್ನು ಎತ್ತಿಕೊ೦ಡು ಕ೦ಚಿಯ ವಿದ್ವಾ೦ಸರೆದುರು ವಿಶದೀಕರಿಸಿದರಂತೆ. 
ನಂತರ ವ್ಯಾಸತೀರ್ಥರು ಗುರುಗಳ ಸೂಚನೆಯಂತೆ ಮುಳಬಾಗಿಲಿನ ಶ್ರೀಪಾದರಾಜರಲ್ಲಿಗೆ 

ಬಂದರು. ಆ ವೇಳೆಗೆ ಮುಳಬಾಗಿಲು ಕೂಡಾ ಪ್ರತಿಷ್ಠಿತ ವಿದ್ಯಾಕೇ೦ದ್ರವೆವಿಸಿದ್ದನ್ನು 
ನೋಡಿದ್ದೇವೆ. ಆಗಿನ ಶ್ರೀಪಾದರಾಜ-ವ್ಯಾಸರಾಯರ ಸಮಾಗಮ ಅದ್ವಿತೀಯ ಪ್ರಸಂಗವೆನಿಸಿತು. 
ವ್ಯಾಸರಾಯರು ತಮ್ಮ ಗುರುಗಳ ಸ್ತುತಿಯನ್ನು ನಾಲ್ಕು ಕೀರ್ತನೆಗಳಲ್ಲಿ ಮಾಡಿದ್ದನ್ನು 
ಗಮನಿಸಿದ್ದೇವೆ. 

ಆದರೆ ಶ್ರೀಪಾದರಾಜರೂ ತಮ್ಮೀ ಶಿಷ್ಯನನ್ನು ಆತ್ಮೀಯ ಆದರಭಾವದಿ೦ದ ಹೊಗಳಿದ್ದು 
ಇನ್ನೊಂದು ವಿಶೇಷ (ಇದಿರದಾವನು ನಿನಗೆ ಧರೆಯೊಳು ..' ಕೀ. ೫೪, ಮತ್ತು 'ಸಾಸಿರ 
ಜಿಹ್ಹೆಗಳುಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸದಿರವ...' ಕೀ. ೫೫). 

ಒಮ್ಮೆ ಶ್ರೀಪಾದರಾಜರಿಗೆ ಕಾರಣಾಂತರದಿಂದ ದೇವರ ನಿತ್ಯ ಪೂಜೆಗೆ ಸಕಾಲಕ್ಕೆ ಬರಲಾಗದೆ 
ಹೋಯಿತಾದ್ದರಿಂದ ವ್ಯಾಸತೀರ್ಥರಿಗೆ ಪೂಜೆ ಮಾಡಲುಹೇಳಿದರು. ಅತ್ಯಂತ ಸಂತೋಷದಿಂದ 
ವ್ಯಾಸತೀರ್ಥರು ಪೂಜೆಗೆ ಸಿದ್ದರಾದರು. ಪೂಜಾ ವಿಗ್ರಹಗಳನ್ನು ಒಂದೊಂದಾಗಿ 
ಅಣಿಗೊಳಿಸಿದರು. ಅಲ್ಲಿದ್ದ ಒ೦ದು ಸಂಪುಟದ ಮುಚ್ಚಳವನ್ನು ತೆಗೆದಿರಲೇ ಇಲ್ಲ. ಅದು 
ಶ್ರೀಪಾದರಾಜರಿಗೆ ಪಂಢರಪುರದಲ್ಲಿ ದೊರೆತದ್ಮಾಗಿತ್ತು. ವ್ಯಾಸತೀರ್ಥರು ಸಹಜವೆನ್ನುವಂತೆ 
ಅದರ ಮುಚ್ಚಳವನ್ನು ತೆರೆದರು. ಕೂಡಲೇ ಅವರ ಕಣ್ಣಿಗೆ ಬಿದ್ದದ್ದು ಕೊಳಲನೂಡದುತ್ತಿರುವ 
ಗೋಪಾಲಕೃಷ್ಣನ ಮೂರ್ತಿ. ಭಾವಪರವಶರಾದಾಗ ಅವರಿಗೆ ಆ ವೇಣುಗೋಪಾಲನು 
ಕೊಳಲನ್ನು ಊದುತ್ತಾ ನರ್ತನ ಮಾಡುತ್ತಿರುವಂತೆ ಭಾಸವಾಯಿತು. ತಾವು ಸಾಲಿಗ್ರಾಮಗಳ 
ಮೇಲೆಯೇ ತಾಳಬಡಿಯತೊಡಗಿದರು. ಅತ್ಯಪೂರ್ವ ದೃಶ್ಯ! ಆ ವೇಳೆಗೆ ಅಲ್ಲಿಗೆ ಬಂದ 
ಶ್ರೀಪಾದರಾಜರು ಗೋಪಾಲಕೃಷ್ಣನ ಸುಂದರ ಮೂರ್ತಿಯನ್ನೂ ಶಿಷ್ಯನ ತನ್ಮಯತೆಯನ್ನೂ 
ನೋಡಿ ಬೆರಗಾದರು, ಸ೦ತಸಪಟ್ಟರು. ಇತ್ತ ಬ್ರಹ್ಮಣ್ಯತೀರ್ಥರು ವೃದ್ಧಾಪ್ಯ ದೆಸೆಯಲ್ಲಿದ್ದುದರಿ೦ದ 
ವ್ಯಾಸರಾಯರು  ಬನ್ನೂರಿಗೆ ಹಿಂತಿರುಗಬೇಕಾಯಿತು. ತಮ್ಮೀ ಶಿಷ್ಯೋತ್ತಮನಿಗೆ 
ಪೀಠಾಧಿಪತ್ಯವನ್ನು ವಹಿಸಿಕೊಟ್ಟಿರು. ವ್ಯಾಸರಾಯರಿಗೆ ಆಗ ಸುಮಾರು ೨೧ ವರ್ಷ. 

ತಿರುಪತಿಯ ಶ್ರೀಮಠದ ಹದಗೆಟ್ಟ ಆಡಳಿತಕ್ಕೆ ಸಂಬಂಧಿಸಿದಂತೆ ಆ ಭಾಗದ ದೊರೆಯಾಗಿದ್ದ 
ಸಾಳುವ ನರಸಿಂಹನ ಚಿಂತೆ ಕಡಿಮೆಯಾಗಿರಲಿಲ್ಲ. ಆಗ ಅವನು ಅದನ್ನು ಸರಿಪಡಿಸಲೆಂದು 
ಮತ್ತೊಮ್ಮೆ ಶ್ರೀಪಾದರಾಜರ ಮೊರೆ ಹೊಕ್ಕನು. ಅವರೋ ಆ ಕಾರ್ಯವನ್ನು ವ್ಯಾಸರಾಯರಿಗೆ 
ಒಮ್ನಿಸಿದರು. ಗುರ್ವಾಜ್ಞೆಯೆ೦ದು ಅವರು ಮೊದಲು ಚಂದಗಿರಿಗೆ ಬಂದರು. ಸಾಳುವ 


ನರಸಿಂಹನು ಅವರನ್ನು ಸಿಂಹಾಸನದ ಮೇಲೆ ಕೂರಿಸಿ, ಕನಕಾಭಿಷೇಕ ಮಾಡಿ ಅವರು ತನ್ನ 
ರಾಜಗುರುಗಳೆ೦ದು ಸಾರಿದನು ಮತ್ತು ತಿರುಪತಿಯ ಪೂಜಾ ಕೈಂಕರ್ಯಗಳನ್ನು ಅವರೇ 
ಕೆಲಕಾಲ ಕೃಗೊಳ್ಳಬೇಕೆ೦ದು ಪ್ರಾರ್ಥಿಸಿದನು. 

ಹಾಗೆ ಅವರು ತಿರುಪತಿಗೆ ಬಂದು ಹನ್ನೆರಡು ವರ್ಷಗಳ ಕಾಲ ಶ್ರೀನಿವಾಸನನ್ನು ನಿಷ್ಠೆ, 
ಭಕ್ತಿಗಳಿಂದ ಪೂಜಿಸಿದರು. ಪೂಜಾ ಕ್ರಮಗಳಲ್ಲಿ ಏನೆಲ್ಲ ಸುಧಾರಣೆ ಮಾಡಿದರು. ಅವರ ಈ 
ವೈವಿಧ್ಯಪೂರ್ಣ ಸೇವೆಯ ಪ್ರಸ್ತಾಪವು ಬೆಟ್ಟದ ಮೇಲಿರುವ, ಹಾಗೂ ಸಮೀಪದ ಊರುಗಳಲ್ಲಿಯ 
ಅನೇಕ ಶಿಲಾಶಾಸನಗಳಲ್ಲ ಅನನ್ವಿತವಾಗಿ ಬ೦ದದ್ದಿದೆ. ಅವರ ವ್ಯಕ್ತಿತ್ವದ ಪ್ರಭಾವವನ್ನು 
ಅಖಂಡವಾಗಿ ಸಾರುವಂತಿವೆ. 


ಹಂಪಿಯಲ್ಲಿ 

ಅದುವರೆಗೆ ಮಾಂಡಲಿಕನಾಗಿದ್ದ ಸಾಳುವ ನರಸಿಂಹನು ವಿಜಯನಗರ ಸಾಮ್ರಾಜ್ಯಕ್ಕೆ 
ಅಧಿಪತಿಯಾದನು. ಹೀಗಾಗಿ ರಾಜಗುರುಗಳಾಗಿ ವ್ಯಾಸರಾಯರು ತಿರುಪತಿಯನ್ನು ಬಿಟ್ಟು 
ಹಂ೦ಪಿಯಲ್ಲಿಯೆ ನೆಲಸಬೇಕಾಗಿ ಬಂದಿತು. ನರಸಿಂಹನು ಕಾಲವಾದ ಅನಂತರ ಬಂದ ರಾಜನೂ 
ಅವರಿಗೆ ಸಕಲ ಮರ್ಯಾದೆಗಳನ್ನು ಸಲ್ಲಿಸುತ್ತ ಬಂದನು. ಅನಂತರ ಆಳಿದ ಕೃಷ್ಣದೇವರಾಯ 
ಹಾಗೂ ವ್ಯಾಸರಾಯರ ಸ೦ಪರ್ಕ-ಸ೦ಬ೦ಧ ಇತಿಹಾಸ ಪ್ರಸಿದ್ಧವಾದುದು. ಅವನ ಕಾಲದಲ್ಲಿ 
ವ್ಯಾಸರಾಯರ ಹಿರಿಮೆ, ಪ್ರತಿಷ್ಠೆಗಳು ಸರ್ವತ್ರ ವ್ಯಾಪಿಸಿದವು. 

ಧಾರ್ಮಿಕ ರಂಗದಲ್ಲಿ ಅವರು ಕೈಗೊಂಡ ಒಂದು ಮಹಾನ್‌ ಕಾರ್ಯವೆಂದರೆ, ದಕ್ಷಿಣ 
ಭಾರತದ ಅನೇಕ ಸ್ಥಳಗಳಲ್ಲಿ ಪ್ರಾಣದೇವರ ವಿಗ್ರಹಗಳನ್ನು ಸ್ಥಾಪಿಸಿದುದು. ಈ ಪ್ರತಿಷ್ಠಾಪನೆಯು 
೭೩೨ ಸ್ಥಳಗಳಲ್ಲಿ ನಡೆಯಿತೆಂದು ಪ್ರತೀತಿ. ಈ ಕೈಲಕರ್ಯಕ್ಕಾಗಿ ವ್ಯಾಸರಾಯರು ಅದೆಷ್ಟು ಕಡೆಗೆ 
ಸಂಚಾರ ಕೃಗೊ೦ಡರೆ೦ಬುದು ಆಶ್ಚರ್ಯಕರವಾಗಿದೆ. ಅವುಗಳಲ್ಲೆಲ್ಲ ಹೆಚ್ಚು ಪ್ರಸಿದ್ಧವಾದದ್ದು 
ಹಂಪಿಯ ಚಕುತೀರ್ಥದ ಬಳಿ ಇರುವ ಯಂತ್ರೋದ್ಧಾರಕ ಪ್ರಾಣದೇವರು. ಅದುವೆ ಮೊತ್ತ 
ಮೊದಲಿನದಾಗಿದ್ದು, ಮು೦ದಿನ ಪ್ರತಿಷ್ಠಾಪನೆಗಳಿಗೆ ಪ್ರೇರಕವಾಯಿತು. 

ಶ್ರೀ ವ್ಯಾಸರಾಯರು ತರುಣ -ಮಧ್ಯಮ ವಯಸ್ಸಿನಲ್ಲಿ ಒಮ್ಮೆ ಉತ್ತರ ಭಾರತದ 
ಸಂಚಾರವನ್ನು ಕೃಗೊ೦ಡಿದ್ದರು. ಆ ಕಾಲಕ್ಕೆ ಪಕ್ಷಥರಮಿಶ್ರ ಎ೦ಬ ವಿದ್ದಾ೦ಸನೊಂ೦ದಿಗೆ ಹತ್ತು 
ದಿನಗಳ ವರೆಗೆ ವಾದಿಸಿ ವಿಜಯಿಗಳಾದರು. ಆತನು ದಕ್ಷಿಣದ ಮುಳಬಾಗಿಲದ ವರೆಗೆ ಬಂದು 
ಶ್ರೀಪಾದರಾಜರಿಗೆ, ಅವರು ವ್ಯಾಸರಾಯರ ಗುರುಗಳೆ೦ಬ ಕಾರಣದಿಂದ ತನ್ನ ನಮನಗಳನ್ನು 
ಸಲ್ಲಿಸಿ ಹೋದನಂತೆ. 

ಶ್ರೀ ವ್ಯಾಸರಾಯರು ಹಂಪಿಯಲ್ಲಿ ನೆಲೆನಿಂತ ಮೇಲೆ, ಕೃಷ್ಣದೇವರಾಯನು ಅಲ್ಲಿಯೇ 
ಒ೦ದು ಗುರುಕುಲದ ಏರ್ಪಾಡು ಮಾಡಿದನು. ಅದಕ್ಕ ವಿಶ್ವಪಾವನ ವಿದ್ಯಾಪೀಠವೆ೦ದು ಹೆಸರು. 
ಅಲ್ಲಿಯ ವಿಶ್ವಪಾವನ ವಿದ್ಯಾಪೀಠದ ಕುಲಪತಿಗಳೂ ಆಗಿ ಬಾಳಿದರು. ದೇಶದ ನಾನಾ 
ಕಡೆಗಳಿಂದ ಜ್ಞಾನಾರ್ಥಿಗಳು ಬರತೂಡಗಿ ಬಲು ಬೇಗ ಅದು ಪ್ರಸಿದ್ದಿಯನ್ನು ಹೊಂದಿತು. 
ನ್ಯೂವಿಜ್‌ ಎ೦ಬ ಪೋರ್ತುಗೀಸ ಪ್ರವಾಸಿಯು ಆ ಕಾಲಕ್ಕೆ ಇದ್ದವನಾಗಿ, ಈ ವಿಶ್ವವಿದ್ಯಾಲಯದ 
ಘಟಿಕೋತ್ಸವದ ಮೆರವಣಿಗೆಯು ಮೈಲುದ್ದದ ವರೆಗೆ ಇತ್ತೆಂದು ವರ್ಣಿಸಿದ್ದಾನೆ. 

ಇತ್ತ ಕಳಿಂಗದ ಬಸವಭಟ್ಟ ಎಂಬವನೊಂದಿಗೂ ವಾದಮಾಡಿ ಸೋಲಿಸಿದ್ದರು. ಆದರೆ 

ಅವನನ್ನು ಮರ್ಯಾದೆಯಿಂದ ಕ೦ಡು, ಸನ್ಮಾನ ಮಾಡಿದರು. ಅದರ ಪ್ರೀತ್ಯರ್ಥವಾಗಿ 
ಬಸವಭಟ್ಟನು ತನ್ನಲ್ಲಿದ್ದ ಶಿವಲಿಂಗವನ್ನು ಅವರಿಗೆ ಅರ್ಪಿಸಿದನು. ವ್ಯಾಸರಾಯ ಮಠದಲ್ಲಿರುವ 
ಅದಕ್ಕೆ ಶಿವರಾತ್ರಿಯ ದಿವಸ ಇಂದಿಗೂ ಪೂಜೆ ಸಲ್ಲುತ್ತದೆ. 

ಕೃಷ್ಣದೇವರಾಯನಿಗೆ ಒದಗಿದ್ದ ಕುಹುಯೋಗ ದೋಷವನ್ನು ವ್ಯಾಸರಾಯರು ಪರಿಹರಿಸಿದ 
ವಿಷಯವೂ ದಾಖಲೆಗೊಂಡದ್ದೇ ಆಗಿದೆ (ಫೆಬ್ರುವರಿ ೧೫೨೪). ಕುಹುಯೋಗವೆ೦ಂದರೆ 
ಅಮಾವಾಸ್ಯೆಯ ದಿನ ರಾಜನ ರಾಶಿಯ ಹನ್ನರಡನೆಯ ಸ್ಮಾನದಲ್ಲಿ ರಾಹು, ಶನಿ, ಮಂಗಳ 


ಗ್ರಹಗಳು. ಸ೦ಂಧಿಸುವದು. ಆ ರಾಶಿಯವರಿಗೆ ಅದು ಅತ್ಯಂತ ಗಂಡಾಂತರಕಾರಿ. 
ಕೃಷ್ಣದೇವರಾಯನಿಗೆ. ಅದು ಅವನ ಸಿಂಹಾಸನ ಪೀಠವನ್ನೇ ತಪ್ಪಿಸುವಂಥದಾಗಿತ್ತು. 
ವ್ಯಾಸರಾಯರು ಕುಹುಯೋಗದಿ೦ದ ಮಹಾರಾಜನಿಗಿರುವ ಗಂಡಾಂತರವನ್ನು ಅರಿತು ಬಲು 
ಚಿ೦ತಿಸಿದರು. ಬಿಪನ್ನಿವಾರಕವಾದ ಶಾಂತಿ ಕರ್ಮಗಳನ್ನು ನಡೆಸುತ್ತ ಬಂದರು. ಅದು ರಾಜ್ಯ 
ತ್ಯಾಗ, ಸರ್ವಸ್ವ ದಾನ, ಸನ್ಯಾಸ ಸ್ವೀಕಾರಗಳಂಥ ಮಹಾ ತ್ಯಾಗಗಳಿ೦ದ ಪ್ರಾಣ ರಕ್ಷಣೆಯಾಗುವ 
ವಿಪತ್ತೆ೦ದರಿತ ಮಹಾರಾಜನು ಕುಹು ಯೋಗ ಸಂಧಿ ಕಾಲದಲ್ಲಿ ತನ್ನ ರಾಜ್ಯವನ್ನೇ 
ವ್ಯಾಸರಾಯರಿಗೆ ದಾನ ಮಾಡಿ ಅವರನ್ನು ಸಿ೦ಹಾಸನದಲ್ಲಿ ಕೂಡಿಸಿದನು. 
ಸಿ೦ಹಾಸನಾರೂಢರಾದ ವ್ಯಾಸರಾಯರು ಗ್ರಾಮ, ಭೂಮಿಗಳ ದಾನವೆ೦ದು ಮೊದಲೇ ಬರೆಸಿ 
ಸಿದ್ದಪಡಿಸಿದ ಸನ್ನದುಗಳನ್ನು ತರಿಸಿ ಅವುಗಳ ಮೇಲೆ ಶ್ರೀ ಕೃಷ್ಣ ಮುದ್ರೆಯನ್ನೂತ್ತಿ 
ಮಹಾರಾಜನ ಹೆಸರಿನ ಮೇಲೆ ದಾನಮಾಡಿದರು.* ಆ ಅನಿಷ್ಟ ಯೋಗ ಬಂದೊಡನೆ 
ಮಹಾರಾಜನು ಕೈ ಜೋಡಿಸಿಕೊಂಡು ಸಿಂಹಾಸನದ ಪಕ್ಕದಲ್ಲಿ ನಿಂತನು. ಕುಹು ಯೋಗವು 
ಜಾಜ್ವಲ್ಯಮಾನವಾದ ಜ್ವಾಲಾಕಾರವಾಗಿ ಬಂದಿತು. ಜನರು ಹಾಹಾಕಾರ ಮಾಡಿದರು. ರಾಜನು 
ತತಳಿಸಿ ಹೋದನು. ಜ್ವಾಲೆಯು ಸಿಂಹಾಸನದ ಸಮೀಪಕ್ಕೆ ಬರಲು ವ್ಯಾಸರಾಯರು ತಮ್ಮ ಕಾವಿ 
ಶಾಟಿಯನ್ನು ತೆಗೆದೊಗೆದರು. ದಳ್ಳುರಿಯಿ೦ದ ಶಾಟಿಯು ದಗ್ಗವಾಗಿ ಜ್ವಾಲೆ ಶಾಂತವಾಯಿತು. 
ಸಂತೋಷದಿಂದ ಸ್ವಾಮಿಗಳು ಸಿಂಹಾಸನದಿಂದ ಇಳಿದರು. ಕೃಷ್ಣದೇವರಾಯನನ್ನು ಕರೆದು, 
"ಮಹಾರಾಜ, ಶ್ರೀ ಹರಿ ಕೃಪೆಯಿ೦ದ ನಿನ್ನ ವಿಪತ್ತು ಪರಿಹಾರವಾಯಿತು. ಈ ರಾಜ್ಯವು 
ನಿನ್ನದು" ಎಂದು ಹೇಳಿ ಮಹಾರಾಜನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಹೀಗೆ 
ಕೃಷ್ಣದೇವರಾಯನು ಕುಹು ಯೊಗದಿ೦ದ ಮುಕನಾದನು. 

ಇಷ್ಟೆಲ್ಲ ಚಟುವಟಿಕೆಗಳ ಮಧ್ಯೆ ವ್ಯಾಸರಾಯರು ಹರಿದಾಸ ಸಾಹಿತ್ಯದ ಹಬ್ಬುಗೆಗೂ 
ಅವಕಾಶವಿತ್ತರು. ಅದರ ಪರಂಪರೆಯ ಮುಂದುವರಿಕೆಗೆ ಕಾರಣರಾದರು. ಪುರಂದರದಾಸ, 
ಕನಕದಾಸರಂಥ ದಾಸೋತ್ತಮರಿಗೆ ದೀಕ್ಸೆಯಿತ್ತು ಅದರಲ್ಲಿ ತೊಡಗಿಸಿದರು. 


ಶಿಷ್ಯವರ್ಗ 


ಪುರಂದರದಾಸರು ವೈರಾಗ್ಯ ಭಾವವನ್ನು ಹೊಂದಿದ ಮೇಲೆ ಪತ್ನಿ ಪುತರೊಂದಿಗೆ 
ವಿಜಯನಗರಕ್ಕೆ ಬಂದರಷ್ಟೇ. ಅವರು ವ್ಯಾಸರಾಯರ ಮಹಾನ್‌ ವ್ಯಕ್ತಿತ್ವದ ಬಗ್ಗೆ ಕೇಳಿದವರಾಗಿ 
ತಮ್ಮ ಸ್ವರೂಪೋದ್ಧಾರವು ಅವರಿಂದ ಆದೀತೆ೦ಬ ಆಕಾಂಕ್ಷೆಯಿಂದ ಬಂದವರು. ಕನಕದಾಸರ 
ವಿಷಯವಾದರೂ ಹಾಗೇನೇ. ಅವರು ಅನ್ಯ ಜಾತಿಯವರಾಗಿದ್ದರೂ ಅನನ್ಯ ಭಕ್ತಿಭಾವದಲ್ಲಿ 
ಹಾಗೂ ಕೀರ್ತನೆ ರಚಿಸುವಲ್ಲಿ ಏನೇನೂ ಕಡಿಮೆಯವರಲ್ಲ ಎ೦ದು ವ್ಯಾಸರಾಯರು ಪರಿಭಾವಿಸಿ 
ಅದಕ್ಕನುಗುಣವಾಗಿ ಅವರಿಗೆ ಸೂಕ್ತ ಸ್ಥಾನವನ್ನು ಒದಗಿಸಿದರು. 
ವ್ಯಾಸರಾಯರ ಇನ್ನೊಬ್ಬ ಪ್ರತಿಭಾನ್ವಿತ ಶಿಷ್ಯರ ಹೆಸರನ್ನು ಇಲ್ಲಿ ಕಾಣಿಸತಕ್ಕದ್ದು. ಅವರೇ 
ಸುಪ್ರಸಿದ್ದ ವಿಜಯೀಂದ್ರತೀರ್ಥರು. ವ್ಯಾಸರಾಯರ ನಡೆಯಲ್ಲಿಯೇ ಬೆಳಕಿಗೆ ಬಂದವರು. 
ಕೀರ್ತನೆಗಳನ್ನು ರಚಿಸಿದ್ದಾರೆ (ದೊರೆತದ್ದು ನಾಲ್ಕು ಮಾತ್ರ). ಇವರು ಈಗಿನ ಮಂತ್ರಾಲಯ 
ಮಠದ ಪೂರ್ವಕಾಲೀನ ಪೀಠಾಧಿಪತಿಗಳಿದ್ದು, ಅವರ ಪ್ರಶಿಷ್ಯರೇ, ರಾಘವೇಂದ್ರ 
ಸ್ವಾಮಿಗಳವರು. ಶ್ರೀ ವಿಜಯೀ೦ದ್ರರ ಗುರುಭಕ್ತಿ ಹಾಗೂ ಕೀರ್ತನೆ ಕಲ್ಪಕತೆಗೆ ನಿದರ್ಶನವಾಗಿ 
ಒಂದು ಹಾಡನ್ನು ಇಲ್ಲಿ ಕೊಡಚಬೇತೆನಿಸುವುದು. ಶ್ರೀ ವ್ಯಾಸರಾಯರನ್ನು ವಿಶಿಷ್ಟ ಉಪಮೆಗಳಿ೦ದ 
ವರ್ಣಿಸಿದ ಪದ್ಯವಿದು: 
ಯೋಗಿ ವ್ಯಾಸರಾಯರೆ೦ಬ ವಿಚಿತ್ರ ಮೇಘ 
ಬೇಗ ವಿಷ್ಣುಪದವ ತೋರಿಸುತ್ತ ಬ೦ತಿದಿಕೊ ಪ. 
ಮಾಯಿಮತವೆ೦ಬ ತಾರಾಮ೦ಡಲವ ಮುಸುಕುತ್ತ 
ವಾಯುಗತಿಯಂತೆ ಗಮಿಸುತ್ತಲಿ 


ಹೇಯ ಕಾಮಾದಿಗಳ೦ಬ ರಜವನಡಗಿಸುತ್ತ 
ನಾಯಕನುಪೇ೦ದ್ರನಾಜ್ಞೆಯ ಪಡೆದು ೧ 
ಅಂಗಜನಯ್ಯನೇ ಪರನೆ೦ದು ಪುಡಿಘುಡಿಸುತ್ತ 
ಕ೦ಗಳೆ೦ಬ ಮಿ೦ಚನೆ ನೆರಹಿ ಲೋಕದಿ 

ಹಿ೦ದೆ ಪರಿವ ಅಜ್ಞಾನವೆಂಬ ಕತ್ತಲನು 

ಭಂಗಿಸಿ ಸುರಪಥವ ತೋರಿಸುತ್ತ ೨ 
ಸಿರಿಯರಸನ ಸಮ್ಯಗ್‌ಜ್ಡ್ಞಾನವೆ೦ಬ ಪೈರಿಗೆ 

ಬೇರು ಬಿಡೆ ಹರಿಕಥೆಯೆ೦ಬ ಮಳೆಗರೆದು 

ನೆರೆ ಶಿಷ್ಯಮನವೆ೦ಬ ಕೆರೆಯ ತುಂಬಿಸಿ 

ಕೋಡಿ ಹರಿಸುತ ವಿಜಯೀಂ೦ದ್ರನ ಗುರು ೩ 

ಶ್ರೀ ವ್ಯಾಸರಾಯರ ಶಿಷ್ಯರ ಹೆಸರುಗಳನ್ನು ಹೇಳುತ್ತ ೧೮ನೆಯ ಶತಮಾನದ ವಿಜಯದಾಸರು 
ತಮ್ಮೊಂದು ಹಾಡಿನಲ್ಲಿ ಸೋದೆಯ ಶ್ರೀ ವಾದಿರಾಜರೂ ಅವರಲ್ಲಿ ಒಬ್ಬರೆಂದು ಹೇಳಿದ್ದಾರೆ. ಶ್ರೀ 
ವಾದಿರಾಜರ ಅಧಿಕೃತ ಜೀವನಚರಿತ್ರಗಳಿದ್ದು ಅವರ ವಿದ್ಯಾಭ್ಯಾಸ, ಸನ್ಯಾಸ ಸ್ವೀಕಾರ 
ಮುಂತಾದ ಘಟನೆಗಳು ಉಡುಪಿಯ ಪರಿಸರದಲ್ಲೇ ನಡೆದುದಾಗಿ ಉಕವಾಗಿದೆ. ಶ್ರೀ ವಾದಿರಾಜರು 
ವ್ಯಾಸರಾಯರಿಗಿ೦ತ ಮೂವತ್ತು ವರುಷ ಚಿಕ್ಕವರೇನೋ ಹೌದು. ಶ್ರೀ ವ್ಯಾಸರಾಯರ ಮಹಾನ್‌ 
ವ್ಯಕ್ತಿತ್ವಕ್ಕೆ ಮಾರುಹೋಗಿ, ವಿಜಯನಗರಕ್ಕೆ ಅವರೂ ಬ೦ದು ಹೋಗಿದ್ದಾರೆ. ಭಕ್ತಿಪೂರ್ವಕವಾದ 
ನಮ್ರತೆಯನ್ನು ತೋರಿಸಿರಲು ಸಾಕು. ಅಲ್ಲದೆ ತಮ್ಮ ಪರ್ಯಾಯ ಕಾಲದಲ್ಲಿ ವ್ಯಾಸರಾಯರನ್ನು 
ಆಮಂತ್ರಿಸಿದ್ದುದೂ ಹೌದು. ಹೀಗೆ ಸಕಲ ಮರ್ಯಾದೆಯನ್ನು ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ 
ಶ್ರೀ ವಾದಿರಾಜರನ್ನು ಅವರ 'ಗೌರವ ಶಿಷ್ಯ' ಎಂದು ವಿಶ್ಲೇಷಿಸಬಹುದು. ಶ್ರೀ ವಿಜಯೀಂದ್ರರಂತೆ 
ವಿಜ ಶಿಷ್ಯರಿರಲಿಕ್ಕಿಲ್ಲ. 

ಇನ್ನೊಂದು ಸಮರ್ಥನೆಯೆಂದರೆ ಶ್ರೀ ವಾದಿರಾಜರು ಹಿರಿಯ ಯತಿಗಳಾದ ಜಯತೀರ್ಥರನ್ನು 
ಮೂರು ಕೀರ್ತನೆಗಳಲ್ಲಿ ಸ್ತುತಿಸಿದ್ದಾರೆ. ಶ್ರೀಪಾದರಾಜ ಸ್ತುತಿಪರ ಹಾಡೂ ಇದೆ. ಅದೇಕೆ, 
ಸಮಕಾಲೀನರೆನ್ನಬಹುದಾದ ಬೇಲೂರು ವೈಕು೦ಠದಾಸರ ಪ್ರಶ೦ಸೆಯೂ ಒಂದು 
ಕೀರ್ತನೆಯಲ್ಲಿ ಬಂದಿದೆ. ಶ್ರೀಪಾದರಾಜರನ್ನು ಕುರಿತ ಹಾಡಿನ ೨ನೆಯ ನುಡಿಯಲ್ಲಿ 
'ವ್ಯಾಸರಾಯರಿಗೆ ವಿದ್ಯಾಭ್ಯಾಸ ಮಾಡಿಸುವ' ಎಂಬಷ್ಟರ ಮಟ್ಟಿಗೆ ಮಾತ್ರ ಶ್ರೀ ವ್ಯಾಸರಾಯರ 
ಪ್ರಸಕ್ತಿ ಇದೆ. ಅವರು ಶ್ರೀ ವಾದಿರಾಜರ ಬದುಕಿನಲ್ಲಿ ವಿಶೇಷ ಪ್ರಭಾವ ಬೀರಿದವರಾಗಿದ್ದರೆ 
ಸಹಜಸ್ಫೂರ್ತಿಯಿ೦ದ ಸ್ತುತಿಪರ ಹಾಡನ್ನು ರಚಿಸುತ್ತಿದ್ದರು: 

ಇತ್ತ ಸೋಮನಾಥ ಕವಿಯೂ ಒಂದರ್ಥದಲ್ಲಿ ವ್ಯಾಸರಾಯರ ಶಿಷ್ಯನೇ. ಅವನೊಬ್ಬ ಸ್ಮಾರ್ತ 
ಬ್ರಾಹ್ಮಣ. ಬಹುಶ್ರುತನು. ಅವನು ವ್ಯಾಸರಾಯ ದರ್ಶನಕ್ಕೆ ವಿಜಯನಗರಕ್ಕೆ ಬಂದು ಅಲ್ಲಿ 
ನೆಲಿಸಿದನು. ಮೊದಲ ಬಾರಿ ಅವರನ್ನು ಕ೦ಡ ದೃಶ್ಯವನ್ನು ತನ್ನ ವ್ಯಾಸಯೋಗಿ ಚರಿತೆಯಲ್ಲಿ 
ಅವನು ಈ ರೀತಿ ವರ್ಣಿಸಿದ್ದಾನೆ: 

ಆ ಸಭಾಂಗಣದಲ್ಲಿ ರಾಜವಂಶದವರು, ಪಂಡಿತರು, ವಿದ್ಯಾರ್ಥಿಗಳು, ಕಲಾವಿದರು ನೆರೆದಿದ್ದರು. 
ಮಧ್ಯದ ಸರಸ್ವತೀ ಪೀಠದ ಮೇಲೆ ಆಸೀನರಾದ ಶ್ರೀಗುರುಗಳು ಅದ್ಭುತ ತೇಜಸ್ಸು, ಅಸಾಧಾರಣ 
ಗಾಂಭೀರ್ಯವನ್ನು ತೋರುತ್ತ ತಮ್ಮ ಅನುಗ್ರಹ ದೃಷ್ಟಿಯನ್ನು ಬೀರುತ್ತಿದ್ದರು. ಅಂಥ 
ಮಹಾಮಹಿಮರ ಪ್ರಥಮ ದರ್ಶನದಲ್ಲಿಯೇ ತನ್ನ ಜನ್ಮ ಸಾರ್ಥಕವಾಯಿತು. 

ವ್ಯಾಸಯೋಗಿ ಚರಿತ್ರೆಯು ಆರು ಉಲ್ಲಾಸ (ಅಧ್ಯಾಯ)ಗಳ ಸಂಸ್ಕತ ಚಂಪೂ ಕಾವ್ಯ." ಕ್ರಿ. ಶ. 
೧೯೨೬ರಲ್ಲಿ ಪ್ರಕಟವಾದ ಈ ಕೃತಿಗೆ ಬಿ. ವೆಂಕೋಬರಾಯರು ವಿವರವಾದ ಮುನ್ನುಡಿಯನ್ನು 
ಬರೆದಿದ್ದಾರೆ. ಅದರಲ್ಲಿಯ ಕೆಲ ಅಂಶಗಳು ಇಲ್ಲಿ ಪ್ರಸ್ತುತ: 

(ಅ) ವಿಜಯನಗರ ಅರಸರು ವ್ಯಾಸರಾಯರ ದರ್ಶನ ಮಾಡಿ ಅಗಾಗ ಅವರ ಸಲಹೆ 
ಕೇಳುತ್ತಿದ್ದರು. ಪ್ರಜೆಗಳು ಅವರ ಲೋಕಾನುಗ್ರಹ ಸಾಮರ್ಥ್ಯ ಹಾಗೂ ತಪೋಬಲಗಳಲ್ಲಿ 
ಖಶ್ವಾಸವುಳ್ಳವರಾಗಿದ್ದರು. 


(ಆ) ವ್ಯಾಸರಾಯರು ಧರ್ಮ ಹಾಗೂ ವಿದ್ಯಾಪ್ರಸಾರಕರಾಗಿ ಅನೇಕ ಸ್ಮಳಗಳಲ್ಲಿ 
ಅಗ್ರಹಾರಗಳನ್ನು ವಿರ್ಮಿಸಿದರು. 

(ಇ) ವ್ಯಾಸರಾಯರ ಪ್ರಭಾವದಿಂದಾಗಿ ಇತರ ಮಾಧ್ವ ಪೀಠಾದಿಪತಿಗಳು ಆಗಾಗ 
ವಿಜಯನಗರಕ್ಕೆ ಬರುವಂತಾಯಿತು. 

(ಈ) ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರಾಯರ ಸ್ಥಾನ-ಮಾನ ಏನೆ೦ಬುದರ ಅರಿವು 
ಪೋರ್ತುಗೀಸರಿಗಿದ್ದಿತು. ಅವರ ವಣಿಕರು, ರಾಯಭಾರಿಗಳು ವಿಜಯನಗರಕ್ಕೆ ಬ೦ದಾಗೊಮ್ಮೆ 
ವ್ಯಾಸರಾಯರನ್ನು ಕ೦ಡು ಕಾಣಿಕೆಗಳನ್ನು ಅರ್ಪಿಸುತ್ತಿದ್ದರು. 

(ಉ) ಬಿಜಾಪುರದ ಸುಲ್ತಾನರುಗಳು ಅವರಿಗೆ ಹಸಿರು ಛತ್ರದ ಗೌರವವನ್ನು ಸಲ್ಲಿಸಿದ್ದರು. 

ವ್ಯಾಸರಾಯರು ಸುಮಾರು ೨೫ ವರ್ಷಗಳ ಕಾಲ ವಿಜಯನಗರದ ಅರಸರಿಗೆ ಗುರುಗಳಾಗಿ 
ದರು. ದೊರೆಗಳಾದ ಸಾಳುವ ನರಸಿಂಹ, ಕೃಷ್ಣದೇವರಾಯ, ಅವನ ತಮ್ಮ ಅಚ್ಯುತರಾಯ 
ಇವರು ಮೂವರು ಅವರಿಗೆ ಅಸ೦ಖ್ಯವಾಗಿ ಗ್ರಾಮದಾನ, ಧನಕನಕಾದಿ ವಸ್ತುಗಳ ದಾನ ಮಾಡಿದ 
ಬಗ್ಗೆ ಹಲವು ಶಾಸನಗಳು ಕರ್ನಾಟಕ, ಆಂಧ್ರ, ತಮಿಳು ನಾಡುಗಳಲ್ಲಿ ಹರಡಿವೆ. 

ಇಂತು ಅತ್ಯಂತ ವೈಭವದಿ೦ದ ಧರ್ಮಸಾಮ್ರಾಜ್ಯವನ್ನಾಳಿ ವ್ಯಾಸರಾಯರು ಕ್ರಿಶ ೧೫೩೯ರಲ್ಲಿ 
ಫಾಲ್ಗುಣ ವದ್ಯ ಚತುರ್ಥಿಯ ದಿನದಂದು ಪುರಂದರದಾಸರು ಹೇಳಿದಂತೆ 'ಚಿ:ತ್ತಜನಯ್ಯನ ಸಭೆಗೆ 
ಚಿತ್ತೈಸಿದರು'. ಅವರ ಅಪೇಕ್ಷೆಯಂತೆ ಅವರ ವೃಂದಾವನವನ್ನು ಆನೆಗೊಂದಿಯ ಸಮೀಪದ 
ತುಂಗಭದ್ರಾ ದ್ವೀಪದಲ್ಲಿ (ಈಗಿನ ನವವೃ೦ದಾವನದಲ್ಲಿ) ನೆಲೆಗೊಳಿಸಲಾಯಿತು. 


ಯತಿದ್ವಯರ ದಾಸಸಾಹಿತ್ಯ 


ಹರಿದಾಸ ಸಾಹಿತ್ಯದ ಹರಿಕಾರರೆ೦ದು, 'ನಮಃ ಶ್ರೀಪಾದರಾಜಾಯ ನಮಸ್ತೇ ವ್ಯಾಸಯೋಗಿನೇ' 
ಎ೦ದು ಇವರಿಬ್ಬರ ಹೆಸರನ್ನು ಮೊದಲಿಗೆ ತೆಗೆದುಕೊಳ್ಳುತ್ತೇವೆ. ಅದರಲ್ಲಿಯೂ ಶ್ರೀಪಾದರಾಜರು 
ಈ ಕೃತಿರಚನೆಗೆ ತೊಡಗಿದ್ದಕ್ಕೆ ಅದಾವ ಪ್ರೇರಣೆ ಇದ್ದಿತು? 

ಕ್ರಿ.ಶ.೯ನೆಯ ಶತಮಾನದ ವೇಳೆಗೆ ತಮಿಳಿನಲ್ಲಿ ವೈಷ್ಣವ ಭಕ್ತಿಯನ್ನು ಸಾರಿ ಹೇಳುವ ಆಳ್ವಾರರ 
ಪ್ರಬಂಧಗಳು ಸಾಕಷ್ಟು ಪ್ರಚುರವಾಗಿದ್ದುವಲ್ಲದೆ ಶ್ರೀ ರಾಮಾನುಜಾಚಾರ್ಯರು ಅವುಗಳನ್ನು 
ಸಂಸ್ಕೃತ ಗ್ರಂಥಗಳಿಗೆ ಸರಿಸಮಾನವಾಗಿ ಗೌರವಿಸಿದ್ದರು. ಅದೇ ತಮಿಳುನಾಡಿನಲ್ಲಿ 
ನಾಯನ್ಮಾರರ ತಮಿಳು ರಚನೆಗಳು ಶೈವಭಕ್ತಿಯ ಪ್ರಮುಖ ಮಾಧ್ಯಮಗಳಾಗಿದ್ದವು. 
ಕನ್ನಡನಾಡಿನಲ್ಲಿಯೂ ಹನ್ನೆರಡನೆಯ ಶತಮಾನದ ವೇಳೆಗೆ ವಚನಯುಗ ವಿಜೃ೦ಭಿಸಿತ್ತು. ಶ್ರೀ 
ಮಧ್ವಾಚಾರ್ಯರು ಸ್ಥಾಪಿಸಿದ ತತ್ವವಾದವು ಈ ವೇಳೆಗೆ ಸಾಕಷ್ಟು ಬೇರೂರಿತ್ತಲ್ಲದೆ, ಶ್ರೀ 
ಜಯತೀರ್ಥರಂತಹ ಜ್ಞಾನಿಗಳ ಮೂಲಕ ಆಚಾರ್ಯರ ಗ್ರಂಥಗಳಿಗೆ ಟೀಕೆ, ಟಿಪ್ಪಣಿಗಳು 
ಸಂಸ್ಕೃತದಲ್ಲಿ ರಚಿತವಾಗಿದ್ದವು. 

ಇತ್ತ ತಮಿಳುನಾಡಿನಲ್ಲಿಯೇ ಹಲವಾರು ವರ್ಷ ನೆಲೆಸಿದ್ದ ಶ್ರೀಪಾದರಾಜರಿಗೆ, ಆಳ್ವಾರರ 
ಪ್ರಬ೦ಧಗಳಲ್ಲಿನ ವೈಷ್ಣವ ಭಕ್ತಿ, ಸ್ವಭಾಷಾಭಿಮಾನಗಳು ಸಾಕಷ್ಟು ಮನವರಿಕಯಾಗಿದ್ದುವೆ೦ದು 
ಊಹಿಸಬಹುದಾಗಿದೆ. ಹಾಗೆಯೇ ಪಾರಮಾರ್ಥಿಕ ವಿಷಯಗಳನ್ನು ಕನ್ನಡದಲ್ಲಿಯೇ ಸಾರಿ 
ಹೇಳಿದ ವಚನಕಾರರ ಕಾರ್ಯವೂ ಅವರ ಕುತೂಹಲವನ್ನು ಕೆರಳಿಸಿರಬೇಕು. ಈ ಎರಡರ 
ಜೊತೆಗೆ ತಮ್ಮ ಆಚಾರ್ಯರ ಸಿದ್ಧಾಂತವನ್ನು, ಸಂಸ್ಕೃತವನ್ನರಿಯದ ಮಾಧ್ವ 
ಮತಾನುಯಾಯಿಗಳಿಗೆ ಹೇಳುವ ಹಂಬಲವು ಅವರ ಹೃದಯವನ್ನು ಮಿಡಿದಿರಬೇಕು. 
ಆದ್ದರಿಂದ ಶ್ರೀಪಾದರಾಜರು ಭಗವಂತನಲ್ಲಿ ತಮ್ಮ ಭಕ್ತಿಯನ್ನು ನಿವೇದಿಸಿಕೊಳ್ಳುವುದಕ್ಕಾಗಿ 
ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸಿ ಹಾಡತೊಡಗಿದರು. 

ಆದರೆ ತಾಳ-ತ೦ಬೂರಿಗಳನ್ನು ಹಿಡಿದುಕೊಂಡು ಗೆಜ್ಜೆ ಕಟ್ಟಿಕೊಂಡು ಕುಣಿಯುತ್ತ ಹಾಡುತ್ತಿದ್ದ, 
ಹರಿದಾಸರ ಪರಂಪರೆ ಸಾಕಷ್ಟು ಹಿಂದಿನಿಂದಲೇ ಇತ್ತೆಂದು ಕಾಣುತ್ತದೆ. ಅವರು ಕನ್ನಡದಲ್ಲಿಯ 
ಅದಾವ ಹಾಡುಗಳನ್ನು ಹೇಳುತ್ತಿದ್ದರೆನ್ನುವುದು ಕಾಲಗರ್ಭದಲ್ಲಿ ಕಣ್ಮರೆಯಾದ ಅಂಶ. ಶ್ರೀ 


ಮಧ್ವಾಚಾರ್ಯರ ರಾಗ-ತಾಳಬದ್ದವಾದ ದ್ವಾದಶ ಸ್ತೋತ್ರದ (ವಂದೇ ವಂದ್ಯಂ ಸದಾನಂದಂ 
ವಾಸುದೇವಂ ನಿರಂಜನಂ ..) ನಡೆಯನ್ನು ಗಮನಿಸಿದಾಗ ಈ ನೃತ್ಯ-ಗಾಯನ ಸಹಿತವಾದ 
ಕೀರ್ತನ ಪರಂಪರೆ ಶ್ರೀಪಾದರಾಜರಿಗಿಂತ ಮೊದಲೇ ಎಂದರೆ ೧೪ನೆಯ ಶತಮಾನದಿಂದಲೇ 
ಇದ್ದಿರಲು ಸಾಕು. 

ಈ ಊಹೆಗೆ ೧೫/೧೬ನೆಯ ಶತಮಾನದಲ್ಲಿ ರಚಿತವಾದ ಕೀರ್ತನೆಗಳಲ್ಲಿ ಸಮರ್ಥನೆ 
ದೊರೆಯುತ್ತದೆ. 'ಹರಿನಾರಾಯಣನೆ೦ದು ಕರವೆತ್ತಿ ಮುಗಿದೊಮ್ಮೆ ಮೈಮರೆದು ನಟಿಸಲಿಲ್ಲ, 
ಕೃಷ್ಣ' ಎಂಬ ಮಾತು ಶ್ರೀಪಾದರಾಜರ ಕೀರ್ತನೆಯಲ್ಲಿ ಬರುತದೆ (ಕೀ. ೬೮). ಶ್ರೀ 
ವ್ಯಾಸರಾಯರು ಪುರಂದರದಾಸರನ್ನು ಹೊಗಳಿದ ಸುಪ್ರಸಿದ್ಧವಾದ 'ದಾಸರೆ೦ದರೆ ಪುರಂದರ 
ದಾಸರಯ್ಯ' ಎಂಬುದರ ಇಂಗಿತ ಗಮನಿಸುವಂತಿದೆ. ಎಂದರೆ ಪ್ರರಂದರದಾಸರೇ ನಿಜವಾದ 
ಅರ್ಥದಲ್ಲಿ ದಾಸರು ಎಂದಂತಾಯಿತು. ಹಾಗಿದ್ದರೆ ಕೃತಕ ಅಥವಾ ಬೂಟಾಟಿಕೆಯ ದಾಸರು 
ಯಾರು? ಆ ವಿವರಣೆಯೂ ಈ ಹಾಡಿನಲ್ಲಿದೆ: (ಕೀ. ೧೭೧) 

ಗ್ರಾಸಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕ್ಕು 
ದಾಸನೆ೦ದು ತುಲಸಿಮಾಲೆ ಧರಿಸಿ 
ಬೇಸರಿಲ್ಲದೆ ಅವರ ಕಾಡಿ ಬೇಡಿ ಬಳಲಿಸುತ 
ಕಾಸು ಗಳಿಸುವ ಪುರುಷ ಹರಿದಾಸನೆ? 
ಡ೦ಭಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ 
ತಂಬೂರಿ ಮೀಟಲವ ಹರಿದಾಸನೆ? 

ಮಾಯ ಸಂಸಾರದಲಿ ಮಮತೆ ಹಚ್ಚಾಗಿಟ್ಟು 
ಗಾಯನವ ಮಾಡಲವ ಹರಿದಾಸನೆ? 
ಪಾಠಕನ ತೆರದಲ್ಲಿ ಪದಗಳನೆ ತಾ ಹಾಡಿ 
ಕೂಟಿ ಜನರ ಮನವ ಸ೦ತೋಷಪಡಿಸಿ 
ಗೂಟನಾಮಗಳಿಟ್ಟುಕೊ೦ಡ್ಡಿರಿಯ ತಾನೆನುತ 
ಬೂಟಿಕವ ಮಾಡಲವ ಹರಿದಾಸನೆ? 

ಹರಿದಾಸವೃತ್ತಿ ಈ ಮಟ್ಟಕ್ಕೆ ಇಳಿಯುವಷ್ಟು ಕೆಲವೆಡೆ ಕ೦ಡು ಬ೦ದಿತು ಎ೦ದಾಗ ಅದರ ಶುದ್ಧ 
ಸ್ವರೂಪದ ಆರಂಭ ಅದೆಷ್ಟು ಹಿಂದಿನಿಂದ ಆಯಿತೆಂದು ಊಹಿಸುವುದು ಕಷ್ಟ. 


ಕೃತಿ ಸಮೀಕ್ಷೆ 


ಈ ಸಂಪುಟದಲ್ಲಿ ಯತಿದ್ವಯರ ೨೧೨ ಕೀರ್ತನೆಗಳಿವೆ. ಇವಿಷ್ಟೇ ಕೀರ್ತನೆಗಳಲ್ಲಿ ದಾಸ 
ಸಾಹಿತ್ಯದ ಎಲ್ಲ ಲಕ್ಷಣ-ವೈವಿಧ್ಯಗಳನ್ನು ಕಾಣಬಹುದು: ಉಗಾಭೋಗ, ಸುಳಾದಿ, ದಂಡಕ 
ಪ್ರಕಾರಗಳಿವೆ. ಶ್ರೀಪಾದರಾಜರಿ೦ದ ರಚಿತವಾದ ವೃತ್ತನಾಮ ಎ೦ಬ ವಿಶಿಷ್ಟ ಪ್ರಕಾರವು ಮೊದಲ 
ಬಾರಿ ಕಾಣಿಸಿಕೊಂಡಿದೆ. ಅಲ್ಲದೆ ವಿಷಯದ ದೃಷ್ಟಿಯಿಂದ ಇಬ್ಬರಲ್ಲಿಯೂ ಸಮಾನ 
ಗುಣಧರ್ಮಗಳಿವೆ. ಅವೆಂದರೆ ಭಗವಂತನಲ್ಲಿ ಅನನ್ಯ ಶರಣಾಗತಿಯ ಭಕಿಭಾವ ಹಾಗೂ 
ಶ್ರೀಕೃಷ್ಣ ಪ್ರಶಂಸೆ. ಅಲ್ಲದೆ ಅಭಿವ್ಯಕ್ತಿಯ ದೃಷ್ಟಿಯಿಂದ ಈರ್ವರದೂ ಪೌಢ, ಆದರೂ ನೇರ 
ಸರಳ ನಿರೂಪಣೆ. ಜೊತೆಗೆ ಮಾರ್ಮಿಕತೆ ಹಾಗೂ ಕಲ್ಪಕತೆಯ ಆವಿಷ್ಕಾರ. ಹೀಗಿರುವುದರಿಂದ 
ಇಬ್ಬರ ಕೃತಿಗಳನ್ನು ಕೂಡಿಯೇ ತೌಲನಿಕವಾಗಿ ಇಲ್ಲಿ ವಿವೇಚಿಸಬಯಸಿದೆ. 

ಮೊದಲಲ್ಲಿ ಇವರಿಬ್ಬರ ಅ೦ಕಿತಗಳ ಬಗ್ಗೆ ಒ೦ದೆರಡು ಮಾತುಗಳು. 

ವಿಠಲಾ೦ತ್ಯದ ಮುದ್ರಿಕೆಯನ್ನಿಟ್ಟುಕೊ೦ಡವರಲ್ಲಿ ಶ್ರೀಪಾದರಾಜರೇ ಮೊದಲಿಗರು. ಏನು 
ನಿಮಿತ್ತ? ರಂಗನಾಥನ೦ತೂ ಅವರ ನೆಚ್ಚಿನ ದೈವತ." ಹೀಗಿರುವಾಗ ದೂರದ ಪಂಢರಪುರದ 
ವಿಠ್ಠಲನನ್ನು ಅವರು ನೆನೆಯ ಬೇಕಾದರೆ ಅಲ್ಲಿ ಮೊದೆಲೇ ಹೋಗಿರಬೇಕು. ಅಲ್ಲಿಯ 
ಚಂದ್ರಭಾಗಾ ತೀರದಿಂದ ಎರಡು ಸ೦ಪುಟಗಳನ್ನು ತಂದಿದ್ದ, ಮತ್ತು ಅವುಗಳಲ್ಲಿ ಒಂದರ 
ಮುಚ್ಚಳ ತೆರೆಯಲಾಗದಿದ್ದ ಸಂದರ್ಭವನ್ನು ಈ ಹಿಂದೆ ಕಾಣಿಸಿದ್ದಾಗಿದೆ. ಆ ಕಾರಣ ರಂಗವಿಠಲ 


ಎ೦ಬ ಮುದ್ರಿಕೆಯನ್ನು ಅವರು ಸ್ಟೀಕರಿಸಿರಬೇಕು. ಆದರೆ ಇದೊಂದು ಊಹೆ ಮಾತ್ರ. ಏನೇ 
ಆಗಲಿ ಆ ಮುಂದೆ ವಿಠಲಾಂತ್ಯದ ಮುದ್ರಿಕೆ ಇರಿಸಿಕೊಳ್ಳುವುದು ಪ್ರರಂದರದಾಸರಿ೦ದ 
ನೆಲೆಗೊಂಡಿತಲ್ಲವೆ. 

ವ್ಯಾಸರಾಯರು ಶ್ರೀಪಾದರಾಜರ ಶಿಷ್ಯತ್ವ ವಹಿಸಿದ್ದರೂ, ಅವರಿಂದ ದಾಸ ದೀಕ್ಷೆಯನ್ನೇನು 
ಪಡೆದಿರಲಿಲ್ಲ. ಯತಿಗಳಾದ ಅವರಿಗೆ ಅದರ ಅಗತ್ಯವೂ ಇರಲಿಲ್ಲ ಎನ್ನಬಹುದು. ಆದ್ದರಿ೦ದ 
ಅವರು ಇಟ್ಟುಕೊಂಡಿದ್ದ ಶ್ರೀಕೃಷ್ಣ ಮುದ್ರಿಕೆ ಅವರದೇ. ಮಾತ್ರೆಯ ಗಣನೆಗಾಗಿ ಅದು ಸಿರಿಕೃಷ್ಣ, 
ಸಿರಿಕೃಷ್ಟರಾಯ ಇಲ್ಲವೆ ಬರಿಯ ಕೃಷ್ಣ ಎಂಬುದಾಗಿ ಕಾಣಿಸಿಕೊಂಡಿದೆ. ಶ್ರೀಪಾದರಾಜರಿಗೆ ರಂಗ 
ಎಂಬುದು ಹೇಗೆ ಪ್ರಿಯವಾದದ್ದೊ ಹಾಗೆಯೇ ವ್ಯಾಸರಾಯರಿಗೆ ಕೃಷ್ಣ. ಉಡುಪಿಯ ಕೃಷ್ಣ 
ಮನಮೆಚ್ಚಿದವನಾಗಿದ್ದ. ಹಲವಾರು ಕೀರ್ತನೆಗಳಲ್ಲಿ ಉಡುಪಿಯ ಎಂಬ ವಿಶೇಷಣವಿದೆ. ಇತ್ತ 
ತರುಣ ವಯಸ್ಸಿನಲ್ಲಿಯೇ ಉಡುಪಿಗೆ ಹೋಗಿ ಬ೦ದಿದ್ದಾರೆ. ಅವನ ಪೂಜೆಯ ಬಗೆಯನ್ನು ಕುರಿತೇ 
ಒ೦ದು ಕೀರ್ತನೆ ರಚಿಸಿದ್ದಾರೆ. (ಕೀ. ೧೩೬, 'ತುಳಸಿ ಮಧ್ಯದಿ...) 


ಸರ್ವಸಮರ್ಪಣ ಭಾವ 


ಇಲ್ಲಿಯ ಕೀರ್ತನೆಗಳಲ್ಲಿ ಎದ್ದು ಕಾಣುವ ಆಂಶವಿದು. ಭಗವಂತನಿಗೆ ಸಂಪೂರ್ಣ 
ಶರಣಾಗತರಾಗಿ ಸಾರ್ಥಕ್ಯವನ್ನು ಕಂಡವರು ಹಲವಾರು ಜನ:ಅ೦ಬರೀಷ, ಪ್ರಹ್ಲಾದ, ದೌ ಪದಿ, 
ಅಹಲ್ಯೆ ಮುಂತಾದವರನ್ನು ಶ್ರೀಪಾದರಾಜರು ನೆನೆದಿದ್ದಾರೆ. (ಕೀ.೩, ಕೀ.೪) ಅಂಥ ಶ್ರೀಹರಿಯು 
ಇತರ ಎಲ್ಲ ದೇವತೆಗಳಿಗಿ೦ತ ಹೇಗೆ ಶೇಷ್ಠನೆ೦ಬುದಕ್ಕ ಭೃಗುಮುನಿಯ ಕಥೆಯನ್ನು ಕೊಟ್ಟಿದ್ದಾರೆ. 
(ಕೀ. ೧೫) 'ಪಾಲೊಳಗದ್ದು ನೀರೊಳಗದ್ದು ಜಲಜನಾಭ ನೀನಿಟ್ಟ ತೆರದಲ್ಲಿ ಇರುವೆನಯ್ಯಾ' 
ಎ೦ಬುದರಲ್ಲಿಯೂ ಈ ಶರಣಾಗತಿಯ ಸ್ವರೂಪವಿದೆ. ಮುಂದುವರೆದು, ಸುಖ-ದುಃಖ, 
ಸುಕೃತ-ದುಷ್ಕೃತ, ಅಖಿಳ-ಖಿಳ, ಅಭಯ-ಭಯ, ಜ್ಞಾನ-ಅಜ್ಞಾನ, ಮಾನ-ಅಪಮಾನ, ಎಂಬ 
ದ್ವಂದ್ವ ಪದಗಳ ಮೂಲಕ, ನೀನು ನನ್ನನ್ನು ಹೇಗೆ ಇಟ್ಟರೂ ಸರಿ ಎಂಬುದನ್ನು 
ವಿಶದಗೊಳಿಸಿದ್ದಾದೆ (ಕೀ. ೧೨). 'ಇಟ್ನಾ೦ಗೆ ಇರುವೆನೊ ಹರಿಯೇ' ಎಂದು ಉಚ್ಚರಿಸಿದ್ದರೂ (ಶೀ. 
೫೭) ಅವನ ಕರುಣೆ-ಕೃಪೆ ಅಗತ್ಯವಾಗಿ ಇರಬೇಕು. ಆಗ 'ಚ೦ದ್ರಶಾಲೆಯಲ್ಲಿ 
ಚಂದ್ರಕಿರಣದಂತೊಪ್ಪುವ ಮಂಚದೊಳ್‌ ಮಲಗಿಸುವಿ' ಆ ಕೃಪೆ ಇಲ್ಲದೆ ಹೋದರೆ? 
ಧರ್ಮಶಾಲೆಯಲ್ಲಿ ತೋಳನ್ನು ತಲೆದಿ೦ಬಾಗಿ ಇಟ್ಟುಕೊಂಡು ಮಲಗುವ ಸ್ಥಿತಿಯೇ ಬರಬಹುದು 
ಎಂದಿದ್ದಾರೆ. 

ಈ ಸರ್ವಸಮರ್ಪಣ ಭಾವದ ಅಗತ್ಯ ಏಕಂದರೆ ಹರಿಯೇ ಸರ್ವಶಕ್ತ, ಸರ್ವಾಂತರ್ಯಾಮಿ. 
ಅವನ 'ರೋಮಕೂಪದಲ್ಲಿ ಜೀವಿಪ ಸರಸಿಜಭವಾ೦ಡ ಕೋಟಿಯಲಿ ಇರುತಿಪ್ಪ ಬ್ರಹ್ಮ ರುದ್ರಾದಿ, 
ಜೀವರುಗಳು ಸಹ ಅವನ ಮಹಿಮೆಯನ್ನು ತಿಳಿಯದಿದ್ದಾಗ, ತನ್ನಂತಹ ನರಜೀವಿ ಎಲ್ಲವನ್ನು 
ಅವನಿಗೆ ಅರ್ಪಣ ಮಾಡಲೇಬೇಕಲ್ಲವೆ? ಈ ಹಿಂದೆ ಮಹಾ ಮಹಾ ಭಕ್ತರು ಆಗಿ ಹೋಗಿದ್ದಾರೆ. 
ಅವರನ್ನು ಉದ್ಮರಿಸಿದ್ದಾನೆ ಭಗವಂತ. ಆದರೆ ತಾನೋ? ಯಃ೫ಶ್ಚಿತ ಮಾನವ. ಸಮುದ್ರವು 
ಎಂಥೆಂಥ ಮಹಾನದಿಗಳನ್ನು ಸ್ವೀಕರಿಸಿದೆ. ಹಾಗೆಂದ ಮಾತ್ರಕ್ಕೆ ಕಿರಿ ತೊರೆಯೊಂದು ತನ್ನ ಬಳಿ 
ಬ೦ದರೆ ಅದನ್ನು ದೂರ ಮಾಡುವುದೆ? ಎ೦ಬ ಸೊಗಸಾದ ಸಾದೃಶ್ಯವನ್ನು ಶ್ರೀಪಾದರಾಜರು 
ಕೊಟ್ಟೆದ್ದಾರೆ. 

ಅದರಂತೆ ವ್ಯಾಸರಾಯರ ಒಂದು ಕೀರ್ತನೆ (ಕೀ. ೧೦೨) ಶ್ರೀಹರಿಯ ಮಹಿಮೆಯನ್ನು 
ಹೇಳುವ೦ತಹದು- ತನ್ನ ಸರಳತೆಯಿಂದ ತುಂಬಾ ಜನಪ್ರಿವಾಗಿದೆ 
ಕಂಡೆ ಕನಸಿನಲಿ ಕಾರುಣ್ಯ ಮೂರುತಿ ಹರಿಯ 
ಪುಂಡರೀಕಾಕ್ಷ ಪುರುಷೋತ್ತಮನ ಸಿರಿಯ 


ಬಾಲಕನು ಕರೆಯೆ ಬಹು ಕ೦ಬದಲಿ ಬಂದೊಡೆದು 


ಬಾಲಕನ ತಂದು ಸಾಂದೀಪಗಿತ್ತ 

ಬಾಲೆ ಚೀರಿದರೆ ಅಕ್ಷಯವಿತ್ತ ದೇವಕಿಯ 

ಬಾಲಕನ ಬಹು ಬಗೆಯ ಲೀಲೆಗಳನೆಲ್ಲ 
ಶರಣಾಗತಿಯ ಇನ್ನೊಂದು ಮುಖವೆಂದರೆ ಹಕ್ಕಿವಿ೦ದ ಭಗವಂತನ ಕೃಪೆಯನ್ನು ಕೋರುವುದು. 
'ನಾ ವಿನಗೇನೂ ಬೇಡುವುದಿಲ್ಲ. ಲೌಕಿಕವಾದುದು ಯಾವುದೂ ಬೇಡ, ನನ್ನ 
ಹೃದಯಕಮಲದಲ್ಲಿ ನೀನು ನೆಲೆಸಿದರೆ ಸಾಕು, ಇದನ್ನಾದರೂ ಕೊಡದಿದ್ದರೆ ನಿನ್ನ 
ಪದಕಮಲವ ಭಜಿಸುವದೆ೦ತೊ?' ಎ೦ದು ಕೇಳುತ್ತಾರೆ ಶ್ರೀಪಾದರಾಜರು. ಕೀ. ೫೮) 

ಈ ಸಮರ್ಪಣಭಾವವು ವ್ಯಾಸರಾಯರಲ್ಲಿ ಇದ್ದುದಕ್ಕೆ... ವಿಶೇಷ ಮಹತ್ವವಿದೆ. 
ಧಾರ್ಮಿಕ-ರಾಜಕೀಯ ರಂಗದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದವರು. ಹಾಗಿದ್ದರೂ 
ಪರಮಾತ್ಮನ ಮುಂದೆ ತಮ್ಮನ್ನು ಓರ್ವ ಯಚಶ್ಲಿತ ವ್ಯಕ್ತಿಯಾಗಿ ಕಂಡುಕೊಂಡಿದ್ದಾರೆ: 

'ನಾನೆಲ್ಲಿ ಜ್ಞಾನಿಯು; ನಾನೆಲ್ಲಿ ಸುಜನನು, ಕೀನವಿಷಯಗಳೆ೦ಬ ಶ್ವಾನದಂತಿರುವೆ, 
ಸ್ನಾನಧ್ಯಾನವನರಿಯೆ, ಸಾನುರಾಗದಿ ಭಕ್ತಿಯ ಅರಿಯೆ, ಇಲ್ಲದ ಡ೦ಭ ಮೌನಿಯೆನಿಸಿ, 
ಪತಿತರೊಳು ಎನ್ನ೦ಥ ಪತಿತರೊಬ್ಬರ ಕಾಣೆ. ಗತಿಯು ನೀನಲ್ಲದೆ ಅನ್ಯರಿಲ್ಲ'. (ಕೀ. ೧೮೮) 

ಮತ್ತೂಂದು ಕೀರ್ತನೆಯಲ್ಲಿ (ನಂ. ೧೯೧) 'ನಿನ್ನ ಧ್ಯಾನವ ಮಾಡುತ್ತ ಮಾಡುತ್ತ ಎನ್ನ ಮನ 
ಅನ್ಯಕ್ಕೆರಗುತಿದೆ. ಪರಮಾನ್ನವನು ನಿತ್ಯ ಉಣುತಿದ್ದು, ಸುರೆಯ ಚಿಂತಿಸಿ ರುಚಿಗೊಳ್ಳುವಂತೆ, ಕರಿ 
ಸುರನದಿಯಲ್ಲಿ ಮೀಯುತಿದ್ದು ಪರಮ ಹರುಷದಿ ಕೆಸರ ಚೆಲ್ಲಿಕೊ೦ಬ೦ತೆ'. ಎಂಬುದಾಗಿ 
ಮನಮುಟ್ಟುವ ಸಾದೃಶ್ಯಗಳೂಡನೆ ಮನವಿ ಮಾಡಿಕೂ೦ಡಿದ್ದಾರೆ. ಮುಂದೆ ಸಾಗಿ 'ನೀನೆ ಗತಿ 
ಮುಕುತೆನಗೆ ಅನ೦ತ ಜನುಮಗಳಲಿ. ಆದ್ದರಿಂದ ಬಾರಯ್ಯ ಎನ್ನ ಮನಮಂದಿರಕೆ ಬೇರೊಂದು 
ಯೋಚನೆ ಮಾಡದೆ' ಎಂಬುದಾಗಿ ಕೇಳಿಕೊಂಡಿದ್ದಾರೆ. 


ಶ್ರೀಕೃಷ್ಣ ವರ್ಣನೆ 


ಈ ವಿಷಯದಲ್ಲಿ ಈರ್ವರು ಯತಿಗಳಿಗೆ ಭಾಗವತದ ದಶಮ ಸ್ಕಂದವೇ ಮೂಲಾಧಾರ. 
ಅದರಲ್ಲಿ ಶ್ರೀಕೃಷ್ಣನ ಜನನ, ಬಾಲ್ಯ, ಗೋಪಿಯರೊಂದಿಗಿನ ಲೀಲೆ, ಅನಂತರ 
ಅಕ್ರೂರನೊಂದಿಗೆ ಮಧುರೆಗೆ ಹೋದದ್ದು, ಕಂಸನನ್ನು ಕೂಂದದ್ದ ಇವೆಲ್ಲ ಕಥಾ೦ಶಗಳು 
ಭಾಗವತದಲ್ಲಿ ಬಂದವುಗಳೇ. ಅವಕ್ಕೆ ತಮ್ಮ ಶಕಲ್ಪ್ಬಕತೆಯನ್ನು ಸೇರಿಸಿ ಸುಂದರ 
ಭಾವಗೀತೆಗಳನ್ನಾಗಿ ಮಾರ್ಪಡಿಸಿದ್ದಾರೆ. 

ತಾಯಿ ಯಶೋದೆಯ ದೃಷ್ಟಿಯಲ್ಲಿ ಬಾಲಕೃಷ್ಣ ಹೇಗಿದ್ದ ಎ೦ಬುದು ಶ್ರೀಪಾದರಾಜಕೃತ ಕೀ. 
೩೦ರಲ್ಲಿ ವ್ಯಕ್ತವಾಗಿದೆ. 'ಎಲ್ಲಾಡಿ ಬಂದೆಯೋ ಎನ್ನ ರಂಗಯ್ಯ ಎನ್ನ ಕಣ್ಣ ಮುಂದಾಡದೆ 
ಆಲಯದೊಳಗೆ ಬೀನಾಡದೆ ಬಿಸಿ ಪಾಲು ಸಕ್ಕರೆ ವೀನೊಲ್ಲದೆ. ಚಿಕ್ಕ ಬಾಲರೊಡನೆ ಕೂಡಾಡದೆ' 
ಇರುವ ಮಗು ಕೃಷ್ಣವೀತ. 

ಅಂಥ ಚಿಕ್ಕವನ ಮೇಲೆ ಗೋಪಿಯರು ದೂರುವಂ೦ಥ ಪರಿಸ್ಥಿತಿ! 

'ನಿನ್ನ ಮಗನ ಲೀಲೆಯ ತಾಳಲಾರೆವು ನಾವು; ಹೇಳಬಾರದೆ ಗೋಪಾಲಕೃಷ್ಣನಿಗೆ ಬುದ್ದಿ, 
ಕೇಳೆ ಯಶೋದೆ' (ಕೀ. ೪೧). ಆಮೇಲೆ ಅವನು ಹಾಲು, ಮೊಸರು, ಬೆಣ್ಣೆ ಕದ್ದುದು, ಜಲಕ್ರೀಡೆಯ 
ಕಾಲಕ್ಕೆ ಸೀರೆಗಳನ್ನೆತ್ತಿಕೊ೦ಲಡು ಹೋದದ್ದು, ಗೋಪಿಯರು ರಾತ್ರಿ ವಿದ್ದೆಗಣ್ಣಿನಲ್ಲಿದ್ದಾಗ 
ಮನೆಯವರಂತೆ ಮುದದಿಂದ ಕೂಡಿದ್ದು- ಮುಂತಾಗಿ ದೂರು ಹೇಳುತ್ತಾರೆ. ಅದಕ್ಕೆ ಉತ್ತರವಾಗಿ 
ಕೃಷ್ಣ ಹೇಳುವುದು ಹೀಗೆ: 

'ಗೊಲ್ಲತಿಯರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟೆಸಿ ಕಳ್ಳನೆ೦ದು ದೂರುತಾರೆ. 
ಹರವಿಯ ಹಾಲು ಕುಡಿಯಲು ಎನ್ನ ಹೊಟ್ಟೆ ಕರೆಯೇನೆ? (ಬೇಕಾದರೆ!) ಕರೆದು ಅಣ್ಣನ 
ಕೇಳಮ್ಮ. ಉಂಟಾದರೆ ಒರಳಿಗೆ ಕಟ್ಟಿಮ್ಮಯ್ಯ. ಅಟ್ಟವನ್ನೇರಿ ಹಿಡಿವುದು ಎನಗೆ ಕಷ್ಟವಲ್ಲವೆ. 
ಪುಂಡತನವ ಮಾಡಲು ನಾನು ದೊಡ್ಡ ಗ೦ಡಸೇನೆ?' 


ಜಗಳದಲ್ಲಿ ತಾಯಿ ಯಾವಾಗಲೂ ಮಗನನ್ನೇ ಎತಿಹಿಡಿಯುವುದು ಲೋಕದ ರೂಡಿ. 
ಯಶೋದೆ ಗೋಪಿಯರಿಗೆ ಹೇಳುತ್ತಾಳೆ: 

'ಏಕೆ ದೂರುವಿರೇ ರಂಗಯ್ಯನ ಈ ಕುವರನಾಕೃತ್ಯ ಮಾಳ್ಸನೆ ದಟ್ಟಡಿಯಿಡಲರಿಯ, 
ಗೋವತ್ಸವ ಬಿಟ್ಟು ಚಲಿಸಬಲ್ಲನೆ? ಮನೆ-ಮನೆಗಳನು ಪೊಕ್ಕು ಬೆಣ್ಣೆ ಪಾಲ್ಮೊಸರನ್ನು ತಿನ್ನುತ 
ವನಿತೆಯರ ಕೂಡಾಡಿದನೆ೦ದು ಹೇಳಲು ನಿಮಗೆ ನಾಚಿಕಿಲ್ಲವೆ?' (ಕೀ ೩೧). 

ಇಂಥ ಬಾಲಕೃಷ್ಣನ ಸುಂದರ ರೂಪವನ್ನು ಶ್ರೀಪಾದರಾಜರು ಕೀ. ೪೦ರಲ್ಲಿ ವರ್ಣಿಸಿದ್ದಾರೆ. 
ಅಡಿಯಿಂದ ಮೇಲಕ್ಕೆ ಕ್ರಮವಾಗಿ ಮುಂದುವರಿಯುತ್ತದೆ. ಆ ರೂಪವರ್ಣನೆ: 
ಪುಟ್ಟ ಪದಕಮಲದಿ ಮೆಟ್ಟಿ ರತುನ ಪಾದುಕಾ 
ಇಟ್ಟ ಕಿರುಗೆಜ್ಜೆ ಪೆ೦ಡ್ಕೆ ದಿಟ್ಟತನದಿ 
ಘಟ್ಟಿ ಸಾಸಿರ ಬಾಳುವ ಪಟ್ಟೆಯನೆ ಬಿಗಿ 
ದುಟ್ಟು ಮೇಗಿಲ್ಲದ ಬೆಲೆಯಾದ ಪಟ್ಟದುಡುದಾರವಿಟ್ಟು 
ಇತ್ತ ಅವನು ಗೋವುಗಳನ್ನು ಕಾಯಲು ಗೊಲ್ಲರೊಡನೆ ಹೋಗುವ ರೂಪವೇ ಬೇರೆ. (ಕೀ. ೧೭) 
'ಕೋಲು ಕೈಯಲಿ ಕೊಳಲು ಜೋಲುಗ೦ಬಳಿ ಹೆಗಲ ಮ್ಯಾಲೆ ಕಲ್ಲಿಜೀಲ ಕೊ೦ಕಳಲ್ಲಿ; 
ಕಲ್ಲುಮಣಿ ಕವಡೆಯನು ಕಾಡೊಳಿಹ ಗುಲಗಂಜಿ ಸಲ್ಲದೊಡವೆಯ ಸರ್ವಾಂಗಕೆ ಧರಿಸಿ ಗೊಲ್ಲರ 
ಕೂಡ ಚೆಲ್ಲಾಟ ಮಾಡುತಲಿ' 
ಬಾಲಕೃಷ್ಣನ ಈ ಬಗೆಯ ರೂಪವರ್ಣನೆ ವ್ಯಾಸರಾಯರ ಕೀರ್ತನೆಯೊ೦ದರಲ್ಲಿ ಇನ್ನಷ್ಟು 
ಸೊಗಸಾಗಿ ಬಂದಿದೆ. (ಕೀ. ೧೨೫). ಯಶೋದೆ ಅವನ ಸರ್ವಾ೦ಗಾಲ೦ಕಾರ ಮಾಡುವ 
ನಿಮಿತ್ತದಿಂದ ವಿರೋಧಾಭಾಸ ಕ್ರಮದಲ್ಲಿ ವರ್ಣಿಸಿದ್ದಾಗಿದೆ; 
ಕಡಗ ಪೊ೦ಗೆಜ್ಜೆ ಕನಕದ ಘಂಟೆ ಸರಪಳಿಯ 
ಬಿಡದೆ ಶ್ರೀಹರಿಯ ಚರಣದಲಿ ಧರಿಸಿ 
ಪೊಡವಿಯನ್ನು ಅಳೆದ ಶ್ರೀಪುರುಷೋತ್ರಮಗೆ ಮೆ- 
ಲಡಿಯನಿಡು ಎ೦ದೆನುತ ನಡೆಯ ಕಲಿಸುವ ಸುಕೃತ 
ಇದಕ್ಕಿಂತ ಸೊಗಸಾದ ರೂಪವರ್ಣನೆಗಾಗಿ ಅವರದೇ ಕೀ. ೧೩೭ನ್ನು ಗಮನಿಸಬೇಕು. 
ಚೆನ್ನಾರಿ ಚೆಲುವ ಉಡುಪಿನ ಕೃಷ್ಣರಾಯಾ 
ಮುಂಗುರುಳು ಮು೦ದಲೆಗೆ ಬ೦ಗಾರದರಳೆಲೆ 
ರಂಗು ಮಾಣಿಕದ ಉಂಗುರವಿಟ್ಟು 
ಪೊಂಗೆಜೆ ತೊಡರು ಅಂದುಗೆ ಘಲುಘಲುರೆನೆ 
ಅಂಗಳದಲಾಡುತ ಈ ಮುದ್ದುಬಾಲ 
ಕಟವಾಯಿ ಬೆಣ್ಣೆ ಕಾಡಿಗೆ ಕಣ್ಣು ಕಟಿಸೂತ್ರ 
ಪಟವಾಳಿ ಕೌಪೀನ ಕೊರಳಲ್ಲಿ ಪದಕ 
ಸಟಿಯಲ್ಲ ಬ್ರಹ್ಮಾ೦ಡ ಉದರದಲಿಂಬಿಟ್ಟು 
ಮಿಟಿಮಿಟಿನೆ ನೋಡುವನೀ ಮುದ್ದುಬಾಲ 
ಇದು ಬಾಲಕೃಷ್ಣನ ರೂಪವರ್ಣನೆ. ಅವನ ಚರ್ಯೆಯ ವರ್ಣನೆ ವ್ಯಾಜನಿಂದಾರೂಪದಲ್ಲಿ ಈ 
ರೀತಿ ಬ೦ದಿದೆ. (ಕೀ. ೧೮೦) 
ಏನ ಬೇಡಲೊ ನಿನ್ನ ದೇವಾದಿದೇವ * 
ಮನೆಯ ಬೇಡಲೊ ವನಧಿ ಹಾಸಿಗೆಯು ವಟಪತ್ರ 
ವನಿತೆಯನು ಬೇಡಲೆ ಬ್ರಹ್ಮಚಾರಿ 
ತಿನುವುದಕೆ ಕೇಳುವೆನೆ ನವನೀತಚೋರ 
ಒಡವೆಗಳ ಬಯಸೆ ಶಿಖಿ ಪಿ೦ಛ ತುಳಸಿಪತ್ರ... 
ಕಡು ಸೈನ್ಯವನು ಬಯಸೆ ಗೋಪಾಲನು 
ಬಿಡದೆ ರೂಪವ ಬಯಸೆ ನೀಲಮೇಘಶ್ಯಾಮ 
ಉಡುವುದಕೆ ಕೇಳುವನೆ ಸ್ಪ್ರೀವಸನ ಚೋರ 


ಭಕ್ತರನು ವ೦ಚಿಸುತ ನೀನು ಬಚ್ಚಿಟ್ಟಿರುವ 
ಮುಕ್ತಿಕಾ೦ತೆಯ ಕೊಡು ಸುಖಿಪೆನೊ ಶ್ರೀಕೃಷ್ಣ 

ಈ ಬಾಲಕೃಷ್ಣನ ವೇಣುಗಾನ! ಅದನ್ನು ಈರ್ವರೂ ಲವಲವಿಕೆಯಿಂದ ಬಣ್ಣಿಸಿದ್ದಾರೆ. 
ವ್ಯಾಸರಾಯರ ಈ ಕೆಳಗಿನ ಹಾಡು ಪರಿಚಿ:ತವಾದದ್ದೆೇ: (ಕೀ. ೧೩೩) 

'ಕೊಳನೂಡುವ ಚದುರನ್ಮಾರೆ ಪೇಳಮ್ಮಯ್ಯ ತಳಿರ೦ದದಿ ತಾ ಪೊಳೆವ ಕರದಿ ಪಿಡಿದು' 
ನಾದದಿ ತುಂಬಿತು ಗೋವರ್ಧನ ಗಿರಿ; ನೆರೆದಿತು ಖಗಕುಲ; ಮೇವು ಮರೆತವು ಗೋವುಗಳೆಲ್ಲವು; 
ಸಾವಧಾನದಿ ಹರಿದಳು ಯಮುನಾ.....? 

ಶ್ರೀಪಾದರಾಜರು ಈ ಕೊಳಲನೂದುವುದರ ಪರಿಣಾಮ ಗೋಪಿಯರ ಮೇಲೆ ಯಾವ ರೀತಿ 
ಆಯಿತೆ೦ಬುದನ್ನು ಸರಸ ರೀತಿಯಲ್ಲಿ ವರ್ಣಿಸಿದ್ದಾರೆ. (ಕೀ. ೩೮) ಆ ಮುರಲಿಯ ಸ್ವರಕ್ಕೆ 
ಮೋಹಿತರಾದಾಗ: ಕರುಗಳನ್ನು ತಂದು ತೊಟ್ಟೆಲೊಳಗೆ ಇರಿಸಿದರ೦ತೆ. ಹಾಲನ್ನು ಮಜ್ಜಿಗೆ 
ಮೊಸರಿನಲ್ಲಿ ಬೆರೆಸಿದರ೦ತೆ. ಮಕ್ಕಳಿಗೆ ಮೊಲೆಯುಣಿಸಬೇಕು; ಆದರೆ ಮೈಮರೆತು ಮಾರ್ಜಾಲಕ್ಕೆ 
ಉಣಿಸಿದರಂ೦ತೆ! 

ಈ ಕೃಷ್ಣ-ಗೋಪಿಯರ ಒಡನಾಟದ ವರ್ಣನೆ ಇನ್ನೂ ಹಲವಾರು ಕೀರ್ತನೆಗಳಲ್ಲಿ ಬಂದಿದೆ. 
ಓರ್ವ ಗೋಪಿ ಮುನ್ನಾ ದಿನ ಕೃಷ್ಣನು ಬಂದು ಶೃಂಗಾರದಿಂದ ಕೂಡಿದ್ದನ್ನು 
ನೆನೆದುಕೂಳ್ಳುತ್ತಾಳೆ. ಇನ್ನೆಂದು ಬಂದಾನೆಂದು ತನ್ನ ಗೆಳತಿಗೆ ಹೇಳುತ್ತಾಳೆ. (ಕೀ.೨೭) 
ಕಾರಣವೆಂದರೆ ಅವಳ ಬಳಿಗೆ ಬ೦ದ ಮನ್ಮಥನು 'ತ೦ದು ತೋರಿಸು ತನ್ನ ತಂದೆಯನ್ನು' ಎಂದು 
ಕಾಡುತ್ತಿದ್ದಾನ೦ತೆ. ಕೀ. ೪೯ರಲ್ಲಂತೂ ಶೃ೦ಗಾರಭಾವ ವಿಶಿಷ್ಟ ಕಲ್ಪನೆಗೆ ಎಡೆಮಾಡಿಕೊಟ್ಟಿದೆ. 
ರಾತ್ರಿಯ ವೇಳೆ ಕೃಷ್ಣ ಬಂದು ಗೋಪಿಯೊಬ್ಬಳೊಂ೦ದಿಗೆ ಬೆರೆತಿದ್ದಾಗ ಆಕ: 

"ಸದ್ದು ಮಾಡಲು ಬೇಡವೋ ವಿದ್ದೆಗೆಯ್ಯುವವರು ಎದ್ದರೆ, ನೀನು ಬಂದದ್ದು ಗೊತ್ತಾದರೆ 
ಏನೆ೦ದು ತಿಳಿದಾರು? ಕೈ ಹಿಡಿದು ಎಳೆದರೆ ಬಳೆ ಫಲ್ಲೆನ್ನುತ್ತಲ್ಲವೆ ನನ್ನ ಕಿರುದುಟಿಗಳನ್ನು ನೀನು 
ಸವಿದು ಚಪ್ಪರಿಸುವುದು ತರನಲ್ಲ. ನನ್ನ ಗಂಡ ಮತ್ತರಿಸುವನು...” 

ವ್ಯಾಸರಾಯರು ಚಿತ್ರಿಸಿದ ಓರ್ವ ಗೋಪಿಯ ವಿರಹ ಎಷ್ಟೆಂದರೆ, ಆಕೆ ಗಿಣಿಗೆ ಅ೦ಗಲಾಚಿ 
ಕಮನೀಯ ಮೂರುತಿ-ಕೃಷ್ಣನನ್ನು ತೋರಿಸು ಎಂದು ಹಲುಬುತ್ತಾಳೆ (ಕೀ. ೧೩೦). 

ಕಾಣದೆ ನಿಲ್ಲಲಾರೆ, ಕಮನೀಯ ಮೂರುತಿಯ 
ಪ್ರಾಣೇಶನ ತೋರೆ ಗಿಣಿಯೆ 


ಒ೦ದು ನಿಮಿಷವೊ೦ದು ಯುಗವಾಗಿ ತೋರಿತೆ 

ಸೌಂದರ್ಯನ ತೋರೆ ಗಿಣಿಯೆ 

ಮಂದಮಾರುತ ಸೋಕೆ ಮರುಳುಗೊ೦ಡನೆ ಎನ್ನ 

ಮಂದಿರಕೆ ಕರೆತಾರೆ ಗಿಣಿಯೆ 


ಇತ್ತ ಬಾಲಕೃಷ್ಣನು ಗೈದ ಸಾಹಸಗಳನ್ನು ಶ್ರೀಪಾದರಾಜರು ವ್ಯಾಜವಿ೦ದಾಸ್ತುತಿಯ ಮೂಲಕ, 
ಚುಟುಕಿನಲ್ಲಿ ಹೇಳಿದ್ದಾರೆ (ಕೀ. ೪೭) 

ವಾಸುದೇವ ನಿನ್ನ ಮರ್ಮಕರ್ಮ೦ಗಳ 

ದೇಶದೇಶದಲ್ಲಿ ಪ್ರಕಟಿಸಲೊ 


ತರಳತನದಲಿದ್ದು ದುರುಳನಾಗಿ ಬಂದು 
ಒರಳಿಗೆ ಕಟ್ಟಿಸಿಕೊ೦ಡುದನು 

ತುರುವ ಕಾಯಲಿ ಹೋಗಿ ಕಲ್ಲಿಯೋಗರವನು 
ಗೊಲ್ಲರ ಕೂಡೆ ನೀ ಉ೦ಡುದನು 

ನೆರೆಮನೆ ಹೊರಮನೆಗಳ ಪೊಕ್ಕು ಬೆಣ್ಣೆಯ 


ಅರಿಯದಂತೆ ಕದ್ದು ಮೆದ್ದುದನು 
ಕೇಳಿಸಿದೆಯಾದರೆ ಒದರುವೆ ಎಲೊ ನರ- 
ಹರಿ ಎನ್ನ ಬಾಯಿಗೆ ಬ೦ದುದನು 


ಧರಣಿಮಗನ ಕೊಂದು ತರುಣಿಯರನು ತಂದ 

ದುರುಳತನವನಿಲ್ಲಿ ಹೇಳಲೊ 

ಜರೆಯ ಮಗನಿಗ೦ಜಿ ಪುರವ ಬಿಟ್ಟು ಹೋಗಿ 

ಶರಧಿಯ ಪೊಕ್ಕದ್ದು ಹೇಳಲೊ 

ಧರೆಯೊಳಧಿಕ ಶ್ರೀರಂಗಪಟ್ಟಣದಲ್ಲಿ 

ಸ್ಥಿರವಾಗಿ ನಿಂತದ್ದು ಹೇಳಲೊ 

ಶರಣಾಗತರ ಕಾವ ರಂಗವಿಠಲನ್ನ 

ಪರಮ ದಯಾಳೆಂದು ಹೇಳಲೊ 

ಗೋಪಿಯರನ್ನು ಪೂರ್ಣವಾಗಿ ತೊರೆದು ಕೃಷ್ಣನು ಮಧುರೆಗೆ ಹೋದನಷ್ಟೆ. ಆಗಿನ ಅವರ 
ವಿರಹ ವ್ಯಥೆಯನ್ನು ಶ್ರೀಪಾದರಾಜರು ಹತ್ತಾರು ಕೀರ್ತನೆಗಳಲ್ಲಿ ತ೦ದಿದ್ದಾರೆ. ಅವನನ್ನು 
ಕರೆದೊಯ್ಯ ಬಂದ ಅಕ್ರೂರನನ್ನು ಗೋಪಿಯರು ಶ್ರೂರನೆ೦ದಿದ್ದಾರೆ (ಕೀ. ೨೮). ಅವನು 
ಹೊರಡುವ ಹಿಂದಿನ ರಾತ್ರಿ ಗೋಪಿಯರೆಲ್ಲ ಕೃಷ್ಣನ ಬಳಿಗೆ ಬಂದು ಬೇಡುತ್ತಾರೆ (ಕೀ. ೪೩); 
ಅದಕ್ಕೆ ಅವನು ಕೊಡುವ ಉತ್ತರವೇನು ಗೊತ್ತೆ? 'ಮಲ್ಲಯುದ್ಧವ ನೋಡಬೇಕನುತ ನಮ್ಮಾವ 
ಕರೆಸಲದಕೆ, ಇಲ್ಲದ ಅಪವಾದ, ಈ ಸುಳ್ಳುಸುದ್ದಿಗಳ ನೀವೆಲ್ಲಿ ಸೃಜಿಸಿದಿರಿ? ನಿಮ್ಮ ಬಿಟ್ಟು 
ಪ್ರರದನಾರೇರಿಗಾನೊಲಿದರೆ ನೀಲಕ೦ಠನು ಮೆಚ್ಚ! ಕಾಲಹರಣವ ಮಾಡದೆ ನಾಲ್ಕೆಂಟು 
ದಿನದೊಳು ಬರುವೆ' 
ಹಾಗೆ ಹೇಳಿದವ ಬಂದನೆ? ಇಲ್ಲ. ಬರುವ ಲಕ್ಷಣವೂ ಇಲ್ಲದಾಗ ಇವರ ವಿರಹವ್ಯಥೆ 
ಉತ್ಕಟಗೊಳ್ಳುತ್ತದೆ. ಅದನ್ನು ಶ್ರೀಪಾದರಾಜರು ಹಲವಾರು ಕಲ್ಪನೆಗಳಲ್ಲಿ ಹಿಡಿದಿರಿಸಿದ್ದಾರೆ. 
ಇದರ ಮಕುಟಪ್ರಾಯವೆ೦ಂದರೆ ಅವರು ರಚಿಸಿದ ಸುದೀರ್ಪವಾದ 'ಭ್ರಮರಗೀತೆ'. ಕೃಷ್ಣನ೦ತೂ 
ಬರಲಿಲ್ಲ; ಆದರೆ. ಭ್ರಮರವೊಂ೦ದು ಅವರಿದ್ದಲ್ಲಿಗೆ ಬರುತ್ತದೆ. ಕೃಷ್ಣನೇ ಅದನ್ನು 
ಕಳುಹಿಸಿರುವನೆ೦ದು ಊಹಿಸುತ್ತಾರೆ. 'ಕಾಮಾರ್ತಾಹಿ ಪ್ರಕೃತಿ ಕೃಪಣಾಶ್ಚೇತನಾಶ್ನೇತಯೇಷು' 
ಎಂದು ಕಾಳಿದಾಸ 'ಮೇಘದೂತ'ದಲ್ಲಿ ಹೇಳಿದ್ದಾನೆ. ಮೂಲ ಭಾಗವತದಲ್ಲಿ ಇದು ಕೆಲವೇ 
ಶ್ಲೋಕಗಳಲ್ಲಿ ಬ೦ದದ್ದಾದರೆ ಶ್ರೀಪಾದರಾಜರು ಅದಕ್ಕೆ ತಮ್ಮ ಕಲ್ಪನೆಯ ಮೆರುಗನ್ನು ಸೇರಿಸಿ 
ಬಣ್ಣಿಸಿದಾರೆ. 'ಭೃ೦ಗಾ ನಿನ್ನಟ್ಟಿದನೇ ಶ್ರೀರಂಗಾ' (ಕೀ. ೯೧) ಎಂದು ಆರಂಭವಾಗುವ ಈ ಪದ 
ತು೦ಬಾ ಪ್ರಸಿದ್ಧವಾದದ್ದು. 

'ಮಧುರೆಯಲ್ಲಿ ತಮ್ಮ ಸವತಿಯರಂತೆ ಇರುವ ಸ್ಸೀಯರ ಗಂಧಲೇಪನಗಳನ್ನು ಶ್ರೀಕೃಷ್ಣನ 
ಮೂಲಕ ತನ್ನ ಮೈಗೆ ಹತ್ತಿಸಿಕೊ೦ಡಿರಬಹುದಾದ ಆ ದುಂಬಿಯನ್ನು ಕುರಿತು, ತಮ್ಮನ್ನು 
ಮುಟ್ಟಿಬೇಡ' ವಂದು ಹೇಳುವರು, ಇದೇ ರೀತಿ ಅವರ ಆಕ್ಟೇಪಗಳು ಮುಂದುವರಿಯುತ್ತವೆ. 

ಶ್ರೀಪಾದರಾಜರ ಮತ್ತು ವ್ಯಾಸರಾಯರ ಕೃಷ್ಣಲೀಲಾವಿಷಯಕ ಕೀರ್ತನೆಗಳು ಭಕ್ತಿಭಾವದಿಂದ 
ಪ್ರೇರಿತವಾದವುಗಳೆ೦ಬುದು ನಿಜ. ಆದರೆ ಅವುಗಳಲ್ಲಿ ಹೆಚ್ಚಿನವು ಸು೦ದರ ಭಾವಗೀತೆಗಳಾಗಿ 
ಮಾರ್ಪಟ್ಟಿರುವುದು ನಡುಗನ್ನಡ ಸಾಹಿತ್ಯದ ಒಂದು ಅಪೂರ್ವ ವೈಶಿಷ್ಟ್ಯವೆ೦ದು 
ತಿಳಿಯತಕ್ಕುದು. 

ಇದುವರೆಗೆ ಬಾಲಕೃಷ್ಣನ ವರ್ಣನೆ ನೋಡಿದೆವು. ಪ್ರೌಢ ಕೃಷ್ಣನ ಎಂದರೆ ರುಕ್ಮಿಣಿ, 
ಸತ್ಯಭಾಮೆಯರನ್ನು ವರಿಸಿದ ಆಮೇಲಿನದು ಒಂದೆರಡು ಕೀರ್ತನೆಗಳಲ್ಲಿ ಮಾತ್ರ ಇಡಿಯಾಗಿ 
ಕಾಣಿಸಿಕೊಂಡಿದೆ. ಪಾಂಡವರ ಒಡನಾಟದ್ದು ಅಷ್ಟಾಗಿ ವರ್ಣಿತವಾಗಿಲ್ಲ. ಇರಲಿ. ಪತ್ನಿಯರಾದ 
ರುಕ್ಮಿಣಿ ಸತ್ಯಭಾಮೆಯರಲ್ಲಿನ ಸವತಿ ಮಾತ್ಸರ್ಯವನ್ನು ಸಂಭಾಷಣೆಯ ರೂಪದಲ್ಲಿ 


ಶ್ರೀಪಾದರಾಜರು ತ೦ದಿರುವರಾದರೂ ಅದರಲ್ಲಿ ಶ್ರೀಕೃಷ್ಣನ ಸಾಹಸ-ಲೀಲೆಗಳ ಕಥನವೇ 
ಮುಖ್ಯವಾಗಿ ಇದೆ. (ಕೀ. ೩೪) 


ರುಕ್ಮಿಣಿ: ಧರೆಯ ಮ್ಯಾಲೆ ಹಿರಿಯಳು ನಾನಿರಲು ಲಜ್ಜೆ ತೊರೆದು 
ನೀನು ಸರಸವಾಡೋದೆ ಮುರಹರನ ಕರೆದು 
ಸತ್ಯಭಾಮೆ: ಪತಿಯ ಪ್ರೀತಿ ಎನ್ನ ಮ್ಯಾಲೆ ಅತಿಶಯದಿ ಇರಲು 
ಜ್ಯೇಷ್ಠ ಸತಿಯಳೇನೆ ನೀನು 
ರುಕ್ಮಿಣಿ: ಮ೦ದರಧರನು ಪ್ರೀತಿಯಿ೦ದ ನಿನ್ನ ಪಡೆದನೇನೆ. 
ಒ೦ದು ಮಣಿಯ ಕಾರಣದಿ೦ದ ಬಂದಿ, ಭಾಮಿನೀ 
ಸತ್ಯಭಾಮೆ: ಇಂದ್ರಾದಿ ದೇವತೆಗಳೊಳು ಸಾ೦ದ) ಯುದ್ದವನ್ನೆ ಮಾಡಿ 
ಎನಗೆ ಪಾರಿಜಾತ ತ೦ದ, ತನ್ನ ಭುಜಗಳಿ೦ದಾಲಂ೦ಗಿಸಿದ. 
ರುಕ್ಮಿಣಿ: ಅರಸರ ಸ್ವಭಾವ ತಮ್ಮ ಅರಸೇರ ಮನೆಯಲಿಟ್ಟು 
ಸರಸ ದಾಸೇರಿ೦ಂದ್ಲೋಗೋದು! 


ಆಗ ಸತ್ಯಭಾಮೆ ಮೋರೆ ಕಳಗೆ ಮಾಡುತಾಳೆ. ಅಲ್ಲಿಗೆ ಶ್ರೀಕೃಷ್ಣ ಬ೦ದು ಇಬ್ಬರನ್ನೂ ಆಲಿಂಗಿಸಿ 
ಸಂತೈಸುವನು. 


ದಶಾವತಾರಗಳು 


ವಿಷ್ಣುವಿನ ದಶಾವತಾರಗಳನ್ನು ಈರ್ವರೂ ವಿಧವಿಧವಾಗಿ ವಿವರಿಸಿದ್ದನ್ನು ಇಲ್ಲಿ ಕಾಣುತ್ತೇವೆ. 
ಶ್ರೀಪಾದರಾಜರು ಒಂದು ಲಾಲಿ ಪದದಲ್ಲಿ, ಒಂದೊಂದು ಅವತಾರವನ್ನು ಹಸರೆತ್ತಿಕೊ೦ಡು 
ಜೋಗುಳವನ್ನು ಹಾಡಿದ್ದಾರೆ. ಇದು ಮಾದರಿ (ಕೀ. ೯೬): 
ಕರಿಕುಂಭಗಳ ಪೋಲುವ ಕುಚದಲ್ಲಿ 
ಹಾರಪದಕವು ಹೊಳೆಯಲು 
ವರವರ್ಣಿನಿಯರು ಪಾಟ ತೂಗಿದರು 
ನರಸಿಂಹಾವತಾರ ಹರಿಯ 
ಇಲ್ಲಿ ಆ ಅವತಾರಕ್ಕೂ ಮೇಲಿನ ವರ್ಣನೆಗೂ ಅದಾವ ಸಂಬಂಧವೂ ಇಲ್ಲ! 
ಶ್ರೀ ವ್ಯಾಸರಾಯರು ಒಂದೊಂದು ಅವತಾರದಲ್ಲಿ ಶ್ರೀಹರಿಯು ಮಾಡಿದ ದುಷ್ಠನಿಗಹ, 
ಶಿಷ್ಟಪಾಲನ ಕೃತಿಗಳನ್ನು ಚೊಕ್ಕಟವಾಗಿ ವರ್ಣಿಸಿದ್ದಾರೆ. (ಕೀ. ೧೦೩) 
ಮಧುಕ್ಕಟಭಾಸುರರ ಸಂಹರಿಸಿದ ಮತ್ಸಾವತಾರನ, ಮುದದಿ ಮಂದರಗಿರಿಯನೆತ್ತಿ 
ಸುರರಿಗಮೃತವವಿತ್ತ ಕೂರ್ಮನ, ಧರೆಯನುದ್ದರಿಸಿದ ವರಾಹನ, ಬಾಲನಿಗೊಲಿದ ನರಸಿಂಹನ, 
ಧರೆಯ ನೀರಡಿ ಅಳೆದ ವಾಮನನ, ಭರದಿ ಭಾರ್ಗವನಾದ ರಾಮನ, ದಶಶಿರನಳಿದವನ, 
ಗೋಕುಲದಲ್ಲಿ ದಧಿಘೃತ ಮೆದ್ದವನ, ದುರುಳತ್ರಿಪುರರ ಗೆಲಿದ ಬೌದ್ದನ, ಹರುಷದಲಿ ಹಯವೇರಿ 
ಮರೆದನ. 
ಆದರೆ ಒ೦ದೇ ನುಡಿಯಲ್ಲಿ ಹತ್ತೂ ಅವತಾರಗಳನ್ನು ಹಿಡಿದಿಡಲು ಸಾಧ್ಯವೆ? ವ್ಯಾಸರಾಯರು 
ಹಾಗೆ ಮಾಡಿದ್ದಾರೆ (ಕೀ. ೨೧೨ಯ ಮೊದಲನೆಯ ನುಡಿ) 
ಶರಣು ಮತ್ಸ್ಯ ಕೂರ್ಮವರಾಹ 
ನರಹರಿ ವಾಮನ ಭಾರ್ಗವ 
ಶರಣು ರಾಘವ ಕೃಷ್ಣ ಬುದ್ದನೆ 
ಶರಣು ಕಲ್ಕಿ, ರೂಪನೆ 
ಶ್ರೀ ಹರಿಯ ಅವತಾರಗಳಲ್ಲಿ ರಾಮಾವತಾರ, ಕೃಷ್ಣಾವತಾರಗಳು ಪೂರ್ಣಾವತಾರಗಳು 
ಎನಿಸಿಕೊಳ್ಳುತ್ತವೆ. ಕೃಷ್ಣಾವತಾರವನ್ನು ವಿವರವಾಗಿ ಪರಿಶೀಲಿಸಿದ್ದೇವೆ. ರಾಮಾವತಾರ ಹಾಗೂ 


ಶ್ರೀರಾಮ ಸ್ತುತಿಪರ ಹಾಡುಗಳು ಕೆಲವಿವೆ. ಅವುಗಳಲ್ಲಿ ಶ್ರೀರಾಮನನ್ನು 
ವ್ಯಾಜವಿ೦ದಾರೂಪದಲ್ಲಿ ಸ್ತುತಿಸಿದ ಶ್ರೀಪಾದರಾಜ ವಿರಚಿತ ಕೀರ್ತನೆಯೊಂದು 
ಮನಮೆಚ್ಚುವಂತಿದೆ. (ಕೀ. ೨೨). 

'ಎಡವಿದ್ದ ಮಾತ್ರದಿ ಪೆಣ್ಣಾದ ಗೌತಮ-ಮಡದಿಯು ನಿನ್ನವಳೇನೊ? ಹಿಂದ್ವೈರಿ 
ದೆಸೆಯಿಂದ ಬಂದ ವಿಭೀಷಣನು ತಂದೆಯ ಕಡೆಯವನೇನೊ? ಉಲ್ಲಾಸದಿಂದ ಶಬರಿ 
ಉಂಡೆ೦ಜಲಿಗೊಡ್ಡಿದ ವಲ್ಲಭ ನೀನಲ್ಲವೇನೊ' 

ಈ ಕೀರ್ತನೆಗಳಲ್ಲಿ ಇತರ ಅವತಾರಗಳ ಒಂದೊಂದು ಉದ್ಧಾರದ ಪ್ರಸ್ತಾಪವಿದೆ. 'ಅವರು ನಿನ್ನ 
ಕಡೆಯವರೆಂದೇನೂ ನೀನು ಉದ್ದರಿಸಲಿಲ್ಲ. ನಿಜವಾದ ಕಾರಣ ವೀನು ಆಪದ್ಧಾಂಧವ' 
ಎಂಬುದಾಗಿ ಹೇಳಿದ್ದಾಗಿದೆ. 

ಶ್ರೀಹರಿಯ ಅವತಾರಗಳಲ್ಲಿ ನರಸಿಂಹಾವತಾರಕ್ಕೂ ವಿಶೇಷ ಪ್ರಾಶಸ್ತ ಬಂದಿದೆ. ಅದರ ಕಾರಣ 
ಭಕ್ತರಲ್ಲಿ ಅಗ್ರಗಣ್ಯನಾದ ಪ್ರಹ್ಲಾದನ ಕಥೆ ಇದ್ದದ್ದು. ಆ ಕಥೆಯು ಶ್ರೀ ಲಕ್ಷ್ಮೀನರಸಿಂಹ 
ಪ್ರಾದುರ್ಭಾವ ದ೦ಡಕದಲ್ಲಿ ಬಂದಿದೆ. (ಕೀ. ೯೩) ಇದು ಶ್ರೀಪಾದರಾಜರ ಎಲ್ಲ ಕೃತಿಗಳಿಗಿಂತ 
ದೀರ್ಪವಾದದ್ದು. ಇದು ಗದ್ಯ ದಂಡಕ ಪ್ರಕಾರವಾಗಿರುವುದರಿ೦ದ ದ್ವಿತೀಯ ಪ್ರಾಸದ 
ನಿರ್ಬಂಧವಿಲ್ಲ. ಮೂರು ಇಲ್ಲವೆ ನಾಲ್ಕು ಮಾತ್ರೆಗಳಿಂದ ನಿಯತವಾದ ಈ ಕಾವ್ಯಪ್ರಕಾರದಲ್ಲಿ 
ಕವಿವಾಣಿ ನಿರರ್ಗಳವಾಗಿ ಪ್ರವಹಿಸುತ್ತದೆ. ಹರಿಹರಕವಿಯು ಬಳಕೆಗೆ ತಂದಿದ್ದ ಲಲಿತ 
ರಗಳೆಯಂತೆ ಇದರ ರಚನೆ. ಅವನ ಪುನರುಕ್ತಿ ಕ್ರಮ ಇಲ್ಲಿಯೂ ಕಂಡುಬರುತ್ತದೆ ಮತ್ತು 
ಹಳಗನ್ನಡದ ವ್ಯಂಜನಾಂತ ಪದಗಳಲ್ಲಿ ಎದ್ದುಕಾಣುವಂತಿದೆ. 

ವಿದ್ಯೆಗಳ್‌ಗದ್ಯಗಳ್‌ಪದ್ಯಗಳ್‌ಪಾಠ ಪೇ - 
ಫಿದ್ದರಾ ಪಾಠಗಳ್‌ ಒಪ್ಪದೇ ತಪ್ಪದೇ 

ಇದು ಭಾಗವತದಿ೦ದಾಯ್ದ್ಹ ನರಸಿಂಹಾವತಾರದ ಕಥೆಯಷ್ಟೆ, ಅಲ್ಲಿಯೂ ಉಗ್ರನರಸಿ೦ಹನ 
ಆವಿರ್ಭಾವಕ್ಕೆ ಅನುಗುಣವಾದ ಸ೦ಸ್ಕತಭೂಯಿಷ್ಮ ಪದ ರಚನೆ ಇದೆ. ಆದಾಗ್ಯೂ ಅಲ್ಲಲ್ಲಿ 
ಸಹಜಸ್ಫೂರ್ತವಾದ ಕನ್ನಡ ಪದಗುಚ್ಚ್ನಗಳು ಯಥೇಜ್ಞವಾಗಿವೆ. ಇದನ್ನು ನಡುಗನ್ನಡ ಕಾಲದ 
ಒ೦ದು ಕಿರು ಖ೦ಡಕಾವ್ಯವೆ೦ದೇ ಬಗೆಯುವುದು ಸೂಕ್ತ. 


ಮಹಾಲಕ್ಷ್ಮಿ 


ತಾರತಮ್ಯತ್ಹೇನ ಶ್ರೀಹರಿಯ ಅನಂತರ ಪೂಜನೀಯಳೆಂದರೆ ಮಹಾಕ್ಮ್ಮಿ. ಈ ಸಂಪುಟದಲ್ಲಿ 
ಬಂದಿರುವ ಲಕ್ಷ್ಮೀವಿಷಯಕವಾದ ಹಾಡುಗಳಲ್ಲಿ ಒಂದನ್ನು ಉಲ್ಲೇಖಿಸಬಹುದಾಗಿದೆ. 
ಅದೊಂದು ನಿ೦ದಾಸ್ತುತಿ. 'ಒಲಿದೆ ಯಾತಕಮ್ಮ ಲಕುಮಿ, ವಾಸುದೇವಗೆ' ಎ೦ದು ಆರಂಭಿಸಿ, 
ಕೃಷ್ಣನ ಬಾಲ್ಯಕಾಲದ ಸಾಹಸಗಳನ್ನು ವರ್ಣಿಸುತ್ತ ಹೋಗಿದ್ದಾರೆ, ಶ್ರೀಪಾದರಾಜರು (ಕೀ. ೩೨). 


ವಾಯುದೇವರು 


ಮಾಧರಿಗೆ ವಾಯುದೇವರ ಅವತಾರತ್ರಯವು ವಿಶೇಷವಾದ ಅಂಶ. ಶ್ರೀಪಾದರಾಜರ ತುಸು 
ದೀರ್ಪವೆ ಎನ್ನಬಹುದಾದ 'ಮಧ್ದನಾಮ'ವು ಈ ವಿಷಯದಲ್ಲಿ ಗಮನಾರ್ಹವಾದದ್ದು. ಇದರಲ್ಲಿ 
ಹನುಮ, ಭೀಮ ಹಾಗೂ ಮಧ್ವ- ಈ ಮೂರು ಅವತಾರಗಳಲ್ಲಿ ಅವರು ಶ್ರೀಹರಿಯ 
ಕೈಂಕರ್ಯದಲ್ಲಿ ಎಸಗಿದ ಕಾರ್ಯದ ವರ್ಣನೆ ಇದೆ. ಇಲ್ಲಿಯ ಕೆಲವು ಸಂದರ್ಭಗಳು ಮಾತ್ರ 
ಪುರಾಣಾದಿಗಳಲ್ಲಿ ಉಕ್ತವಾಗಿದ್ದರೂ ಸುಪರಿಚಿತವಾದವುಗಳಲ್ಲ. ಉದಾಹರಣೆಗೆ ವಾಯುದೇವರು 
ಕೂರ್ಮದ ರೂಪದಲ್ಲಿ ಬ್ರಹ್ಮಾಂಡದ ಸುತ್ತ ಪಸರಿಸಿರುವ ವೀರಿನಲ್ಲಿ ಇರುವುದು, 
ರಾಮಾವತಾರದ ಹನುಮಂತನು ವ್ಯಾಕರಣಶಾಸ್ಪದಲ್ಲಿ ಪಾರಂಗತ; ಮಾತಿನ ಉಚ್ಚಾರ 
ಸುಸ್ಪಷ್ಟ ಇದ್ದವ. ಇದು ಎಷ್ಟರಮಟ್ಟಿಗೆ ಎಂದರೆ ಸ್ವತಃ ರಾಮಚಂದ್ರನೇ ಅದನ್ನು 
ಅನುಕರಿಸುತ್ತಿದ್ದುದು. ದ್ರೌಪದಿ ಪಂಚವಲ್ಲಬೆಯಾದರೂ ಇಲ್ಲಿ ಭೀಮಸೇನನೊಬ್ಬನ 


ಪತ್ನಿಯೆಂಬಂತೆ ಚಿತ್ರಿತವಾದುದು (ಹೋಲಿಸಿರಿ; ರನ್ನನ ಭೀಮ-ದೌಪದಿಯರ ಚಿತ್ರಣ), 
ಮಧ್ವಾಚಾರ್ಯರು ಮಾಯಾವಾದ ಮಾತ್ರವಲ್ಲ, ನಾಸ್ತಿಕವಾದವನ್ನೂ ಖಂಡಿಸಿದರು. 
ವ್ಯಾಸರಾಯರೂ ತಮ್ಮ ಏಳೆ೦ಟು ಕೀರ್ತನೆಗಳಲ್ಲಿ ವಾಯುದೇವರ ಅವತಾರತ್ರಯವನ್ನು 
ವರ್ಣಿಸಿದ್ದಾರೆ. ಎಲ್ಲಿಯೂ ಪುನರುಕ್ತಿ ಎ೦ಬುದಿಲ್ಲ. ಅವುಗಳಲ್ಲಿ ಒ೦ದು ಕೀರ್ತನೆಯು (ಕೀ. ೧೫೭) 
ಹನುಮ, ಭೀಮ, ಮಧ್ವ ಈ ಮೂರು ಅವತಾರಕಾರ್ಯವನ್ನು ಒಂದೊಂದು ನುಡಿಯಲ್ಲಿ 
ಚೊಕ್ಕಟವಾಗಿ ಕೊಡುತ್ತದೆ. ಅದಕ್ಕೂ ಮೊದಲಿಗೆ, ಮೂಲರೂಪವಾದ ವಾಯುದೇವರು- 


ನೀನೆ ವರಗುರು ಮುಖ್ಯಪ್ರಾಣ ನಿರಂತರವು ನಂಬಿದೆನೊ ನಿಖಿಳ ಗುಣಪೂರ್ಣ 
ವಾತಸುತನಾಗಿ ರಘುನಾಥ ಪ್ರಿಯ ದೂತ ಬಲು ಯೂಥ ಲಂಕೆಯ 

ಪೊಕ್ಕು ಸೀತೆಗುಂಗುರವಿತ್ತು ವೀತಿಹೋತ್ರಗೆ ಪುರವ ಪ್ರೇತೆನಿಸಿದಾತ 

ಲಂಡ ಕೀಚಕ, ಬಕರ ಮಂಡೆಯನು ಒಡೆದು 

ಉದ್ದಂಡ ಮಗಧಾದಿಪನ ದ೦ಡವನು ಸೀಳಿ ಭಂಡಕೌರವ ಶಿರ ಚೆ೦ಡಾಡಿ 
ಸಾಂಗದಲಿ ಮಧ್ದಮತದ೦ಗವನು ಏರ್ಪಡಿಸಿ 

ಕಂಗೆಟ್ಟ ಕುಮತ ದುಸ್ಸ೦ಗಗಳನಳಿದ ಯತಿಪು೦ಗವನೆ ... 


ರುದ್ರದೇವರು 


ರುದ್ರ ಅಂದರೆ, ಶಿವನನ್ನು ಮಾಧ್ವರು ದುಯ್ಯಮ ಸ್ಮಾನದಲ್ಲಿರಿಸಿದ್ದಾರೆ೦ಬುದಾಗಿ 
ಸಾಮಾನ್ಯವಾಗಿ ತಿಳಿಯಲಾಗುತ್ತದೆ. ಶ್ರೀಹರಿಯೇ ಸರ್ವೋತ್ತಮ ಎಂದಾಗ ಹಾಗೆನಿಸುವುದು 
ಸಹಜ. ತಾರತಮ್ಯವೇ ಪ್ರಧಾನವಾಗಿರುತ್ತ ರುದ್ರದೇವರ ಸ್ಥಾನವು ಮಹಾಲಕ್ಕ್ಮಿ, ವಾಯುದೇವರು 
ಇವರ ಅನಂತರ ಬರುವುದಾದರೂ ಮಧ್ಯಶಾಸ್ತದಲ್ಲಿ ಹಾಗೂ ಹರಿದಾಸರ ಹಾಡುಗಳಲ್ಲಿ 
ರುದ್ರದೇವರಿಗೆ ಅತ್ಯಂತ ವಿಶಿಷ್ಠವಾದ ಸ್ಥಾನವಿದೆ. ಅದೆಂದರೆ ಶ್ರೀಹರಿಯನ್ನು ತಲುಪಲು 
ರುದ್ರದೇವರ ಕೃಪೆ ಅತ್ಯವಶ್ಯವೆ೦ಬ ವಿಚಾರ. ಇದು ಎಷ್ಟರ ಮಟ್ಟಿಗೆ ಆಳವಾದದ್ದೆಂದರೆ 
ಪ್ರತಿಯೊಬ್ಬ ಪ್ರಮುಖ ಹರಿದಾಸರು ಶಿವಸ್ತುತಿಯನ್ನು ಮಾಡದೇ ಇಲ್ಲ. ಇದಕ್ಕ ಶ್ರೀಪಾದರಾಜರು, 
ವ್ಯಾಸರಾಯರು ಮೊದಲ ದಾರಿ ತೋರಿದ್ದಾರೆ. 
ನಮೋ ಪಾರ್ವತೀಪತಿ ನುತಜನಪರ 
ನಮೋ ವಿರೂಪಾಕ್ಷ 
ರಮಾರಮಣನಲ್ಲ ಮಲ ಭಕುತಿ ಕೊಡು 
ನಮೋ ವಿಶಾಲಾಕ್ಷ 
ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷ 
ಘಾಲನೇತ್ರ ಕಪಾಲರು೦ಡಮಣಿ ಮಾಲಾಧ್ಯತ ರಕ್ಷ 
ಶೀಲರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ 
ಶ್ರೀ ಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ 
ಮೃತ್ಯು೦ಜಯ ನಿನ್ನು ತ್ತಮ ಪದಯುಗ ಬೃತ್ಯನೊ ಸರ್ವತ್ರ 
ಹತ್ತಿರ ಕರೆದು ಅಪತ್ಯನ೦ದದಿ ಪೊರೆಯುತ್ತಿರೊ ತ್ರಿನೇತ್ರ 


ಶ್ರೀ ವ್ಯಾಸರಾಯರ ಈ ಹಾಡಿನಲ್ಲಿ (ಕೀ. ೧೬೧) ಒಂದು ಬಗೆಯ ಆತ್ಮೀಯತೆ ಇದೆಯಲ್ಲವೆ? 
'ರಮಾರಮಣನಲ್ಲಿ ಅಮಲ ಭಕ್ತಿಯನ್ನು ಕೊಡು' ಎನ್ನುವ ಸೂತ್ರ ಯಾವ ಕಾಲಕ್ಕೂ ಹರಿದಾಸರ 
ಶಿವಸ್ತುತಿಯಲ್ಲಿ ಬರುತ್ತದೆ. ಶಿವನಿಗಿಂತ ಶ್ರೀಹರಿ ಶ್ರೇಷ್ಠ ಎಂಬುದನ್ನು ಬಿಂಬಿಸಲು 
ಹರಿದಾಸರುಗಳು ವಿಷ್ಣುವಿನ ಮೋಹಿನಿ ಅವತಾರವನ್ನು ಶಿವನು ಗೊತ್ತಿಲ್ಲದೆ ಅದಕ್ಕೇ 
ಮರುಳಾದನೆ೦ಬ ಕಥೆಯನ್ನು ನೆನಪಿಟ್ಟು ಹೇಳುತ್ತಾರೆ. (ಶ್ರೀಪಾದರಾಜರ ಕೀ. ೫೨ ಇದಕ್ಕೊಂದು 
ಮಾದರಿ) 


ಹರಿದಾಸರು 
'ದಾಸರೆ೦ದರೆ ಪ್ರರಂದರದಾಸರಯ್ಯ' ಎಂಬ ವ್ಯಾಸರಾಯರ ಕೀರ್ತನೆಯಲ್ಲಿ, ನಟನೆಯ 


ಹರಿದಾಸರ ಬಗೆಯನ್ನು ವರ್ಣಿಸಲಾಗಿದೆಯಷ್ಟೆ. ನಿಜವಾದ ಹರಿದಾಸರ ಚಿತ್ರ ಮತ್ತು 
ಚರ್ಯೆಯನ್ನು ವ್ಯಾಸರಾಯರು ಕೊಟ್ಟಿದ್ದಾರೆ. (ಕೀ. ೧೭೧): 
* ತಂಬೂರಿ ಮೀಟುತ ದ್ವಯಾ೦ಬಕದಿ ಬಾಷ್ಪ ಬಿಂದು ತುಂಬಿ ಆನಂದದಿಂದ 
ಸಂಭ್ರಮವಾಗಿಹರ 
* ಗೆಜ್ಜೆಯ ಕಾಲಲ್ಲಿ ಕಟ್ಟಿ ಲಜ್ಜೆ ಬಿಟ್ಟು ಹರಿಯ ನಾಮ ಗರ್ಜನೆ ಮಾಡುತ್ತ 
ಅಘವರ್ಜಿತರಾಗಿಪ್ಪರ 
* ನಡೆವುದು, ನುಡಿವುದು ಕೊಡುವುದು ಕೊ೦ಬುವುದು ಒಡೆಯನ ಪ್ರೇರಣೆಯೆ೦ದು 
ನುಡಿದು ಹಿಗ್ಗುವರ ಸ೦ಗ ಏನು ಸುಖವೊ 
ಹರಿದಾಸರ ಈ ಸಂಗದ ವಿಚಾರವಾಗಿ ಕೆಲವು ಮನೋಜ್ನವಾದ ಸಾದೃಶ್ಯಗಳನ್ನು 
ವ್ಯಾಸರಾಯರು ಕಟ್ಟೆದ್ದಾದೆ. (ಕೀ. ೧೬೯) 
* ದಾವಾನಲವ ತಪ್ಪಿಸಿ ಕಾಡಾನೆಯನ್ನು ದೇವಗಂಗೆಗೆ ತಂದಂತೆ 
ಬಲೆಯ ಹಾರಿದ ಹುಲ್ಲೆಮರಿಗಳಿಗೆ, ತಾಯ ತೋರಿಸಿದಂತೆ 
ಕುರುಡಗೆ ನಯನಾ೦ಜನದಿ೦ದ ಕಣ್ಣಿತ್ತು ನವನಿಧಿಗಳನಿತ್ತಂತೆ 
ತಡೆ ಮೀರಿ ಹರಿಯುವ ತೊರೆಯಲ್ಲಿ ಪೋಪನ ಪಿಡಿದೆತ್ತಿ 
ಶ್ರೀಕೃಷ್ಣನ೦ಪಫಿ)ಗಳ ಸೇರಿಸುವ ಹರಿದಾಸರ ಸ೦ಗಸುಖ ... 


ಮಾರ್ಮಿಕ ಅಭಿವ್ಯಕ್ತಿ 


ಶ್ರೀಪಾದರಾಜರ ಹಾಗೂ ವ್ಯಾಸರಾಯರ ಹಾಡುಗಳಲ್ಲಿ ಒಡೆದು ತೋರುವ ಅಂಶವೆಂದರೆ 
ಅಭಿವ್ಯಕ್ತಿಯಲ್ಲಿಯ ಮಾರ್ಮಿಕತೆ 'ವಿವರಣೆಯಲ್ಲಿ ಅನವಶ್ಯಕ ಶಬ್ದಗಳು ಬರುವುದು ಇಲ್ಲವೆ 
ಇಲ್ಲ' ಎನ್ನುವಷ್ಟು ಬಂಧ ಬಿಗಿಕಟ್ಟೆನದಿರುತ್ತದೆ. ಕಿರಿದರಲ್ಲಿ ಪಿರಿದರ್ಥವೆನ್ನುವುದಕ್ಕೆ ಹಲವಾರು 
ಮಾದರಿಗಳು ದೊರೆಯುತ್ತವೆ. 
ವ್ಯಾಸರಾಯರ ರಚನಾ ಮಾದರಿಗಳಿವು (ಕೀ. ೧೦೫): 
(ಅ) ಪತಿಯೆ೦ದುಪಾಸ್ಯ ಪದುಮಜಾತೆಗೆ 
ಪಿತನೆಂದುಪಾಸ್ಯ ಪದುಮ*ಜಂಗೆ 
ಸ್ವಶುರನೆ೦ದುಪಾಸ್ಯ ಸರಸ್ವತಿಗೆ 
ಪಿತಾಮಹನೆ೦ದುಪಾಸ್ಯ ಪಿನಾಕಧರಗೆ 
ಸ್ವಾವಿಯೆ೦ದುಪಾಸ್ಯ ಸರ್ವರಿಗೆ ಸಿರಿಕೃಷ್ಣ 
ಶ್ರೀಹರಿಯು 'ಸರ್ವಾ೦ತರ್ಯಾಮಿ, ಸರ್ವವ್ಯಾಪ್ತ' ಎನ್ನುವುದನ್ನು ಈ ಕೆಳಗಿನ ನುಡಿಯು (ಕೀ. 
೧೦೪) ತೀರ ಸರಳ ಶಬ್ದಗಳ ಪುನರುಕ್ತಿಯ ಮೂಲಕ ವ್ಯಕಪಡಿಸುತ್ತದೆ: 
(ಆ) ಅ೦ದು ವಿಷ್ಣು ಇ೦ದು ವಿಷ್ಣು ಎ೦ದೆ೦ದು ವಿಷ್ಣು ತಾನೆ 
ಅತ, ವಿಷ್ಣು ಇತ್ತ ವಿಷ್ಣು ಎತ್ತೆತ್ತ ವಿಷ್ಣು ತಾನೆ 
ಸರ್ವಯಜ್ಜ್ಞ ಸರ್ವಗತಿ-ಸಾಧುಗತಿ ವಿಷ್ಣು ತಾನೆ 
ಸ್ಪಪ್ನಸುಷುಪ್ತಿ ಜಾಗೃತೇರಿ ವಿಷ್ಣು ತಾನೆ. 
ಶ್ರೀಪಾದರಾಜರು ವಿರುದ್ಧಾರ್ಥದ ಶಬ್ದಗಳ ಮೂಲಕ ಮಾರ್ಮಿಕತೆಯನ್ನು ಅಲ್ಲಲ್ಲಿ 
ತಂದಿದ್ದಾರೆ (ಕೀ. ೭೦). 
(ಇ) ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು 
ಬಂಟರಾಗಿ ಬಾಗಿಲು ಕಾಯ್ದರು 
ಉ೦ಟಾದತನ ತಪ್ಪಿ ಬಡತನ ಬಂದರೆ 
ಒ೦ಟೆಯಂತೆ ನೊಗವ ಮೇಲೆತ್ತುವರು 
'ಮನೆಯಿ೦ದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಇನ್ನು ಕೆಲವರಿಗೆ ಧನದಿಂದ ಸಂತೋಷ; 
ವನಿತೆಯಿಂ ಸಂತೋಷ ಬೇರೆ ಕೆಲವರಿಗೆ ತನಯರಿ೦ ಸಂತೋಷವೂ ಆಗುತ್ತದೆ. ಆದರೆ ತನಗೆ? 
ನಿನ್ನ ನೆನೆವೊ ಸಂತೋಷ ಎನಗಾಗಲಿ' ಎಂದು ಕೇಳಿಕೊಂಡಿದ್ದಾರೆ ಶ್ರೀಪಾದರಾಜರು (ಕೀ .೮೬). 


ಉದಾತ್ತ ವಿಷಯ, ಕಿರಿದರಲ್ಲಿ ಪಿರಿದರ್ಥ, ಸುಸ್ಪಷ್ಟ ಅಭಿವ್ಯಕ್ತಿ. ಅಲ೦ಕಾರಾದಿ ಗುಣಗಳು, 
ಸರಸರೂಪದ ಮಾರ್ಮಿಕತೆ- ಕವನ ರಚನೆಯ ಈ ಅದಾವ ಅಂಶವನ್ನು ತೆಗೆದುಕೊಂಡರೂ, ಈ 
ಯತಿಗಳ ಕೀರ್ತನೆಗಳು... ಮೇಲ್ಮಟ್ಟದವಾಗಿವೆ... ಮುಂದಿನವರಿಗೆ ದಾರಿ-ದೀಪದರಂತಿವೆ. 
ತಿಳಿಯಬೇಕಾದ ಮಾತೆಂದರೆ ಅವರೀರ್ವರು ಯತಿವರ್ಯರು, ಗುರುಶಿಷ್ಯರು, ಒಂದೇ 
ಪರಂಪರೆಯವರು. ವಿಷಯ ಸಮಾನವಾದದ್ದು ಆದರೆ ಕೀರ್ತನ ರಚನೆಯಲ್ಲಿ ಗುರುವಿನ 
ಪ್ರಭಾವ ಶಿಷ್ಯನ ಮೇಲೆ ಆಗಿಲ್ಲ. ಆದರೆ ಇದೇ ಮಾತನ್ನು ವ್ಯಾಸರಾಯರು- 
ಪುರಂದರದಾಸರ ವಿಷಯದಲ್ಲಿ ಹೇಳಬರುವುದಿಲ್ಲ. 


ಕೃತಜ್ಞತೆಗಳು 


ಶ್ರೀಪಾದರಾಜರ ಕೃತಿಗಳನ್ನು ಜಿ. ವರದರಾಜರಾಯರು ಸಂಪಾದಿಸಿದ 'ಶ್ರೀಪಾದರಾಜರ 
ಕೃತಿಗಳು' (೧೯೮೭) ಈ ಸಂಕಲನದಿಂದ ಎತ್ತಿಕೊಳ್ಳಲಾಗಿದೆ. ವ್ಯಾಸರಾಯರ ಕೃತಿಗಳನ್ನು 
ಕರ್ನಾಟಕ ಹರಿದಾಸ ಕೀರ್ತನ ತರ೦ಗಿಣಿಯ ೬ನೇ ಸಂಪುಟದಿಂದ ತೆಗೆದುಕೊಂಡಿದೆ. 

ಪ್ರಸ್ತಾವನೆ, ಟಿಪ್ಪಣೆ ಮು೦ತಾದ ವಿಷಯಗಳಲ್ಲಿ, ದಿವಂಗತ ಜಿ. ವರದರಾಜರಾಯರ೦ತೂ 
ಸರಿಯೇ, ಸರ್ವಶ್ರೀ ಬನ್ನಂಜಿ ಗೋವಿಂದಾಚಾರ್ಯ, ಜಿ. ಅಶ್ವತ್ಥನಾರಾಯಣ, ಎ.ಎನ್‌. 
ಅನಂ೦ತಸ್ವಾಮಿರಾವ್‌ ಇವರ ಸಲಹೆ ಸೂಚನೆಗಳನ್ನು ಧಾರಾಳವಾಗಿ ಪಡೆದಿದ್ದೇನೆ. 

-ಡಾ. ಶ್ರೀನಿವಾಸ ಹಾವನೂರ 


ಟಿಪ್ಪಣಿಗಳು 


೧. ಲಕ್ಷ್ಮೀನಾರಾಯಣತೀರ್ಥರಿಗೆ 'ಶ್ರೀಪಾದರಾಜ'ರೆ೦ಬ ಹೆಸರು ಅವರ ಗುರುಗಳಾದ ವಿಬುಧೇಂದ್ರತೀರ್ಥರಿಂದ 
ಬ೦ದಿತೇ ಅಥವಾ ರಘುನಾಥತೀರ್ಥರಿ೦ದ ಬ೦ದಿತೇ ಎ೦ಬುದರ ಬಗ್ಗೆ ಇನ್ನೂ ಜಿಜ್ಞಾಸೆ ಇದೆ. 
೨. ಸಂಗ್ರಹ: 'ಶೀಪಾದರಾಜ ಕಥಾಮೃತ, ಭೀಮಾಚಾರ್ಯ ಒಡವಿ, ಪು. ಸಂ. ೬೬-೭೭, ೧೯೩೧ ಪ್ರಕಾಶನ- 
ಆನಂದವನ. ಈ ಎರಡು ಪವಾಡ-ಸದೃಷ ಘಟನೆಗಳ ಉಲ್ಲೇಖ ಶ್ರೀ ವಿಜಯೀಂದ್ರತೀರ್ಥರ 
'ಶೀಪಾದರಾಜಾಷ್ಠಕ'ದಲ್ಲಿಯೂ ಇದೆ. 
೩. ಸೋಮನಾಥನ 'ವ್ಯಾಸಯೋಗಿ ಚರಿತೆ'ಯ ಪ್ರಕಾರ ಬಲ್ಲಣ ಸುಮತಿಯ ಪ್ರಥಮ ಪತ್ನಿ ಲಕ್ಷ್ಮೀದೇವಿ. ದೀರ್ಫ 
ಕಾಲ ಸಂತಾನವಾಗದ ಕಾರಣ ಆತನು ಅಕ್ಕಮ್ಮ ಎ೦ಬ ಕನ್ಯೆಯನ್ನು ವಿವಾಹವಾದನು. ಆದರೂ ಸಂತಾನ ಭಾಗ್ಯ 
ದೊರೆಯಲಿಲ್ಲ. ಆಮೇಲೆ ಬ್ರಹ್ಮಣ್ಯತೀರ್ಥರ ಅನುಗ್ರಹದಿಂದ ಮೂವರು ಮಕ್ಕಳಾದರು .ಆತನ ಕಾವ್ಯದಲ್ಲಿ 
ಲಕ್ಷ್ಮೀದೇವಿಯೇ ಮೂವರೂ ಮಕ್ಕಳ ತಾಯಿ ಎಂದು ವರ್ಣಿಸಲಾಗಿದೆ ಇತರ ಮೂಲಗಳಲ್ಲಿ ಇಬ್ಬರು ಪತ್ನಿಯರ 
ಉಲ್ಲೇಖವಿಲ್ಲ ವ್ಯಾಸರಾಯರ ತಾಯಿ ಅಕ್ಕಮ್ಮನೆ೦ದೂ ಹೇಳಲಾಗಿದೆ ಲಕ್ಷ್ಮೀದೇವಿ ಎ೦ಬ ಹೆಸರನ್ನು ಪರ್ಯಾಯ 
ನಾಮವಾಗಿ ಸೂಚಿಸಲಾಗಿದೆ. 
೪ ಶ್ರೀಮನ್ನಧ್ವಮತೇ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ 

ಭೇದೋ ಜೀವಗಣಾ ಹರೇರನುಚರಾ ನೀಜೋಚ್ಚ್‌ಭಾವಂ ಗತಾಃ | 

ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನ೦ 

ಹ್ಯಕ್ನಾದಿತ್ರಿತಯಂ ಪ್ರ ಮಾಣಮಖಿಲಾಮ್ಮಾಯೈಕವೇದ್ಯೋ ಹರಿಃ || 
೫. ಹಾಗೆ ಪಡೆದವರಲ್ಲಿ ಪುರಂದರದಾಸರ ಮಕ್ಕಳ ಹೆಸರುಗಳೂ ಒಂದು ಶಾಸನದಲ್ಲಿ ಉಕ್ತವಾಗಿದೆ. 
೬. ಇದು ಆರು ಉಲ್ಲಾಸ (ಅಧ್ಯಾಯ) ಗಳನ್ನೊಳಗೊಂಡ ಸಂಸ್ಕತ ಚಂಪೂ ಕಾವ್ಯ. ಮೊದಲನೆಯ 
ಉಲ್ಲಾಸದಲ್ಲಿ ದೇವತಾ ಸ್ತುತಿ; ಎರಡು-ಮೂರರಲ್ಲಿ ವ್ಯಾಸರಾಯರ ವಂಶ, ಜನನ, ಬಾಲ್ಯ, ಮತ್ತು ವಿದ್ಯಾಭ್ಯಾಸ 
ವಿವರಗಳಿವೆ. ನಾಲ್ಕನೆಯ ಉಲ್ಲಾಸದಲ್ಲಿ ವ್ಯಾಸರಾಯರ ತಾರುಣ್ಯ ಕಾಲದ ದಿಗ್ವಿಜಯ ಮತ್ತು ಸಾಳುವ 
ನರಸಿಂಹನಿಗೆ ರಾಜಗುರು ಆದದ್ದರ ಪ್ರಸಕ್ತಿ ಇದೆ. ಐದನೆಯ ಉಲ್ಲಾಸದಲ್ಲಿ ವ್ಯಾಸರಾಯರು ವಿಜಯನಗರದಲ್ಲಿ 
ಪ್ರತಿಷ್ಠಿತರಾಗಿ ಶೋಭಿಸಿದ್ದರ ವಿವರಗಳಿವೆ. ೬ನೆಯ ಉಲ್ಲಾಸದಲ್ಲಿ ಕೃಷ್ಣದೇವರಾಯನು ವ್ಯಾಸರಾಯರಿಗೆ 
ರತ್ನಾಭಿಷೇಕ ಮಾಡಿದ ವರ್ಣನೆ ಇದೆ. ಮುಂದೆ ಕೃಷ್ಣದೇವರಾಯನ ನಿಧನ ಮತ್ತು ತಮ್ಮ ಅಚ್ಯೂತರಾಯನ 
ಸಿ೦ಹಾಸನಾರೋಹಣವನ್ನು ಕೊಟ್ಟಿದೆ. ಕೊನೆಗೆ ಸೋಮನಾಥನು ವ್ಯಾಸರಾಯರನ್ನು ಮೊದಲ ಬಾರಿಗೆ ಸಂದರ್ಶನ 
ಮಾಡಿದುದು ಮತ್ತು ತನ್ನ ಕಾವ್ಯಕ್ಕೆ ಅವರ ಆಶೀರ್ವಾದ ಪಡೆದುದನ್ನು ನಿರೂಪಿಸಲಾಗಿದೆ. ದಾಸ ಸಾಹಿತ್ಯದಲ್ಲಿ 
ಐತಿಹಾಸಿಕ ಕಾವ್ಯಗಳು ಅಪರೂಪ, ಆದ್ದರಿ೦ದ ಈ ಕೃತಿಗೆ ಮನ್ನಣೆ ಇದೆ. 
೭. ಉದಾಹರಣೆಗಾಗಿ ಕೀರ್ತನೆಗಳು ೧, ೨, ೧೪, ೧೭, ೧೮, ೧೯ .. ಇವುಗಳಲ್ಲಿ 'ರ೦ಗನಾಥ' ಪ್ರಸಕ್ತಿ ಶ್ರೀಹರಿಯ 
ಯಾವುದೇ ರೂಪ ಇರಲಿ ಬರುತ್ತದೆ. ಆವರ 'ಕ೦ಗಳಿದ್ಯಾತಕೂ ಕಾವೇರಿ ರಂಗನ ನೋಡದಾ' ಎಂಬುದಂತೂ 
ಜನಪ್ರಿಯ ಹಾಡೆನಿಸಿದೆ. 
೮. ಕೀ. ೮೯ ನೋಡಿ. ಅವರ ಕೆಲವು ಹಾಡುಗಳಲ್ಲಿ 'ಸೋಳಸಾಸಿರ', 'ಥೋರ' ಮುಂತಾದ ಮರಾಠಿ ಶಬ್ದಗಳಿವೆ. 
ಒಂದು ಕೀರ್ತನೆಯಲ್ಲಿ 'ಅವ್ವ' ಶಬ್ಧವನ್ನು ಸಲೀಸಾಗಿ ಬಳಸಲಾಗಿದೆ (ಉದಾ. ಕೀ. ೩೬, ೮೭) 
೯. ಗೋಪಾಲದಾಸರ 'ಏನು ಬೇಡಲಿ ನಿನ್ನ ಬಳಿಗೆ ಬ೦ದು' ಎ೦ಬ ಹಾಡಿಗೆ ಇದುವೆ ಪ್ರೇರಣೆಯೆ೦ದು ಕಾಣುತ್ತದೆ. 

೧೦. ಇವರೀರ್ವರ ಕೃತಿಗಳನ್ನು ಗಣಕಯಂತ್ರಕ್ಕ ಅಳವಡಿಸಲಾಯಿತು. ಅದರಿಂದಾಗಿ ಬಾಲಕೃಷ್ಣ, ದಶಾವತಾರ 
ಮುಂತಾದ ವಿಷಯಗಳಲ್ಲಿ ಅವರ ವಿವೇಚನೆಯನ್ನು ಹೋಲಿಸಿ, ಸಮಾನ ಅಂಶಗಳನ್ನು ಗುರುತಿಸಯತ್ನಿಸಿ 
ಮೇಲ್ಕಂಡ ಅಭಿಪ್ರಾಯ ಪಡಲಾಗಿದೆ. 


ಕೀರ್ತನೆಗಳ ಕ್ರಮಸೂಚಿ 
(ಕೀರ್ತನೆಗಳ ಮೊದಲ ಸಾಲಿನಂತೆ) 


ಶ್ರೀ ಶ್ರೀಪಾದರಾಜರ ಕೀರ್ತನೆಗಳು 


೧) ದೇವ ದೇವತಾ ಸ್ತುತಿ 

ಅ. ಶ್ರೀ ಹರಿಯ ಗುಣಗಾನ 

೧. ಇಕ್ಕೋ ನೋಡೆ ರಂಗನಾಥನ ಚಿಕ್ಕಪಾದವ 

೨. ಕ೦ಗಳಿದ್ಯಾತಕೂ ಕಾವೇರಿ ರಂಗನ ನೋಡದ 
೩. ಕಂತುಪಿತನೆ ನಿನ್ನ ಎಂತು ವರ್ಣಿಪೆ 

೪, ಕೀರ್ತಿಸಿ ಜನರೆಲ್ಲ ಹರಿಯ ಗುಣ 

೫. ಚಿ೦ತೆಯನು ಮಾಡದಿರು ಚದುರೆ ನಿನಗೆ ನಾನು 
೬. ನಂದ ನಂದನ ಪಾಹಿ ಗುಣವೃಂದ 

೭. ಗುಮ್ಮ ಬ೦ದನೆಲೊ ದುರ್ಜನ ಬೇಡ 

೮.ತಾ ತಾ ತಾ ತಾ ತಾ ರಂಗ ನಿನ್ನ ಪಾದ 

೯. ನಾರಾಯಣ ನಿನ್ನ ನಂಬಿದೆ ಲಕ್ಷ್ಮೀನಾರಾಯಣ 
೧೦. ಬಿನ್ನ ಪೂಜಿಯೋ ರಾಮ 

೧೧. ನೀನೆ ಬಲ್ಲಿದನೊ ರಂಗ 

೧೨. ಪಾಲೊಳಗದ್ದು ನೀರೊಳಗದ್ದು ಹರಿ 

೧೩. ಪೋಪು ಹೋಗೋಣ ಬಾರೊ ರಂಗ 

೧೪. ರಂಗಾ ಮನೆಗೆ ಬಾರೋ ಕೃಪಾ೦ಗ ಶ್ರೀರಂಗ 
೧೫. ಬಿಡಿ ಬಿಡಿ ಸಂದೇಹವನು ಪೊಡವಿ ಮನುಜರೆಲ್ಲ 
೧೬. ಭೂಷಣಕೆ ಭೂಷಣ ಇದು ಭೂಷಣ 

೧೭. ಮರೆತೆಯೇನೊ ರಂಗಾ ಮ೦ಗಳಾ೦ಗ 

೧೮. ರಂಗನಾಥನ ನೋಡುವ ಬನ್ನಿ 

೧೯. ರಕ್ಷ ಮಾಂ ರಂಗೇಶ 

೨೦. ರಾಮಾ! ಅವರಂತೆ ರಕ್ಷಿಸೋ ಎಂದರೆ 

೨೧. ಶ್ರೀರಾಮ ನಿನ್ನ ಪಾದವ ತೋರೋ 

೨೨. ಸರಸಿಜನಾಭನ ಸೆರಗೊಡ್ಡಿ ಬೇಡುವೆ 

೨೩. ಸಾಗಿ ಬಾರಯ್ಯ ನೀ! ಬಾಗಿ ನಮಿಸುವೆ 

೨೪. ಹರಿಹರರು ಸರಿಯೆಂಬ ಮರುಳು ಜನರು 
೨೫. ಹರೇ ವೆಂಕಟಿಶೈಲವಲ್ಲಭ 

ಆ. ಶ್ರೀಕೃಷ್ಣಲೀಲೆ 

೨೬. ಇ೦ದಿವಿರುಳಿನ ಕನಸಿನಲಿ ಬಂದು 

೨೭. ಇನ್ನಿವನು ಈಗ ಬರಲಿದೆ ಬಗೆಯೇನು 

೨೮. ಈ ವನದೆಡೆಗಳು ಈ ಲತೆವನಗಳು 

೨೯. ಎಲ್ಯಾಡಿ ಬ೦ದ್ಯೋ ಎನ್ನ ರಂಗಯ್ಯ ನೀ 

೩೦. ಎಲ್ಯಾಡಿ ಬ೦ದ್ಯೋ ನೀ ಹೇಳಯ್ಯ 

೩೧. ಏಕೆ ದೂರುವಿರೇ ರಂಗಯ್ಯನ 

೩೨. ಒಲಿದೆ ಯಾತಕಮ್ಮ ಲಕುಮಿ ವಾಸುದೇವಗೆ 
೩೩. ಒಲ್ಲೆನಮ್ಮ ಲಕುಮಿಯ ನಲ್ಲ ಬಾರದಿದ್ದರೆ 
೩೪. ಕ೦ಜನೇತ್ರೇ ಶುಭ ಮ೦ಗಳಗಾತ್ರೆ 

೩೫. ಕೇಳಿದ್ಯಾ ಕೌತುಕವನ್ನು ಕೇಳಿದ್ಯಾ 

೩೬. ಕೊ೦ಬು ಕೊಳಲನೂದುತ ನಂಬಿಸಿ ಪೋದನೆಯವ್ವ 
೩೭. ಗೊಲ್ಲತಿಯರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ 
೩೮. ತುರುಗಾಯ ಬಂದ ಗೋಪಿಯ ಕ೦ದ ಆನಂದದಿಂದ 
೩೯. ತೆರಳಿ ನೀ ಮಧುರೆಗೆ ಗೋಕುಲದಲಿ ನಾವು 
೪೦. ದೃಷ್ಟಿ ತಾಕೀತೋ ಬೀದಿ ಮೆಟ್ಟಿಬ್ಯಾಡವೊ 
೪೧. ನಿನ್ನ ಮಗನ ಲೀಲೆಯ ತಾಳಲಾರೆವು ನಾವು 
೪೨. ಬಾರೊ ನಮ್ಮ ಮನೆಗೆ ಗೋಪಾಲಕೃಷ್ಣ 

೪೩. ಮಾನನಿಧಿ ಶ್ರೀಕೃಷ್ಣ ಮಧುರೆಗೈದುವನಂತೆ 
ಅ, ಯಾಕೆ ಇಂಥ ದುಡುಕು ಕೃಷ್ಣಯ್ಯ 


೪೫. ರಂಗ ಕೊಳಲನೂದುತ ಬಂದ 

೪೬. ವನಜನಯನ ಮನವ ಮಧುಪ ನ೦ಬುವರೆ 

೪೭. ವಾಸುದೇವ ನಿನ್ನ ಮರ್ಮ ಕರ್ಮ೦ಗಳ 

೪೮. ವಿಧಿಗೆ ದಯವಿಲ್ಲವಕ್ಕ ಎಮ್ಮ ಮ್ಯಾಲೆ 

೪೯. ಸದ್ದು ಮಾಡಲಿ ಬೇಡವೊ 

೫೦. ಸರಸಿಜಾಕ್ಷ ಸರಸದಿ೦ದ ಸರಸಿಜೋದ್ಭವಗೊಲಿದು ಬಂದ 
ಇ. ಶ್ರೀಮನ್ಮಧ್ವಾಚಾರ್ಯರು 

೫೧. ಮರುದ೦ಶರ ಮತ ಪಿಡಿಯದೆ ಇಹಪರದಲ್ಲಿ 
ಈ. ರುದ್ರದೇವರು 

೫೨. ವೃಷಭನೇರಿದ ವಿಷಧರನ್ನಾರೆ ಪೇಳಮ್ಮಯ್ಯ 

ಉ. ಯತಿವರ್ಯರು 

ಜಿತಾಮಿತ್ರರು 

೫೩. ವಂದನೆ ಮಾಡಿರೈ ಯತಿಕುಲ ಚಂದ್ರನ ಪಾಡಿರೈ 
ವ್ಯಾಸರಾಯರು 

೫೪. ಇದಿರದಾವನು ನಿನಗೀ ಧರೆಯೊಳು 

೫೫. ಸಾಸಿರ ಜಿಹ್ಹೆಗಳುಳ್ಳ ಶೇಷನೇ ಕೊ೦ಡಾಡಬೇಕು 
೨) ಆತ್ಮನಿವೇದನೆ 

೫೬. ಅನ್ನಂತ ಕಾಲದಲಿ ನಿನ್ನ ನಾನರಿಯದೆ 

೫೭. ಇಟ್ಟಾಂಗೆ ಇರುವೆನೊ ಹರಿಯೇ ಎನ್ನ ದೊರೆಯೇ 
೫೮. ಇದನಾದರು ಕೊಡದಿದ್ದರೆ ವಿನ್ನ ಪದಕಮಲವ 
೫೯. ಉತ್ತಮರ ಸಂಗ ಎನಗಿತ್ತು ಸಲಹೊ 

೬೦. ದಯಮಾಡಿ ಸಲಹಯ್ಯ ಭಯನಿವಾರಣೆ 

೬೧. ದುರಿತಗಜ ಪ೦ಚಾನನ ನರಹರಿಯೆ 

೬೨. ನಾ ನಿನಗೇನು ಬೇಡುವುದಿಲ್ಲ ಎನ್ನ 

೬೩. ನಾನೇ ಸಜ್ಜನನಾದೊಡೆ ಇಂಥ ಹೀನ 

೬೪. ವಿನ್ನಾಧೀನ ಶರೀರ ಕರಣ ಚೇಷ್ಟೆಗಳೆಲ್ಲ 

೬೫. ಬಾರೊ ಮನೆಗೆ ಗೋವಿಂದ 

೬೬. ಮೋಸಹೋದೆನಲ್ಲ ಸಕಲವು ವಾಸುದೇವ ಬಲ್ಲ 
೩) ನೀತಿಬೋಧೆ 

೬೭. ಯಾಕೆ ಪುಟ್ಟೆಸಿದಿ ನೀ ಸಾಕಲಾರದೆ 

೬೮. ಅಕಟಕಟ ಸ೦ಸಾರವನು ನೆಚ್ಚಿ ಕಡಬ್ಯಾಡ 

೬೯. ಏನು ಭ್ರಮೆ ಮನುಜರಿಗೆ ಎಷ್ಟು ಮಮತೆ ಪ್ರಕೃತಿಯಲಿ 
೭೦. ಕಾಳ ಬೆಳದಿ೦ಗಳು ಈ ಸ೦ಸಾರ ಕತ್ತಲೆ ಬೆಳದಿ೦ಗಳು 
೭೧. ಚಿತ್ತಜನಯ್ಯನ ಚಿ೦ತಿಸು ಮನವೆ 

೭೨. ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವ ಶಕ್ತಿ ಬೇಕು 

೭೩. ವ್ಯರ್ಥವಲ್ಲವೆ ಜನ್ಮ ವ್ಯರ್ಥವಲ್ಲವೆ 

೭೪. ಸುಮ್ಮನೆ ವೈಷ್ಣವನೆ೦ಬಿರಿ 

೪) ಉಗಾಭೋಗಗಳು 

೭೫. ಅ೦ಬರದಾಳವನು ಇನಶಶಿಗಳಲ್ಲದೆ 

೭೬. ಅನ೦ತ ಕಾಲದಲ್ಲಿ ಯಾವ ಪುಣ್ಯದಲ್ಲಿ 

೭೭. ಎನ್ನ ಮನ ವಿಷಯಂ೦ಗಳಲಿ ಮುಣುಗಿತೊ 

೭೮. ಕಂಬಳಿಯ ಬುತ್ತಿಯಲಿ ಕಸವನಾರಿಸುವರುಂಟೆ 
೭೯. ಕರುಣದಿ ತನುಮನ ಧನಂಗಳೆಲ್ಲವು 

೮೦. ಕಲಿಕಾಲಕೆ ಸಮಯುಗವಿಲ್ಲವಯ್ಯ 

೮೧. ಧ್ಯಾನವು ಕೃತಯುಗದಿ 

೮೨. ಪಾಲಿಸಯ್ಯ ಸ್ವಾಮಿ ಕೃಷ್ಣ ಪಾಲಿಸಯ್ಯ ಎನ್ನ ನೀನು 
೮೩. ಬರುವುದು ಬುದ್ಧಿಯು ಬಲವು ಕೀರುತಿಯು 

೮೪. ಬಲ್ಲವನು ಉಳ್ಳವನು ನೀನಿರಲು 

೮೫. ಭವವೆ೦ಬ ಅಡವಿಯಲ್ಲಿ 

೮೬. ಮನೆಯಿ೦ದ ಸ೦ತೋಷ ಕೆಲವರಿಗೆ 

೮೭. ಮಾರಿ ಕೋಣನಂತೆ ಥೋರ ಭಾಗ್ಯವ ಕೊಟ್ಟು 
೮೮. ಮುಂದೆ ಕಟ್ಟು ಬಂದವರ ಹಿ೦ದಕೆ ಹಾಕಿಕೊಂಡ ಬಳಿಕ 
೮೯. ಸಾಲಿಗ್ರಾಮವು ವೃ೦ದಾವನದಲಿ ಇಪ್ಪಂತೆ 


೯೦. ಹರಿ ಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ 
೫) ವಿಶಿಷ್ಟ ಗೀತೆಗಳು 

ಭಮರಗೀತೆ 

೯೧. ಭೃ೦ಗಾ ನಿನ್ನಟ್ಟಿದನೇ ಶ್ರೀರಂಗ ಮಧುರೆಲಿ 

ಶ್ರೀ ಮಧ್ದನಾಮ 

೯೨. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ 

ಶ್ರೀ ಲಕ್ಷ್ಮೀ ನೃಸಿಂಹ ಪ್ರಾದುರ್ಭಾವ ದಂಡಕ 
೯೩. ಶ್ರೀ ರಮಾಮಾನಿನೀ ಮಾನಸೇಂದೀವರೋ 

೬) ಮಂಗಳ ಪದಗಳು 

೯೪. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ 

೯೫. ಜೋ ಜೋ ಜೋ ಜೋ ಜೋ ರಂಗಧಾಮ 

೯೬. ಲಾಲಿ ಗೋವಿಂದ ಲಾಲಿ ಕೌಸಲ್ಯ 

೯೭. ಶ್ರೀರಂಗವಿಠಲನ ಶ್ರೀ ಮುಕುಟಕೆ ಶರಣು 

೯೮. ಸ್ಮರಿಸಿದವರನು ಕಾಯ್ದ ನಮ್ಮ ಸೂರ್ಯಾನೇಕ ಪ್ರಭಾವ 


ಶ್ರೀ ವ್ಯಾಸರಾಯರ ಕೀರ್ತನೆಗಳು 


೧) ದೇವ ದೇವತಾ ಸ್ತುತಿ 

ಅ. ಗಣೇಶ ಸ್ತವನ 

೯೯. ಗಜಮುಖನೆ ಸಿದ್ದಿದಾಯಕನೆ ವಂದಿಪೆ ಶರಣು 

ಆ. ಶ್ರೀ ಹರಿಯ ಗುಣಗಾನ 

೧೦೦. ಇದು ಬಲು ಸುಖ ಕಾಣೆ ಕೇಳಿದ ಕೆಣೆಗಾಣೆ 

೧೦೧. ಎ೦ಥಾದ್ನೊ ಹರಿಯ ಕರುಣ 

೧೦೨. ಕಂಡೆ ಕನಸಿನಲಿ ಕಾರುಣ್ಯಮೂರ್ತಿ ಹರಿಯ 

೧೦೩. ಕರೆತಾರೆಲೆ ರಂಗನ ಶ್ರೀ ಹರಿಯ ನೀ ಕರೆತಾರೆಲೆ ರಂಗನ 
೧೦೪. ತಂದೆಯಾಗಿ ತಾಯಿಯಾಗಿ ಇ೦ದಿರೇಶನೆ ಎನಗೆ 

೧೦೫. ತಾಯಿ ಈ ಲೋಕಕ್ಕೆ ಶ್ರೀ ಹರಿ ಕಾಯದ ಜಗವನಿಟ್ಟವನಾಗಿ 
೧೦೬. ತಾಯಿಯೆ೦ಬನೆ ನಿನ್ನ ಧ್ರುವನ್ನ ತಾಯಿಯು ನಿನ್ನಂತೆ 
೧೦೭. ತೋರೆ ಬೇಗನೆ ತೋಯಜನಯನೆ ಮದವಾರಣಗಮನೆ 
೧೦೮. ನಂಬಿ ಕೆಟ್ಟವರಿಲ್ಲವೊ ರಂಗಯ್ಯನ 

೧೦೯. ನಾನಾ ಯಾಗದ ಹವಿಗಳಿ೦ದ೦ ಕದ್ದ ಬೆಣ್ಣೆ ಸವಿಯ 
೧೧೦. ನಿನಗೆ ನೀನೇ ಕೃಷ್ಣ ದಯಮಾಡಿ ಸಲಹೋ 

೧೧೧. ಬಲ್ಲವಗಿಲ್ಲಿದೆ ವೈಕು೦ಠ 

೧೧೨. ಬಾಯೊಳು ಉ೦ಗುಷ್ಟವನಿಟ್ಟಿ ಮಾಯವ ನೋಡಮ್ಮ 
೧೧೩. ರಂಗಯ್ಯ ಮನೆಗೆ ಬ೦ದರೆ ಅ೦ತರ೦ಗದಿ 

೧೧೪. ಲಾಭವಹುದು ಹರಿ ಕಥಾಮೃತ 

೧೧೫. ಶ್ರೀದೇವಿಯ ಶ್ರೀಮಂತ ಸಿಂಧೂರಗಳಿಂ ಅತಿ ರಂಜಿತವಾದ 
೧೧೬. ಸೇರಿದೆನು ಸೇರಿದೆನು ಜಗದೀಶ 

೧೧೭. ಹರಿಚರಿತೆ ಶ್ರವಣ ದುರಿತಕುಚ್ಚಾಟನ 

೧೧೮. ಹರಿ ನಿನ್ನ ರೋಮ ಕೂಪದಲಿ ಜೀವಿಪ ಸರಿಸಿಜ 

ಇ. ಶ್ರೀಕೃಷ್ಣಲೀಲೆ 

೧೧೯. ಅ೦ಗಜನಯ್ಯನು ಗೋಕುಲ ಪೋಗುವಾಗ 

೧೨೦. ಅ೦ಗನೆ ನೋಡುವ ಬಾರೆ 

೧೨೧. ಅ೦ತರ೦ಗದಿ ಬ್ರಹ್ಮಾನ೦ದನಾಗಿ ನೀನಿರಲು 

೧೨೨. ಎ೦ದ ಮಾತು ಚ೦ದವಾಯಿತೆ೦ದು ಗೋಪಿ 

೧೨೩. ಎ೦ದಿಗಾದರೋ ಒಮ್ಮೆ ಕೊಡು ಕಂಡ್ಯ ಹರಿಯೆ 

೧೨೪. ಎಲ್ಲಿ ಮಾಯವಾದನೆ ರಂಗಯ್ಯನು 

೧೨೫. ಎಷ್ಟು ಜನ್ಮದಲಿ ಮಾಡಿದಳೊ ಗೋಪಿ ಶ್ರೀ ಕೃಷ್ಣ 
೧೨೬. ಎಸಳುಗ೦ಗಳ ಕಾಂತಿ ಹೊಳೆವ ಮುಖದಲಿ ಢಾಳ 
೧೨೭. ಕಂದನಿಗೆ ಕಾಲಿಲ್ಲವಮ್ಮ ಪುಟ್ಟಿದಂದಿನಿಂದ 

೧೨೮. ಕಡೆಗೋಲ ತಾರೆನ್ನ ಜಿನ್ನವೆ 

೧೨೯. ಕಣ್ಣಿಗೆ ಕಟ್ಟಿದಂತಿದೆ ಬಣ್ಣದ ಕೊಳಲ ಭಾವಿಸಿ 

೧೩೦. ಕಾಣದೆ ನಿಲ್ಲಲಾರೆ ಕಮನೀಯ ಮೂರ್ತಿಯ 


೧೩೧. ಕಾಳಿ೦ಗನಾ ಮೆಟ್ಟೆ ನಾಟ್ಯವಾಡಿದ 

೧೩೨. ಕೊಡೊ ಕೊಡೊ ಕೊಡೊ ತಡಮಾಡ ಬೇಡ ಹರಿ 
೧೩೩. ಕೊಳಲನೂದುವ ಚದುರನ್ಯಾರೆ ನೋಡಮ್ಮ 

೧೩೪. ತಣ್ಣನೆ ಹೊತ್ತಿಲಿ ನಾವು ಬೆಣ್ಣೆ ತೆಗೆಯುವ ಸಮಯದಿ 
೧೩೫. ತು೦ಬಿತು ಬೆಳದಿ೦ಗಳು ಈ ವನದೊಳು 

೧೩೬. ತುಳಸಿ ಮಧ್ಯದಿ ಇರುವ ಕೃಷ್ಣನ ನೋಡುವ ಬನ್ನಿರೆ 
೧೩೭. ನಿನ್ನ ಮಗನೇನೇ ಗೋಪಿ ಗೋಪ್ಯಮ್ಮ 

೧೩೮. ನಿನ್ನಿಂದ ನಿನ್ನ ದಾಸರೆ ಮಿಗಿಲೊ ಕೃಷ್ಣ 

೧೩೯. ಬಾರೊ ಬೇಗ ನೀರಜಾಕ್ಷ 

೧೪೦. ಬಿಡದೆ ವಿನ್ನನು ಪೂಜಿಸುವ ದಾಸರಿಗೆ 

೧೪೧. ಮ೦ಗಳ೦ ಜಯ ಮಂಗಳಂ 

೧೪೨. ಮನ್ನಿಸೆನ್ನ ಮನ್ಮಥ ಜನಕ ಮಧುಸೂದನ್ನ 

೧೪೩. ಮರುಗ ಮೊಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ 

೧೪೪. ಮೌನಗೌರಿಯ ಹೆಣ್ಣು ಹೈಕಳ ಕೂಡೆ 

೧೪೫. ಯಾಕೆ ವೃ೦ದಾವನ ಯಾಕೆ ಗೋಕುಲ ನಮಗೆ 

೧೪೬. ರಂಗ ಬಂದ ಬೃ೦ದಾವನದಲಿನಿ೦ದ 

೧೪೭. ರಂಗ ಬ೦ದಾನೆ ಯಾದವರಾಯ ಬಂದಾನೆ 

೧೪೮. ವಾಸುದೇವ ವಸುದೇವನ೦ದನ ಕೃಷ್ಣವಸುದೇವ 
೧೪೯. ಸಿಕ್ಕಿದನೆಲೆ ಜಾಣೆ ಶೀ ವೇಣುಗೋಪಾಲ 

ಈ. ಅವತಾರತ್ರಯ 

೧೫೦. ಆರು ನಿನಗಿದಿರಧಿಕ ಧಾರುಣಿಯೊಳಗೆ 

೧೫೧. ಈತನೀಗ ವಾತಜಾತನು ತನ್ನ ತಾತನಾಗಿ ದನುಜ 
೧೫೨. ಎ೦ತು ಪೊಗಳುವೆ ನಿಮ್ಮ ಯತಿಕುಲರನ್ನ 

೧೫೩. ಏನೆ೦ಬೆ ವಿಮ್ಮ ಕರುಣವು ದೇವವರ್ಯ 

೧೫೪. ಜಯ ವಾಯು ಹನುಮಂತ ಜಯ ಭೀಮ ಬಲವಂತ 
೧೫೫. ಜಾಣ ನೀನಹದೊ ಗುರು ಮುಖ್ಯಪ್ರಾಣ ನೀನಹುದೊ 
೧೫೬. ಧೀರನ ನೋಡಿರೆ ಕರುಣಾಪೂರನ ಪಾಡಿರೈ 

೧೫೭. ನೀನೆ ವರಗುರು ಮುಖ್ಯಪ್ರಾಣ 

೧೫೮. ಪ್ರಾಣಪತೆ ನೀ ಸಲಹೊ 

೧೫೯. ಮ೦ಗಳ-ಮುಖ್ಯ ಪ್ರಾಣೇಶಗೆ 

೧೬೦. ಸಾರಿರೊ ಡ೦ಗುರವ ನಮ್ಮ ಭಾರತಿರಮಣ 

ಉ. ರುದ್ರದೇವರು 

೧೬೧. ನಮೋ ಪಾರ್ವತೀಪತೆ ನುತಜನಪರ ನಮೋ ವಿರೂಪಾಕ್ಷ 
೧೬೨. ಸೋಮಶೇಖರ ತಾನೆ ಬಲ್ಲ ಶ್ರೀ ರಾಮಾನಾಮಾಮೃತ 
ಊ. ಯತಿವರ್ಯರು 

ಜಯತೀರ್ಥರು 

೧೬೩. ಎದುರ್ಯಾರೊ ಗುರುವೇ ಸಮರ್ಯಾರೊ 

೧೬೪. ವರ್ಣಿಸಲಳವೆ ಸುಗುಣ ಸಾ೦ದ್ರನ 


ಶ್ರೀ ಶ್ರೀಪಾದರಾಜರು 

೧೬೫. ಪರಮತಘನವನ ಪಾವಕನೆ 

೧೬೬. ನೆನೆದು ಬದುಕಿರೊ ಸತತ ನೆನೆದು ಬದುಕಿರೊ 
೧೬೭. ಮಹಿಮೆ ಸಾಲದೇ ಇಷ್ಟೇ ಮಹಿಮೆ ಸಾಲದೆ 
೧೬೮. ವಾದಿಗಜ ಮಸ್ತಕಾ೦ಕುಶ ಸುಜನ ಬುಧಗೇಯ 
ಎ. ಹರಿದಾಸ ವರ್ಗ 

೧೬೯. ಹರಿದಾಸರ ಸ೦ಗಕೆ ಸರಿಯುಂಟೆ! ಗುರು ಕರುಣಕೆ 
೧೭೦. ಕಂಗಳಿಗೆ ಹಬ್ಬವಾಯಿತಯ್ಯ ಮ೦ಗಳಾತಶ 
೧೭೧. ದಾಸರೆಂದರೆ ಪ್ರರಂದರದಾಸರಯ್ಯ 

೨) ಆತ್ಮನಿವೇದನೆ 

೧೭೨. ಅಪರಾಧವೆನ್ನದಯ್ಯ ಹೇ ಜೀಯ 

೧೭೩. ಆರು ದಯ ಮಾಡ್ಯಾರು ಕೃಷ್ಣ 

೧೭೪. ಆವಾವ ಬಗೆಯಿಂದ ರಕ್ಷಿಸುವಿಯೆ 

೧೭೫. ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆ ನಾನು 


೧೭೬. ಎ೦ದೆ೦ದೆನ್ನ ಮನದಿ೦ದ ಅಗಲದಿರೊ 

೧೭೭. ಎನ್ನ ಬಿಂಬ ಮೂರುತಿಯ ಪೂಜಿಸುವೆ ನಾನು 
೧೭೮. ಎನ್ನ ಮನ ಕಂಡ ಕಡೆಗೆ ಎರಗುತಿದೆ 

೧೭೯. ಎನ್ನ ಮಹಾದೋಷಗಳನಂತವಾದರೆ ಅಂಜಿ ನಾನು 
೧೮೦. ಏನ ಬೇಡಲೊ ನಿನ್ನ ದೇವಾದಿದೇವ 

೧೮೧. ಒ೦ದರಿ೦ ಸುಖವಿಲ್ಲ ಹುಟ್ಟು ಮೊದಲು ಡ೦ಭದಿ೦ದ 
೧೮೨. ಕಾಮವೆ೦ಬ ಹೆಚ್ಚಿನ ಕಾಡುಗಿಚ್ಚೂ೦ದು ಕಡೆಯಲೆನ್ನ 
೧೮೩. ಗೋವಿ೦ದ ಗೋವಿ೦ದ ಕೃಷ್ಣ ಹರಿ 

೧೮೪. ಚಿತ್ತಗೊಟ್ಟು ಸಿರಿಕೃಷ್ಣ ಕಾಯಿ ಕಂಡ್ಯ 

೧೮೫. ಜನುಮ ಜನುಮದಲಿ ಕೊಡು ಕಂಡ್ಯ ಹರಿಯೆ 
೧೮೬. ತೊ೦ಡನು ಕ೦ಡುದ ಬಿನ್ನೈಸುವೆನು 

೧೮೭. ದೇಹ ಜೀರ್ಣವಾಯಿತು ಧನನೇಹ ಜೀರ್ಣವಾಗದು 
೧೮೮. ನಾನೆಲ್ಲಿ ಜ್ಞಾನಿಯು ನಾನೆಲ್ಲಿ ಸುಜನನು ಹೀನ 
೧೮೯. ನಿದ್ರೆ ಬರುತಿದೆ ಎನಗೆ ನಿದ್ರೆ ಬರುತಿದೆ 

೧೯೦. ನೀಲಮೇಘಶ್ಯಾಮನ ಕೋಮಲಾಂಗದ 

೧೯೧. ಬಿನ್ನ ಧ್ಯಾನವ ಮಾಡುತ್ತ ಮಾಡುತ್ತ ಎನ್ನ ಮನ 
೧೯೨. ನಿನ್ನಾಜ್ನ್ಞದವನೋ ನಾನೆನ್ನನೊಪ್ಪಿಸದೆ 

೧೯೩. ನೀನೆ ಗತಿ ಮುಕುತೆನಗೆ ಅನಂತ ಜನುಮಗಳಲಿ 
೧೯೪. ನ್ಯಾಯವೆ ನಿನಗೆ ಎನಗೆ ಶ್ರೀಕೃಷ್ಣ 

೧೯೫. ಪುಟ್ಟೆದೆ ಬುವಿಯಲ್ಲಿ ಬಹುದಿನಗಳೆದೆನು 

೧೯೬. ಬಾರಯ್ಯ ಎನ್ನ ಮನಮಂದಿರಕೆ 

೧೯೭. ಸ೦ಸಾರವೆ೦ದೆ೦ಬ ಮಾರಿಗೆ ಸಿಲುಕಿದೆ 

೩) ನೀತಿಬೋಧೆ 

೧೯೮. ಓಲಗ ಸುಲಭವೊ ರಂಗಯ್ಯನ 

೧೯೯. ಕೃಷ್ಣ ಕೃಷ್ಣ ಕೃಷ್ಣಾ ಎ೦ದು ಮೂರು ಬಾರಿ ನೆನೆಯಿರೊ 
೨೦೦. ಛೀ ಛೀ ಮನವೆ ನಾಚದ ತನುವೆ 

೨೦೧. ದೂರಕ್ಕೆ ದೂರನೆಂದು ಹೆರೆ ಸಾರಲಿ ಬೇಡ 

೨೦೨. ಬಿಗಿಯದಿರು ಬಿಗಿಯದರು ಎಲೆ ಮಾನವಾ 

೨೦೩. ಹರಿದಿನ ಪಾತಕ ಪರಿಹರ 

೪) ಉಗಾಭೋಗಗಳು 

೨೦೪. ಆವ ಜನುಮದ ತಾಯಿ ಆವ ಜನುಮದ ತಂದೆ 
೨೦೫. ಇ೦ದಿಗೆ೦ತೊ ನಾಳೆಗೆಂತೊ 

೨೦೬. ಕ೦ಗಳು ಚೆಲುವನು ನೋಡಿ 

೨೦೭. ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ 

೨೦೮. ನಿನ್ನ ಎ೦ಜಲನುಂ೦ಡು ನಿನ್ನ ಬೆಳ್ಳುಡೆಯುಟ್ಟು 
೨೦೯. ನೀರಿಲ್ಲದ ಬಾವಿ ಗುರುವಿಲ್ಲದ ಮಠವು 

೫) ವಿಶಿಷ್ಟ ಗೀತೆಗಳು 

೨೧೦. ಆಲದೆಲೆಯ ಮ್ಯಾಲೆ ಮಲಗಿದಂದು ನಿನ್ನ 

೬) ಮ೦ಗಳ ಪದಗಳು 

೨೧೧. ಕರ್ಪೂರದಾರತಿಯ ತಂದೆತ್ತಿರೆ 

೨೧೨. ಶರಣು ಶರಣು ಮತ್ಯ್ಯನೆ 


ಶ್ರೀ ಶ್ರೀಪಾದರಾಜರ ಕೀರ್ತನೆಗಳು 
೧. ದೇವದೇವತಾ ಸ್ತುತಿ 


ಅ) ಶ್ರೀ ಹರಿಯ ಗುಣಗಾನ 

೧ 

ಇಕ್ಕೋ ನೋಡೆ ರಂಗನಾಥನ ಚಿಕ್ಕ ಪಾದವ ಪ. 
ಸಿಕ್ಕಿತೆ ಶೀಲಕ್ಷ್ಮೀಪತಿಯ ದಿವ್ಯ ಪಾದವ ಅ.ಪ. 


ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ 

ಅಂಕುಶ ಕುಲಿಶ ಧ್ವಜರೇಖಾ ಅಂಕಿತ ಪಾದವ 

ಪ೦ಕಜಾಸನನ ಹೃದಯದಲ್ಲಿ ನಲಿಯುವ ಪಾದವ 

ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ೧ 


ಲಲನೆ ಲಕ್ಷ್ಮಿಯಂ೦ಕದಲ್ಲಿ ನಲಿಯುವ ಪಾದವ 

ಜಲಜಾಸನನ ಅಭೀಷ್ಟವೆಲ್ಲ ಸಲಿಸುವ ಪಾದವ 

ಮಲ್ಲರ ಗೆಲಿದು ಕಂಸಾಸುರನ ಕೊಂದ ಪಾದವ 

ಬಲಿಯ ಮೆಟ್ಟೆ ಭಾಗೀರಥಿಯ ಪಡೆದ ಪಾದವ ೨ 


ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ 

ಬಂಡಿಲಿದ್ದ ಶಕಟಾಸುರನ ಒದ್ದ ಪಾದವ 

ಅಂಡಜ ಹನುಮರ ಭುಜದೊಳೊಪ್ಪವ ಪಾದವ 

ಕಂಡೆವೇ ಶ್ರೀರಂಗವಿಠಲನ ದಿವ್ಯ ಪಾದವ ೩ 


೨ 
ಕಂಗಳಿದ್ಯಾತಕೂ ಕಾವೇರಿ ರಂಗನ ನೋಡದ 


ಜಗ೦ಗಳೊಳಗೆ ಮಂಗಳ ಮೂರುತಿ 
ರಂಗನ ಶ್ರೀಪಾದ೦ಗಳ ನೋಡದ ಅ.ಪ. 


ಎ೦ದಿಗಾದರೊಮ್ಮೆ ಜನರು 

ಬಂದು ಭೂಮಿಯಲ್ಲಿ ನಿಂದು 

ಚ೦ದ್ರ ಪುಷ್ಕರಿಣಿ ಸ್ನಾನವ ಮಾಡಿ ಆ- 

ನಂದದಿಂದಲಿ ರಂಗನ ನೋಡದ ೧ 


ಹರಿ ಪಾದೋದಕ ಸಮ ಕಾವೇರಿ 

ವಿರಜಾನದಿ ಸ್ನಾನವ ಮಾಡಿ 

ಪರಮ ವೈಕು೦ಠ ರಂಗಮಂದಿರ 

ಪರವಾಸುದೇವನ ನೋಡದ ೨ 


ಹಾರ ಹೀರ ವೈಜಯಂತಿ 

ತೋರ ಮುತ್ತಿನ ಹಾರ ಧರಿಸಿ 

ತೇರನೇರಿ ಬೀದಿಲಿ 

ಮೆರೆವ ರಂಗವಿಠಲನ ನೋಡದ ೩ 


೩ 
ಕಂತುಪಿತನೆ ನಿನ್ನ ಎಂತು ವರ್ಣಿಪೆ ಲಕ್ಷ್ಮೀ- 
ಕಾಂತ ಪಾಲಿಸೆನ್ನನು ನಿರಂತರದಲಿ 


ಕುಂತೀಪುತ್ರಗೆ ನೀನತ್ಯಂತ ಸಾರಥಿತ್ವವ ಮಾಡಿ 
ನಿಂತು ದುರ್ಯೋಧನನ ಶಿರವ ಅಂತಕನಿಗೊಪ್ಪಸಿದ ಧೀರ 


ಸುಂದರ ವದನ ನಿನ್ನ ಕಂದ ಭಜಿಸಲು ಮುದ- 

ದಿಂದ ಕ೦ಬದೊಳ್ಳ೦ದೆ ಮಂದರೋದ್ದರ 

ಸಿಂಧುಶಾಯಿ ರಕ್ಕಸನ ಕೊಂದು ಕರುಳ ಮಾಲೆಯನ್ನು 
ಜೌಂದದಿಂ ಕ೦ಧರದೊಳ್ಳರಿಸಿದಾನ೦ಂದಮೂರ್ತಿ ಇಂದಿರೇಶ 


ಜ೦ಭವ್ಯೆರಿ ಮುಖ್ಯ ಸುರ ಕದಂಬ ಪೂಜಿತಾಂ೦ಪ್ರಿಯುಗಳ 
ನಂಬಿದ ಭಕರ ಕಾಯ್ದ ಅ೦ಬುಜನೇತ್ರ 

ಅಂಬರೀಷ ದ್ವಾದಶಿ ವ್ರತವ ಸಂಭ್ರಮದಿ ಮಾಡುತಿರೆ 
ದೊಂಬಿಯಿಂ ದೂರ್ವಾಸ ಶಪಿಸೆ ಬೆಂಬಿಡದೆ ಚಕ್ರದಿ ಸಲಹಿದ 


ಗಂಗೆಯ ಜನಕ ನಿನ್ನ ಅಂಗನೆ ದ್ರೌಪದಿ ದೇವಿ 
ಭಂಗಬಿಡಿಸೆಂದು ಕೂಗೆ ಮ೦ಗಳಾ೦ಗನೆ 
ಸಾ೦ಗದಿ೦ದ ವಸ್ತ೦ಗಳ ಹಿಂಗದೆ ಪಾಲಿಸಿದ೦ಥ 
ರಂಗವಿಠಲ ಪಾಲಿಸೀಗ ತುಂಗ ವಿಕ್ರಮ ಎನ್ನ ಮಾತು 


೪ 
ಕೀರ್ತಿಸಿ ಜನರೆಲ್ಲ ಹರಿಯ ಗುಣ 


ಕೀರ್ತಿಸಿ ಜನರು ಕೃತಾರ್ಥರಾಗಿರೊ 


ಆವನು ವನದೊಳಗೆ ನಿತ್ಯದಿ 
ಬಾಹ ಜನರ ಬಡಿದು 

ಜೀವನ ಮಾಳ ಕಿರಾತನು ಕೀರ್ತಿಸೆ 
ತಾ ಒಲಿದಾತನ ಕೋವಿದನೆನಿಸಿದ 


ಆವನ ಪಾದರಜ ಸೋಕಲು 

ಆ ವನಿತೆಯ ಜಡ 

ಭಾವವ ತೊಲಗಿಸಿ ಆ ವನಿತೆಯನು 
ಪಾವನ ಮಾಡಿದ ದೇವಾಧಿದೇವನ 


ಅಂದು ಶಬರಿ ತಾನು ಪ್ರೇಮದಿ 
ತಿಂದ ಫಲವ ಕೊಡಲು 
ಕುಂದು ನೋಡದೆ ಆನ೦ದದಿ ಗೃಹಿಸಿ 


ಕುಂದದ ಪದವಿಯನ೦ದು ಕೊಟ್ಟಿವನ ೩ 


ದುಷ್ಟ ರಾವಣ ತಾನು ಸುರರಿಗೆ 

ಕಷ್ಟಬಡಿಸುತಿರಲು 

ಪುಟ್ಟೆ ಭವನದೊಳು ಕುಟ್ಟೆ ಖಳರ ಸುರ- 

ರಿಷ್ಠವ ಸಲಿಸಿದ ಸೃಷ್ಟಿಗೊಡೆಯನ ಳ್ಳ 


ತನ್ನ ನಂಬಿದ ಜನರ ಮತ್ತೆ ತಾ- 

ನನ್ಯರಿಗೊಪ್ಪಿಸದೆ 

ಮುನ್ನಿನಘವ ಕಳೆದಿನ್ನು ಕಾಪಾಡುವ 

ಘನ್ನ ಮಹಿಮ ಶ್ರೀರ೦ಗವಿಠಲನ್ನ ೫ 


೨9 
ಚಿ೦ತೆಯನು ಮಾಡದಿರು ಚದುರೆ ನಿನಗೆ ನಾನು 
ಕಂತುಪಿತನನು ತೋರುವೆ ಪ. 


ಸಂತೋಷದಿಂದ ಸರ್ವಾಭರಣವಿಟ್ಟಿಕೊಂಡು 
ನಿಂತು ಬಾಗಿಲೊಳು ನೋಡೆ ಪಾಡೆ ಅ.ಪ. 


ಒ೦ದು ಕ್ಷಣ ಪಾದಾರವಿ೦ದ ತೊಳೆದು ಕುಡಿದು 

ಮಂದಹಾಸದಲಿ ನಲಿದು 

ಒಂದು ಮನದಲಿ ದಿವ್ಯಗ೦ಧವನು ತ೦ದ್ದಚ್ಚಿ 

ನಂದದಿಂದವನ ಮೆಚ್ಚಿ 

ಅಂದವಾದ ಕುಸುಮ ಹಾರವನು ಸುಖನಿಧಿಗೆ ` 

ಕಂಧರದಿ ನೀಡಿ ನೋಡಿ 

ಸಂದೇಹ ಬಿಟ್ಟು ಬಿಗಿದಪ್ಪಿ ಮನವೊಂ೦ದಾಗಿ 

ಎ೦ದೆ೦ದಿಗಗಲದಿರೆನ್ನೆ ರನ್ನೆ ೧ 


ಆಸನವ ಕೊಟ್ಟು ಕಮಲಾಸನನ ಪಿತಗೆ ಸವಿ- 

ಯೂಟಗಳನುಣ್ಣಿಸಿ 

ಲೇಸಾಗಿ ತಾ೦ಬೂಲ ತವಕದಲಿ ತ೦ದಿಟ್ಟು 

ವಾಸನೆಗಳನೆ ತೊಟ್ಟು 

ಸೂಸುವ ಸುಳಿಗುರುಳುಗಳ ತಿದ್ದುತಲಿ ನಕ್ಕು 

ಶ್ರೀಶನ್ನ ಮರೆಯ ಹೊಕ್ಕು 

ಆ ಸಮಯದಲಿ ನಿನಗೆ ದಾಸಿ ಎನ್ನಯ ಮನದಿ 

ವಾಸವಾಗು ಬಿಡದೆ ಎನ್ನೆ ರನ್ನೆ ೨ 


ಇಂತು ಈ ಪರಿಯಲ್ಲಿ ಶ್ರೀಕಾ೦ತನನು ಕೂಡಿ ಏ- 

ಕಾ೦ತದಲಿ ರತಿಯ ಮಾಡಿ 

ಸಂತೋಷವನು ಪಡಿಸಿ ಸಕಲ ಭೋಗವ ತಿಳಿಸಿ 

ಸಂತತ ಸ್ನೇಹ ಬೆಳೆಸಿ 

ಅಂತರಂಗಕ್ಕೆ ಹಚ್ಚಿ ಅವನಾಗಿ ತಾ ಮೆಚ್ಚಿ 

ಪ್ರೀತಿಯಿಂದಧರ ಕಚ್ಚಿ 

ಕಂತು ಕೇಳಿಯೊಳು ಕಡುಚೆಲ್ವ ರಂಗವಿಠಲ 

ಇಂತು ವಿನ್ನಗಲ ಕಾಣೆ-ಜಾಣೆ ೩ 


೬ 
ನಂದನಂದನ ಪಾಹಿ ಗುಣವೃ೦ದ 
ಸುಂದರರೂಪ ಗೋವಿಂದ ಮುಕುಂದ 


ದಿನಕರ ಭವಪಾಲ ಕನಕಾಂಕಿತ ಚೇಲ 
ಜನಕಜಾಲೋಲ ಜನಕಾನುಕೂಲ ೧ 


ಪವನಜ ಪರಿವಾರ ಯಮುನಾವಿಹಾರ 
ನವರತ್ನಹಾರ ನವನೀತಚೋರ ೨9 


ತುಂಗ ವಿಹ೦ಗ ತುರಂಗದಯಾಪಾ೦ಗ 
ರಂಗವಿಠಲ ಭವಭ೦ಗ ಶುಭಾ೦ಗ ೩ 


೭ 
ಗುಮ್ಮ ಬ೦ದನೆಲೊ ದುರ್ಜನ ಬೇಡ 
ಸುಮ್ಮವನಿರೆಲೊ ರಂಗಯ್ಯ 


8 


ಉಟ್ಟಿ ಪುಲಿತೊವಲು ತೊಟ್ಟ ಮುತ್ತಿನಹಾರ 

ಇಟ್ಟಿ ಕಾಮಾಕ್ಷಿ ಕಪಾಲ ತ್ರಿಶೂಲ 

ಬಟ್ಟು ಹಣೆಮೆರೆಯೆ ಚರಣದಲಿ ಮೆಟ್ಟಿದ ಹಾವುಗೆಯ 

ದಿಟ್ಟಿ ಮೂರುತಿ ನಿನ್ನ ಚರಣ ಸೇವೆಗೆ ನಿತ್ಯ ೧ 


ಕಡಗ ಕಂಕಣ ಬಾಹುಪುರಿ ಭುಜಕೀರ್ತಿಯು 

ಉರದಲ್ಲಿ ಧರಿಸಿದ ರುಂಡಮಾಲೆಯು ತನ್ನ 

ಶಿರದ ಜಟಾಜೂಟಿಯು ತಾಂ ಧರಿಸಿದ ಉರಗನಾ- 

ಭರಣಗಳು ಪರಮ ಮೂರುತಿ ನಿನ್ನ ಚರಣಸೇವೆಗೆ ನಿತ್ಯ ೨ 


ಕಾಮನ ರೂಪಕ್ಕೆ ಜರಿವಾ ಚನ್ನಿಗನಾಗಿ 

ಕೋಮಲಾಂಗೇರು ಭಿಕ್ಷವ ನೀಡಲು ಪ್ರೇಮದಿ೦ದವರಿಗೆಲ್ಲ 
ಮುಕ್ತಿಯನೀವ ಸೋಮಶೇಖರನ ಚೆಲ್ವ 

ರಾಮನಾ ಭಾವ ಮೃದುವಾಕ್ಯವಿದು ಮುದ್ದು ೩ 


ಕೋಟಿ ಸೂರ್ಯರ ಕಾಂತಿ ನೇಟಾದ ತನುವಿನ 

ಪೂಸಿದ ಭಸ್ಮವು ನೊಸಲ ಮುಕ್ಕಣ್ಣಿನ ನೋಟದ 

ಕಿಡಿಯುದುರೆ ಭೂತಗಣ೦ಗಳು ಕುಟಕಿಚ್ಚಕ ಬೆದರೆ 

ನಾಟ್ಯವನಾಡುತ ನಗುತ ಮೋಹನ ಮುದ್ದು ೪ 


ಅ೦ಜೆ ಕಾಣಮ್ಮ ನಾ ಅಗಲಿದವ ಜೋಗಿ 
ಜ೦ಗಮವೇಷವು ಕೃತೂ೦ಡು ಮಲೆಯಾಳ 
ಕೊ೦ಗ ಗುಜ್ಮರ ಭಾಷೆಯ ಭಾಷಿಸುತಲಿ 
ರ೦ಗವಿಠಲನೆ ಚೆಲ್ವ ಮಂಗಳ ಮೂರುತಿ 
ನಿನ್ನ ಚರಣಸೇವೆಗೆ ನಿತ್ಯ 


ಆ 
ತಾತಾತಾತಾತಾರ೦ಗ:ನಿನ್ನ ಪಾದ 
ಥೈಥೈಥೈ ಥೈ ಥೈ ಎಂದು ಕುಣಿಯುತ 


ನಿಗಮವ ತಂದು ನಗವ ಬೆನ್ನಲಿ ಪೊತ್ತು 
ಅಗೆದು ಬೇರು ತಿಂದು ಬಾಲನ ಸಲಹಿದೆ ಅಂದು 


ಪೊಡವಿ ಈರಡಿ ಮಾಡಿ ಕೊಡಲಿ ಪಿಡಿದು ಮುನಿ 
ಮಡದಿಯ ಸಲಹಿದೆ ಎನ್ನೊಡೆಯ ಶ್ರೀಕೃಷ್ಣ 


ಅ೦ಗನೆಯರ ವ್ರತ ಭಂಗ ಮಾಡಿ 
ತು೦ಗ ಕುದುರೆ ಏರಿದ ರಂಗವಿಠಲನೆ 


೯ 
ನಾರಾಯಣ ನಿನ್ನ ನಂಬಿದೆ ಲಕ್ಷ್ಮೀ- 
ನಾರಾಯಣ ನಿನ್ನೊರತು ಪೊರೆವ ದೈವವೆಲ್ಲಿದೆ 


ನಾ ಮೀರಿ ದುಷ್ಕರ್ಮವ ಮಾಡಿದೆ 
ಅಪಾರ ಮಹಿಮ ದಯಾನಿಧೇ 


ನಾನಾ ಯೋನಿಗಳಿಂದ ಬಂದೆನೋ 

ಮಾನ ತಾಳಲಾರದೆ ಬಲು ನೊಂದೆನೋ 

ದೀನ ರಕ್ಷಕ ಎನ್ನ ಗತಿ ಮು೦ದೇನೋ 
ಮಾನದಿಂದಲಿ ಪಾಲಿಸುವಂ೦ಥ ದೊರೆ ನೀನೋ 


ದಾಸರ ಮನ ಉಲ್ಲಾಸನೆ 

ಶ್ರೀಶ ಆಶ್ರಿತ ಜನರ ಪೋಷನೆ 

ಸಾಸಿರ ಅನಂತ ಮಹಿಮನೆ 

ಕ್ಲೇಶ ನಾಶ ಮಾಡಿಸೋ ಶ್ರೀನಿವಾಸನೆ 


ರ೦ಗನಗರ ಉತ್ತುಂಗನೆ 
ಗ೦ಗಾಜನಕ ಗರುಡತುರ೦ಗನೆ ಉ- 
ತ್ನು೦ಗ ಗುಣಗಳ೦ತರ೦ಗನೆ ಅ- 
ನಂಗನ ಪೆತ್ತ ರಂಗವಿಠಲನೆ 


೧೦ 
ನಿನ್ನ ಪೂಜೆಯೊ-ರಾಮ 


ನಿನ್ನ ಪೂಜೆ ಹೊರತಿಲ್ಲ 
ಎನ್ನ ವ್ಯಾಪಾರವೆಲ್ಲ 


ಸ್ನಾನ ಸಂಧ್ಯಾವ೦ದನ ಹೋಮ ಮೌನ ಜಪ ಸದ್ಸ೦ಥ ವ್ಯಾ- 


ಖ್ಯಾನ ಯಜ್ಜ ಸಾಧನ ಸಂಪಾದನ ಅಧ್ಯಯನ 


ನಾನಾ ರಸ ನೈವೇದ್ಯ ಭೋಜನ ತಾಂಬೂಲ ಚರ್ವಣ 
ಮಾನಿನಿ ಮೊದಲಾದ ಸ್ಕ೦ದನ ಗಾನದ ಭೋಗಗಳೆಲ್ಲ 


ಸರ್ವೇ೦ದ್ರಿಯಗಳಲಿಹ ಶರ್ವಾದಿ ದೇವರ್ಕಳಿಗೆ 
ಸರ್ವಚೇಷ್ಟಪ್ರದನಾದ ಪ್ರಾಣಗೆ ವಿರ್ವಾಹಕನಾಗಿ 
ಸರ್ವ ಜೀವರ ಕೈಯಿಂದ ಸರ್ವಜ್ಞಾನ ಕರ್ಮಗಳನು 
ಸರ್ವದಾ ಮಾಡಿಸಿ ಅವರ ಸರ್ವಶುಭಭೋಕನಹೆ 


ಅ೦ಗಾ೦ಗಗಳಲ್ಲಿ ಸುರರು ಕ೦ಗಳಲ್ಲಿ ಭಾಗ್ಯಲಕ್ಷ್ಮಿ 
ಉ೦ಗುಷ್ಕದಿ ಲೋಕಪಾವನೆ ಗಂಗಾದೇವಿಯು 

ಹಿ೦ಗದೆ ನಿನ್ನಲ್ಲಿರಲು ತುಂಗಗುಣ ಪರಿಪೂರ್ಣ 
ರಂಗವಿಠಲ ನೆಲೆಯಾಗಿ ಮ೦ಗಳಾ೦ಗನೆ ಮನ್ನಿಸುವೆಯೊ 


೧೧ 
ನೀನೇ ಬಲ್ಲಿದನೋ ರಂಗಾ 
ನಿನ್ನ ದಾಸರು ಬಲ್ಲಿದರೋ 


ನಾನಾ ತೆರದಿ ನಿಧಾನಿಸಿ ನೋಡಲು 
ನೀನೇ ಭಕ್ತರಾಧೀನನಾದ ಮ್ಯಾಲೆ 


ಪರಮ ಪುರುಷ ಪರಬ್ರಹ್ಮ ನೀನೆ೦ದೆನುತ 
ವಿರುತದಿ ಶ್ರುತಿಯು ಕೊಂಡಾಡಲು ನಿನ್ನನು 
ನರ ಧರ್ಮಜರ ಮನೆಯೊಳಗೆ ಬಿಂದು 


ಹರುಷದಿ೦ದ ಕರೆದಲ್ಲಿ ಪೋದ ಮ್ಯಾಲೆ 


ಖ್ಯಾತಿಯಿ೦ದ ಪ್ರರುಹೂತ ಸಹಿತ ಸುರ- 
ವ್ರಾತವು ನಿನ್ನನು ವಾಲ್ಕೆಸುತಿರೆ 
ಭೂತಳದೊಳು ಸಂಪ್ರೀತಿಯಿಂದ 
ಪಾರ್ಥನ ರಥಕೆ ನೀ ಸೂತನಾದ ಮ್ಯಾಲೆ 


ಜಲಜಭವಾಂಡದೊಡೆಯನೆಂದೆನಿಸುವ 
ಬಲು ಬಲು ದೊಡ್ಡವನಹುದಹುದಾದರೆ 
ಒಲಿದು ಸದ್ದತಿಯೀವೆ ಅನುದಿನದಲಿ ನೀ 
ಬಲಿಯ ಮನೆಯ ಬಾಗಿಲ ಕಾಯಿದ ಮ್ಯಾಲೆ 


ಧುರದೊಳು ಪಣೆಯನೆಚ್ಚೊಡೆದ ಭೀಷ್ಮನ 
ಮರಳಿಪುದೆನುತಲಿ ಚಕ್ರವ ಪಿಡಿಯಲು 

ಹರಿ ನಿನ್ನ ಕರುಣದ ಜೋಡು ತೊಟ್ಟೆರಲವ- 
ವಿರವ ಕಂಡು ಸುಮ್ಮನೆ ತಿರುಗಿದ ಮ್ಯಾಲೆ 


ತರಳನು ಕರೆಯಲು ಒಡೆದು ಕ೦ಬದಿ ಬ೦ದು 
ನರಮೃಗ ವೇಷದಿ ಭಕುತರ ತೆತ್ತಿಗನಾದೆ 


ಕರುಣದಿ ಸಲಹೋ ಶ್ರೀರ೦ಗವಿಠಲ ನಿನ್ನ 
ಸ್ಮರಿಪರ ಮನದಲಿ ಸೆರೆಯ ಸಿಕ್ಕಿದ ಮ್ಯಾಲೆ 


೧೨ 
ಪಾಲೊಳಗದ್ದು ನೀರೊಳಗದ್ದು ಹರಿ 
ನಾ ನಿನ್ನ ನಂಬಿದೆನೋ 


ಜಲಜನಾಭ ನೀನಿಟ್ಠ ತೆರದಲ್ಲಿ ಇರುವೆನಯ್ಯ 


ಸುಖದುಃಖದೊಳಗಿಡು ಸುಕೃತ ದುಷ್ಕೃತ ಮಾಡು 
ನಿಖಿಳ ದುರಿತದೊಳೆನ್ನ ನೋಲ್ಕ್ಯಾಡಿಸು 

ಅಖಿಳ ಖಿಳನೆನಿಸು ಅಭಯ ಭಯವ ಸೂಸು 
ಮಕರಕುಂಡಲ ನಿನ್ನ ಮತವೆ ಸನ್ಮತವಯ್ಯ 


ಜ್ಞಾನಾಜ್ಞಾನದೊಳಗಿಡು ಮಾನಾಪಮಾನವೆ ಮಾಡು 
ಅನಾಥ ನಾಥ ನೀನೆನ್ನ ಅನವರತಾಗಿರಿಸು 
ದೀನಾದೀನತೆಯೊಳಗೆನ್ನ ನೀನೀಡ್ಯಾಡು 

ಶ್ರೀನಾಥ ನಿನ್ನಯ ಮತ ಮತವೆ ಸನ್ನತವಯ್ಯ 


ಪ್ರಾಣಾಪಾನ ವ್ಯಾನೋದಾನ ಸಮಾನ೦ಗಳ ಭೇದಿಸು 
ಘನ ದಾರಿದ್ಯದಿ ನೂಕು ಸುಖವೆ ಸುರರೊಳಗ್ನಾಕು 
ಮುನಿಜನರ ಸಂಗ ಪೊರೆವ ರಂಗವಿಠಲ 

ನಿನ್ನಯ ಮತ ಮತವೆ ಸನ್ನ್ಮತವಯ್ಯ 


೧೩ 
ಪೋಪು ಹೋಗೋಣ ಬಾರೋ ರ೦ಗ 
ಪೋಪು ಹೋಗೋಣ ಬಾರೋ 


ಜಾಹ್ನನಿಯ ತೀರವಂತೆ ಜನಕರಾಯನ ಕುವರಿಯಂತೆ 
ಜಾನಕಿಯ ವಿವಾಹವಂತೆ ಜಾಣ ನೀ ಬರಬೇಕಂತೆ 


ಕುಂಡಲೀಯ ನಗರವಂತೆ ಭೀಷ್ಮಕನ ಕುವರಿಯಂತೆ 
ಶಿಶುಪಾಲನ ಒಲ್ಲಳಂತೆ ನಿನಗೆ ವಾಲೆ ಬರೆದಳ೦ತೆ 


ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ 
ರಾಜ್ಯವನು ಬಿಡಬೇಕ೦ತೆ ರಂಗವಿಠಲ ಬರಬೇಕಂತೆ 


೧೪ 
ರಂಗಾ ಮನೆಗೆ ಬಾರೋ ಕೃಪಾ೦ಗ ಶ್ರೀರಂಗ 


ರಂಗ ಕಲುಷವಿಭ೦ಗ ಗರುಡ ತು- 
ರಂಗ ನವಮೋಹನಾ೦ಗ ಶ್ರೀರಂಗ 


8 


8 


ಪಚ್ಚ್‌ ಬಾವುಲಿಗಳನು ನಿನ್ನ ಕಿವಿಯೊಳಗಿಟ್ಟು 
ಮೆಚ್ಚಿ ಮುದ್ದಾಡುವೆನು 

ಹೆಚ್ಚಿದ ವಾಲಿಯನು ಬಾಣದಿ ಚುಚ್ಚಿದ 

ಸಪ್ತ ತಾಳ೦ಗಳನು ಬಿಚ್ಚಿದ 

ಸಮುದ್ರವ ಸುತ್ತ ಮುಚ್ಚಿದ 

ಎಚ್ಚರಿಕೆಯಲಿ ಲ೦ಕೆಯನು ಪೊಕ್ಕು 
ಕಿಚ್ಚುಗಳ ಹಚ್ಮಿಸಿದ ಹನುಮನ 

ಮೆಚ್ಚಿದ ಖರದೂಷಣರ ಶಿರಗಳ 

ಕೊಚ್ಚಿದ ಅಚ್ಯುತಾನ೦ತ 


ಮುತ್ತಿನ ಹಾರವನು ಕ೦ಠದೊಳಿಟ್ಟು 
ಎತ್ತಿ ಮುದ್ದಾಡುವೆನು 

ಹತ್ತಿದ ರಥವನು ಮುಂದೊತ್ತಿದ 
ಕೌರವರ ಸೇನೆಗೆ ಮುತ್ತಿದ 
ಉಭಯರಿಗೆ ಜಗಳವ ಬಿತ್ತಿದ 

ಮತ್ತ ಮಾತಂಗಗಳನೆಲ್ಲ 

ಒತ್ತರಿಸಿ ಮು೦ದೊತ್ತಿ ನಡೆಯುತ 
ಇತ್ತರದಿ ನಿಂತ ವರ ರಥಿಕರ 

ಕತ್ತರಿಸಿ ಕಾಳಗವ ಮಾಡಿದ 


ಉ೦ಗುರಗಳನು ನಿನ್ನ ಅಂಗುಳಿಗಿಟ್ಟು 
ಕಂಗಳಿಂದಲಿ ನೋಡುವೆ 

ಹೆ೦ಗಳ ಉತ್ತು೦ಗದ ಕುಚ೦ಗಳ 
ಆಲಂ೦ಗಿಸಿದ ಭುಜ೦ಗಳ 

ಕಮಲಸಮ ಪಾದ೦ಗಳ 

ಹಿಂಗದೆ ಸ್ಮರಿಸಿದ ಮಾತ೦ಗನ 
ಭಂಗವ ಪರಿಹರಿಸಿ ಬೇಗದಿ 

ಮಂಗಳ ಸ್ಪರ್ಗವನಿತ್ತ ಉ- 

ತ್ನು೦ಗ ವಿಕ್ರಮ ರ೦ಗವಿಠಲನೆ 


೧೫ 
ಬಿಡಿ ಬಿಡಿ ಸಂದೇಹವನು ಪೊಡವಿ ಮನುಜರೆಲ್ಲ 
ಒಡೆಯನೊಬ್ಬನೆ ಜಗಕೆ ರಂಗವಿಠಲ 


ಹರಿಹರವಿರಿ೦ಚರೊಳು ಪರದೈವವಾರೆ೦ದು 
ಪರಮ ಮುನಿಗಳು ವಿವಾದವನು ಮಾಡೆ 
ಸರಸಿಜಾತನ ಸುತನ ಭೃಗುವನಟ್ಟಿಲು ಪೋದ 
ಅರಿದು ಬಹೆನೆಂದು ಪದ್ಮಜನ ಸಭೆಗೆ 


ಮುನಿವರನು ಕಂಡು ಪದ್ಮಜಗೆ ವ೦ದಿಸದಿರಲು 
ವನಜಭವ ಕೋಪವನು ಮಾಡಿ ಜರಿಯೆ 
ಮುನಿ ಪರಮ ತತ್ವ ಇವನಲವೆಂದೆನೆ ಕನಲಿ 
ಮನಸಿಜ ವೈರಿಯ ಲೋಕಕೆ ಪೋದನು 


8 


ಹರ ಕಂಡು ಭೃಗುಮುನಿ ಬರಲು ತನ್ನನುಜನೆಂದು 
ಭರವಸೆಯಲೆದ್ದು ತಕ್ಕೆಸ ಪೋಗೆ 

ಜರಿದು ಹರನನು ಮುಟ್ಟಿದಿರೆ ಶಂಕರನು ಕನಲಿ 
ಕರದ ಶೂಲವ ಜಡಿದು ಕೂಲಲು ಬಗೆದ 


ಹರನ ಕೋಪವ ಕಂಡು ಗಿರಿಜೆ ಚರಣವ ಪಿಡಿದು 
ಕರುಣಿ ಮುನಿಯನು ಕಾಯಬೇಕೆ೦ದೆನಲು 
ಮರಣ ಭಯದಿಂದ ನಿರ್ಮುಕ್ತನಾಗಿ ಮುವಿವರನು 
ಸರಸಿಜನಯ್ಯವಿಷ್ಟ ವೈಕುಂಠಕೆ ಪೋದನು 


ಅಲ್ಲಿ ಮಹಲಕುಮಿಯ ತೊಡೆಯಲ್ಲಿ ಪವಡಿಸಿ ಇರಲು 
ಪುಲ್ಲನಾಭನ ಚರಣದಿ೦ದಲೊದೆಯೆ 

ಮೆಲ್ಲನೆ ಪಾದವ ಪಿಡಿದು ಮುನಿವರಗೆ ಪೊಡಮಟ್ಟು 
ಇಲ್ಲಿ ಬಿಜಯಂಗೈಸಬೇಕೆಂದನು 


ಪರಮ ಮುನಿ ವಿಮ್ಮ ಪದ ಸೋ೦ಕಲು ಪಾವನನಾದೆ 
ಚರಣರಜ ಪರಮ ಪಾವನ ಸುಲಭವೆ 

ಸಿರಿಗೆ ನೆಲೆವನೆಯಾದೆ ಪದಸಂಗದಿಂದವೆನೆ 

ಪರಮ ಹರುಷದಲಿ ಮುನಿ ತನುವ ಮರೆದ. 


ಪರತತ್ವವನು ಕಂಡು ಬಂದು ಮುನಿವರನಂದು 
ಒರೆಯೆ ಯಷಿವರರಿಗವರವರ ಪರಿಯ 

ಅರಿದರಾ ಮುವಿವರರು ಹರಿಯೆ ಪರದೈವವೆ೦ದು 
ನೆರೆ ತಿಳಿದು ಭಜಿಸಿ ನರಹರಿಯ ಹರಿಯ 


ಕಡಲ ದನುಜರು ಸುರರು ಕಡೆಯೆ ಕಡಲೊಳಗಿರ್ದ 
ಮಡದಿ ಮಹಾಲಕುಮಿ ಅವತರಿಸಿ ಬರಲು 

ಮೃಡ ಕಮಲಜ ಸುರಮುಖ್ಯರನು ಜರಿದು ಸಿಂಧುವಿನ 
ದಡದಲ್ಲಿ ಹರಿಯ ವರಿಸಿದಳು 

೮ 


ಕರಿಪತಿಯ ಸರಸಿಯೊಳು ಮೊಸಳೆ ಪಿಡಿಯಲು ಭರದಿ 
ಪರಮ ಪುರುಷ ಜಗತ್ಪತಿಯೆನಲು 
ಗರುಡವಾಹನನಾಗಿ ಹರಿ ಬ೦ದವನ ಕಾಯಿದ 
ಪರದೈವವಾರು ಜಗದೊಳಗೆ ಪೇಳಾ 


ರಾಜಸೂಯವ ಧರ್ಮಸುತ ಮಾಡೆ ಅವನಗ್ರ- 
ಪೂಜೆಗರುಹರು ಸುರರೊಳಾರೆ೦ದೆನಲು 
ಭಾಜನನು ಸದ್ಗುಣನು ಕೃಷ್ಣನೊಬ್ಬನೆಯೆಂದು 
ರಾಜಸಭೆಯಲಿ ದೇವವ್ರತ ನುಡಿದನು 


ಗ೦ಗೆ ಈತನ ಪಾದಸ೦ಗದಿ ಪಾವನವೆನಲು 
ಗ೦ಗಾಧರನು ಪರಮ ದಾಸನೆನಲು 
ಮಂಗಳಾತ್ಮಕ ವಿಶ್ವಜನ್ಮಾದಿಕಾರಣನಮು 


೧೦ 


ರಂಗವಿಠಲರೇಯನ ನೆರೆನಂಬಿರೋ 


೧೬ 
ಭೂಷಣಕೆ ಭೂಷಣ ಇದು ಭೂಷಣ 
ಶೇಷಗಿರಿವಾಸ ಶ್ರೀವರ ವೆಂಕಟೇಶ 


ನಾಲಿಗೆಗೆ ಭೂಷಣ ನಾರಾಯಣ ನಾಮ 
ಕಾಲಿಗೆ ಭೂಷಣ ಹರಿಯಾತ್ರೆಯು 
ಆಲಯಕೆ ಭೂಷಣ ತುಲಸಿ ವೃ೦ದಾವನ ವಿ 
ಶಾಲ ಕರ್ಣಕೆ ಭೂಷಣ ವಿಷ್ಣು ಕಥೆಯು 


ದಾನವೇ ಭೂಷಣ ಇರುವ ಹಸ್ತಂಗಳಿಗೆ 
ಮಾನವೇ ಭೂಷಣ ಮಾನವರಿಗೆ 
ಜ್ಞಾನವೇ ಭೂಷಣ ಮುವಿಯೋಗಿವರರಿಗೆ 
ಮಾನಿನಿಗೆ ಭೂಷಣ ಪತಿಭಕ್ತಿಯು 


ರ೦ಗನನು ನೋಡುವುದೆ ಕಂಗಳಿಗೆ ಭೂಷಣ 
ಮಂಗಳಾಂಗಗೆ ಮಣಿವ ಶಿರ ಭೂಷಣ 
ಶೃಂಗಾರ ತುಲಸಿ ಮಣಿ ಕೊರಳಿಗೆ ಭೂಷಣ 
ರಂಗವಿಠಲ ನಿಮ್ಮ ನಾಮ ಅತಿ ಭೂಷಣ 


೧೭ 
ಮರೆತೆಯೆನೋ ರಂಗಾ ಮ೦ಗಳಾ೦ಗ 
ತುರು-ಕರ ಕಾಯ್ವಲ್ಲಿ ತೊ೦ಡನಾಗಿದ್ದೆನ್ನ 


ಕೋಲು ಕೈಯಲ್ಲಿ ಕೊಳಲು ಜೋಲುಗ೦ಬಳಿ ಹೆಗಲ 
ಮ್ಯಾಲೆ ಕಲ್ಲಿ ಚೀಲ ಕೊ೦ಕಳಲ್ಲಿ 
ಕಾಲಕಡಗವನಿಟ್ಟು ಕಾಡೊಳಿಹ ಪಶುಹಿ೦ಡ 
ಲಾಲಿಸುವ ಬಾಲಕರ ಮ್ಯಾಳದೊಳಗಿದ್ದೆನ್ನ 


ಕಲ್ಲು ಮಣಿ ಕವಡೆಯನು ಕಾಡೊಳಿಹ ಗುಲಗ೦ಜಿ 
ಸಲ್ಲದೊಡವೆಯ ವೀನು ಸರ್ವಾ೦ಗಕೆ 

ಅಲ್ಲೆಸೆಯೆ ಧರಿಸಿ ನವಿಲಗರಿಗಳ ಗೊಂಡೆ 

ಅಲ್ಲಿ ಗೊಲ್ಲರ ಕೂಡ ಚೆಲ್ಲಾಟ ಮಾಡುತಲಿ 


ಸಿರಿದೇವಿ ಬ೦ದು ಸೇರಿದ ಬಳಿಕ ಲೋಕದಲಿ 

ಸಿರಿ ಅರಸನೆಂದು ಸೇವಕರರಿವರೋ 

ಶರಣಾಗತರ ಪೊರೆವ ಶ್ರೀರಂಗವಿಶಲಯ್ಯ 
ನರಸಿಂಗ ನೀನಿರುವ ಪರಿಯು ಮುಂದಿನ ಸಿರಿಯು 


೧೮ 
ರಂಗನಾಥನ ನೋಡುವ ಬನ್ನಿ ಶ್ರೀ- 


೧೧ 


ರಂಗನ ದಿವ್ಯ ವಿಮಾನದಲ್ಲಿಹನ 


ಕಮನೀಯಗಾತ್ರನ ಕರುಣಾ೦ತರ೦ಗನ 
ಕಾಮಿತಾರ್ಥವೀವ ಕಲ್ಪವೃಕ್ಷನ 
ಕಮಲದಳನೇತ್ರನ ಕಸ್ತೂರಿ ರಂಗನ 
ಕಾಮಧೇನು ಕಾವೇರಿ ರಂಗನ 


ವಾಸುಕಿಶಯನನ ವಾರಿಧಿನಿಲಯನ 
ವಾಸುದೇವ ವಾರಿಜನಾಭನ 
ವಾಸವಾದಿ ಭಕ್ತ ಹೃದಯಾ೦ಬುಜದಲ್ಲಿ 
ವಾಸವಾಗಿರುತಿಹ ವಸುದೇವಸುತನ 


ಮಂಗಳಗಾತ್ರನ ಮ೦ಜುಳಭಾಷನ 
ಗ೦ಂಗಾಜನಕ ಅಜಜನಕನ 
ಸಂಗೀತಲೋಲನ ಸಾಧುಸಮ್ಮತನ 
ರಂಗವಿಠಲ ರಾಜೀವನೇತ್ರನ 


೧೯ 
ರಕ್ಷ ಮಾಂ ರಂಗೇಶ 


ರಕ್ಷ ಮಾಂ ರ೦ಗೇಶ ರವಿಕೋಟಿಸಂಕಾಶ 
ಪಕ್ಕಿವಾಹನ ಶ್ರೀಶ ಭವ್ಯಗುಣಕೋಶ 
ಅಕ್ಷರಾದಿ ಪಿಪೀಲಿಕಾ೦ತ ಸ೦- 
ರಕ್ಷಕಾಮಯಹರಣ ಸರ್ವ 

ಲಕ್ಷಣ ಪರಿಪೂರ್ಣ ಪರಮೇಶ ದಕ್ಷಿಣಾಧೀಶ 


ಕಮಲದಳ ನೇತ್ರ ಕಮಲಾರಿ ಸಮವಕ್ತ 
ಕಮಲಾವಿರಚಿತ ಸ್ತೋತ್ರ ಕರಧೃತ ಗೋತ್ರ 
ಕಮಲಜ ನುತಿಪಾತ್ರ ಕರಿರಾಜಯಾತ್ರ 
ಕಮಲಧರ ಕರಕಮಲ ಸಮಪದ 

ಕಮಲ ಸಂನಿಭವಿನುತ ಕ೦ಧರ 

ಕಮಲ ಸಂನಿಭ ಸುಗಾತ್ರ-ಕಮಲಾಕಳತ್ರ 


ಅನಿಮಿಷ ಸುಪ್ರೀತಾಖಿಳ ದೋಷ ನಿರ್ಧೂತ 
ಸನಕಾದಿ ಶ್ರುತಿಗೀತ ಅರ್ಜುನಸೂತ 
ದಿನಮಣಿಕುಲಜಾತ ದೇವಕೀ ಪೋತ 
ಕನಕವಸನ ಕಿರೀಟಧರ ಕೋ- 

ಕನದ ಹಿತ ಕಮಲಾಪ್ತನಯನ 
ವನದವಾಹನವೈರಿಕುಲಘಾತ ವನಜಭವ ತಾತ 


ಅ೦ಗನಾ೦ಬರಹರಣಾನುಪಮ ಸಪ್ತಾವರಣ 
ಮಂಗಳ ಕರಚರಣ ಭಕ್ತ ಸ೦ರಕ್ಷಣ 
ಗಾ೦ಗೇಯಕೃತಸ್ಮರಣ ಕರುಣಾಭರಣ 
ರಂಗವಿಠಲ ಭುಜ೦ಗಶಯನ ತು- 


ರಂಗಧರ ಕಾವೇರಿ ತೀರ ಶ್ರೀ- 
ರಂಗನಿಲಯ ತುರಂಗ ಸಂಚರಣ-ಗಂಗಾಚರಣ 


೨೦ 
ರಾಮಾ! ಅವರಂತೆ ರಕ್ಡಿಸೋ ಎಂದರೆ 
ರಕ್ಷಿಸಲೊಲ್ಲ್ಯಾ ಪರಾಕು 


ಕಾಮಿತ ಫಲವೀವ ಕರುಣಾ೦ಬುಧಿ ಎಂದು 
ನಾ ಮೊರೆಹೊಕ್ಕನಲ್ಲೋ ರಾಮ ರಾಮಾ ಪ್ರಪುಲ್ಲ 


ಎಡವಿದ್ದ ಮಾತ್ರದಿ ಪೆಣ್ಣಾದ ಗೌತಮ 
ಮಡದಿಯು ನಿನ್ನವಳೇನೋ 
ಕಡುಪ್ರೀತಿಯಿ೦ದ ಕಾಯಿದಿ ಕರಿರಾಜನು ನಿನ್ನ 
ಒಡಲಲ್ಲಿ ಜನಿಸಿದನೇನೋ 

ನಡುಗುತ ಮಗನ ನಾರಾಯಣನೆನ್ನಲು 

ನುಡಿ ಕೇಳಿ ಪೊರೆದೆಲ್ಲೊ ರಾಮ ರಾಮಾ 


ಹಿ೦ದ್ವೈರಿ ದೆಸೆಯಿಂದ ಬಂದ ವಿಭೀಷಣನು 
ತಂದೆಯ ಕಡೆಯವನೇನೋ 

ಕುಂದು ಕುಂದೆಣಿಸದೆ ಕಾಯಿದಿ ಘಂಟಾಕರ್ಣನ 
ಎಂದಾ ಮಾತಿನ ಬಗೆಯೇನೋ 

ಬ೦ದು ಕ೦ಬದಿ ಶಿಶುವ ಬಾಧೆಯ ಬಿಡಿಸಿದಿ 
ಆಪದ್ಧಾ೦ಧವ ನೀನಲ್ಲೋ ರಾಮ ರಾಮಾ 


ಉಲ್ಲಾಸದಿ೦ದ ಶಬರಿ ಉ೦ಡೆ೦ಜಲಿಗೊಡ್ಡಿದ 
ವಲ್ಲಭ ನೀನಲ್ಲವೇನೋ 

ಎಲ್ಲಿಯ ಬಲ್ಲಿದ ಪಿಡಿಯವಲಕ್ಕಿಗೆ ನೀ ಪೋಗಿ 
ವಲ್ಗ್ಯೊಡ್ಡಿದ್ದು ಮರೆತ್ಯೇನೋ 

ಎಲ್ಲಿಯ ಮಾತಿದು ಪೇಳಲ೦ಜುವೆ ರಂಗ ವಿ- 


ಠಲ್ಲ ನೀನಲ್ಲೋ ರಾಮ ರಾಮಾ 


೨೧ 
ಶ್ರೀ ರಾಮ ನಿನ್ನ ಪಾದವ ತೋರೋ 
ಮೋಹನ್ನ ಗುಣಧಾಮ ನಿನ್ನ ಮೋಹದ ಪಾದವ 


ವರಗುಣಜಾಲ ಸುರಗುಣಲೋಲ 
ಕರುಣಾಲವಾಲ ತರುಣೀ ಪರಿಪಾಲ 


ಅಜಭವ ಪೂಜಿತ ಗಜವರ ಭಾವಿತ 
ಸುಜನರ ಸೇವಿತ ತ್ರಿಜಗವ೦ದಿತ 


ಅ೦ಗಜ ಜನಕ ವಿಹ೦ಗತುರ೦ಗ 
ತುಂಗ ವಿಕ್ರಮ ಶ್ರೀರಂಗವಿಠಲ 


೨೨ 
ಸರಸಿಜನಾಭನೆ ಸೆರಗೊಡ್ಡಿ ಬೇಡುವೆ, 
ದುರಿತಗಳೆಲ್ಲ ತರಿದು ವರವಿತ್ತು ಕರುಣಿಸೊ ಪ. 


ಕರುಣಾಸಾಗರ ನಿನ್ನ ಚರಣವ ನಂಬಿದೆ 
ಪರಮ ಪಾವನ ನಿನ್ನ ಶರಣನ ಪೊರೆಯೆಂದು ೧ 


ಈಶವಿನುತ ನಿನ್ನ ವಾಸಿಯ ಪೊಗಳುವೆ 
ದಾಸ ಎ೦ದೆನ್ನನು ಗಾಸಿ ಮಾಡದೆ ಕಾಯೊ ೨ 


ಬಾರಿಬಾರಿಗೆ ಬರುವ ದಾರಿದ್ಯ ದುಃಖವ 
ದೂರಗೈಸುವಂ೦ಥ ದಾರಿ ತೋರಿಸೆಂದು ಚ 


ಕಂತುಪಿತನೆ ಎನ್ನ ಅ೦ತರ೦ಗದಿ ನಿನ್ನ 
ಸಂತತ ನೆನೆವಂತೆ ಚಿ೦ತನೆ ನಿಲಿಸೆಂದು ೪ 


ಮಂಗಳಾತ್ಮಕನೆ ಶ್ರೀರಂಗವಿಠ್ಕಲ ಭು- 
ಜ೦ಗಶಯನ ನಿನ್ನ ಹಿ೦ಗದೆ ಭಜಿಪೆನು ೫ 


೨೩ 
ಸಾಗಿ ಬಾರಯ್ಯ ನೀ | ಬಾಗಿ ನಮಿಸುವೇ 
ಯೋಗಿಗಳರಸನೇ ಶ್ರೀನಿವಾಸ 


ಭೋಗಿಶಯನನೆ ನಿನ್ನ ಭಾಗವತರು ಬ೦ದು 


ಜಾಗು ಮಾಡದೆ ನಿನ್ನ ಬಾಗಿಲೊಳು ವಿ೦ತಿಹರೋ ಅ.ಪ. 


ಇಂದಿರಾ ರಮಣ ಗೋವಿಂದ ನೀನೇ ಗತಿಯೆಂದು ಭಜಿಸುತಿರಲು 
ಆನಂದದಿಂದ 
ತಂದೆಯ ಬಾಧೆಗೆ ತಂದು ತೋರಲು ಸ್ತಂಭ ತಂದೆ ತಾಡನೆಯ 
ಮಾಡಲು 
ಬಂದೆಯಾ ಪರಿಪರಿ ವಿಧ ಭಯದಿ೦ದವೋಡಲು ಬಂದು ಅಸುರನ್ನ 
ಆರ್ಭಟಿಸಿ ಕೆಡಹುತ 
ಛ೦ದದಿ೦ದಲಿ ಬಗೆಯುತಸುರನ್ನ ಕೊರಳೊಳು ಮಾಲೆ ಅಂದು ಧರಿಸಿದಿ 
ಅಧಿಕ ಸ೦ಪನ್ನ 
ಪ್ರಳಯಾಗ್ನ್ಗಿಯಂತಿರೆ ನಿನ್ನ ಸ್ತುತಿಸಲು ಆರಿಗೊಸೆದಿನ್ನು ಅನುತಿರಲು 
ನಿನ್ನಯ 
ಮುಂದೆ ಭಜಿಸುತ ಕಂಡು ಬರಲಾನ೦ದದಿ೦ದಲಿ ಚ೦ದದಿ ಸಲಹಿದೊಲು 
ನಂದದಲಿ ಮ೦ದರೋದ್ದರ ಎನ್ನ ಸಲಹೋ ೧ 


ತ್ರೇತಾಯುಗದಿ ನಿನ್ನ ಮಾತೆಯಾಜ್ಞೆಯ ಕೊಂಡು ಪ್ರೀತಿಯಿಂದಲೆ 
ವನಕೆ ನೀ ಪೋಗಲು 
ಆತುರದಿ ಸೀತೆ ಮೃಗ ಬೇಡಲು ಬಾಣ ಎಸೆಯಲು ಅದು 
ಲಕ್ಷ್ಮಣಾ ಎ೦ದು ಕೂಗಲು 
ಮತ್ತಾತ ಪೋಗಲು ಇತ್ತ ರಾವಣನು ಕರೆದೊಯ್ಯೆ ಸತಿಯಳ 


ವಾತಸುತ ತಾನೆನಿಸೇ 
ನೀ ಮುನ್ನಾ ಅವ ಪೋಗೆ ಉಂಗುರ ಖ್ಯಾತಿಯಿಂದಲಿ 
ನೀಡಲದಕಿನ್ನು ತನುಮನದ- 
ಲತಿ ಭೋಗದಿ ಶಿಖೆಯ ಶಿರೋಮಣಿಯನ್ನೆ ಕೊಡಲನುಗ್ರಹದಲಿ 
ಛಾತಿಯಿಂದಲಿ ಅವಗೆ ವಿಧಾತಪದವಿಯ ಪಾಲಿಸಿದೆ ಜಗನ್ನಾಥ 
ಇ೦ದ್ರಾದ್ಯಮರ ವಂದಿತ ವೀತಭಯ ಜಗನ್ನಾಥ ಸಲಹೋ ೨ 


ಮಂಗಳಾಂಗನೆ ನಿನ್ನ ಸುಖವ ಕೊಟ್ಟಿ ಅ೦ಗನೆಯರ ಬಾಧೆ ಬಿಡಿಸೊ ಇಂದು 
ಅಂಗನೇಯರು ಬ೦ದು ಭಂಗಪಡಿಸಲದಕೆ ಪೋಗುತಾ ಮಾರನ್ನ 

ಬಾಧೆಯ ಕಳೆಯುತಾ 
ಪರಿಪರಿಯ ಸುಖಗಳ ಸಂಗಡಿಲ್ಲದೇ ನೀಡಿಯೊ ಮಲ್ಲ 

ಮರ್ದನನೇ ಎನುತಿರೆ 
ಬೇಗದಿ೦ದಲಿ ಓಡಿಪೋದೆಲ್ಲೊ ಭಕ್ತರನು ಸಲಹುವೆನೆ೦ಬೋ 

ಬಿರುದು ನಿನಗೆ ಉ೦ಟಿಲ್ಲಾ 

ಅನುತಿರಲು ನಿನ್ನಯ ಎನ್ನ ಮನ ಉತ್ತಂಗಸುತಸತ್ಸಂಗವೀವುದು ವಿಹಿತ ದೇವನೇ 
ತುರಂಗನಾಥನೇ ರಂಗವಿಠಲನೆ ದೇವ ದೇವರದೇವ ಸಲಹೋ ೩ 


೨೪ 
ಹರಿಹರರು ಸರಿಯೆ೦ಬ ಮರುಳು ಜನರು 
ಹರಿಹರರ ಚರಿತೆಯನು ತಿಳಿದು ಭಜಿಸುವುದು 


ಸುರರು ಮುನಿಗಳು ಕೂಡಿ ಪರದೈವವಾರೆ೦ದು 

ಅರಿಯಬೇಕೆಂದೆರಡು ವರಧನುಗಳ 

ಹರಿಹರರಿಗಿತ್ತು ಸ೦ಗರವ ಮಾಡಿಸಿ ನೋಡೆ 

ಮುರಹರನು ಪುರಹರನ ಗೆಲಿದುದರಿಯಾ ೧ 


ಹರನ ಕುರಿತಸುರ ಮಹತಪವ ಮಾಡಲು ಮೆಚ್ಚಿ 

ವರವನವಗಿತ್ತು ಹರ ಬಳಲಿ ಓಡಿಬರಲು 

ಹರಿ ಬಂದವನ ಕರವ ಶಿರದ ಮೇಲಿರಿಸಿ ಖಳ- 

ನುರುಹಿ ಹರನನು ಕಾಯಿದಕಥೆಯ ನೀನರಿಯಾ ೨ 


ದೂರ್ವಾಸರೂಪ ಹರನ೦ಬರೀಷನ ಮುಂದೆ 
ಗರ್ವವನು ಮೆರೆಸಿ ಜಡೆಯನು ಕಿತ್ತಿಡಲಾಗ 
ಸರ್ವಲೋಕದೊಳವನ ಚಕ್ರ ನಿಲಲೀಯದಿರೆ 


ಉರ್ವೀಶನ(ನು) ಸಾರಿ ಉಳಿದನರಿಯಾ ೩ 
ಹರನಂಶ ದ್ರೋಣ ಸುತ ತೃಣವ ಮಂತಿಸು 

ತ್ರರೆಯ ಗರ್ಭದಿ ಬಿಡಲು ಚಕ್ರದಿಂದ 

ಹರಿ ಪರೀಕ್ಲಿತನ ಕರುಣದಲಿ ಸಂರಕ್ಲಿಸಿ 

ಗುರುಸುತನ ಭಂಗಿಸಿದ ಕಥೆಯ ನೀನರಿಯಾ ೪ 


ನರನಾರಾಯಣರು ಬದರಿಕಾಶ್ರಮದಲಿರೆ 


ಹರನು ಹರಿಯೊಡನೆ ಕದನವನು ಮಾಡೆ 
ಹರಿ ಹರನ ಕ೦ಠವನು ಕರದಲಿ ಪಿಡಿಯೆ 
ಕೊರಳು ಕಪ್ಪಾದ ಕಥೆ ಕೇಳಿ ಅರಿಯಾ 


ಹರಿ ಸುರರಿಗಮೃತವನು ಎರೆದ ರೂಪವನೊಮ್ಮೆ 
ಹರ ನೋಡುವೆನೆಂದು ಹರಿಗೆ ಪೇಳೆ 

ಪರಮ ಮೋಹನ ರೂಪ ಲಾವಣ್ಯವನು ಕ೦ಡು 
ಹರ ಮರಳುಗೊಂಡ ಕಥೆ ಕೇಳಿ ಅರಿಯಾ 


ಹರಿಯ ಮೊಮ್ಮನ ಬಾಣ ಸೆರೆಮನೆಯೊಳಿಡೆ ಕೇಳಿ 
ಗರುಡವಾಹನನಾಗಿ ಕೃಷ್ಣ ಬ೦ದು 

ಹರನ ಧುರದಲಿ ಜಯಿಸಿ ಅವನ ಕಿ೦ಕರನ 

ಕರವ ತರಿದ ಕಥೆಯ ನೀನರಿಯಾ 


ಸುರತರುವ ಕಿತ್ತು ಹರಿ ಸುರಲೋಕದಿ೦ದ ಬರೆ 
ಹರನು ಹರಿಯೊಡನೆ ಕದನವನು ಮಾಡೆ 
ತರಹರಿಸಲಾರದೋಡಿದ ಕಥೆಯ ನೀನೊಮ್ಮೆ 
ಹಿರಿಯರ ಮುಖದಿ ಕೇಳಿ ನಂಬು ಹರಿಯಾ 


ಹರನು (೧) ತಪದಿ೦ದ ಹರಿಯ ಮೆಚ್ಚಿಸಿ ಚಕ್ರ 
ಕರುಣಿಸೆ೦ದೆನಲು ಕೊಡೆ ಹರುಷದಿಂದ 
ಧರಿಸಲಾರದೆ ಹರನು ಭಂಗಿತನಾದ 

ವರ ಕಥೆಯ ಕೇಳಲರಿಯಾ 


ರಾವಣಾಸುರ ಕುಂಭಕರ್ಣ ನರಕಾದಿಗಳು 
ಶೈವ ತಪವನು ಮಾಡಿ ವರವ ಪಡೆಯೆ 
ಅವರುಗಳನು ವಿಷ್ಣು ನರರೂಪಿನಿಂದರಿದು 
ದೇವರೆಲ್ಲರ ಕಾಯಿದಕಥೆಯ ನೀನರಿಯಾ 


ಗ೦ಗಾಜನಕನ ಸನ್ಮ್ನ೦ಗಲ ಚರಿತ್ರಗಳ 
ಹಿ೦ಗದಲೆ ಕೇಳಿ ಸುಖಿಸುವ ಜನರಿಗೆ 
ಭಂಗವಿಲ್ಲದ ಪದವನಿತ್ತು ಸಲಹುವ ನಮ್ಮ 
ರ೦ಗವಿಠ್ಠಲರಾಯನ ನೆರೆ ನಂಬಿರೋ 


೨೫ 
ಹರೇ ವೆ೦ಂಕಟಶೈಲವಲ್ಲಭ 
ಪೊರೆಯಬೇಕು ಎನ್ನ 


ದುರಿತದೂರ ನೀನಲ್ಲದೆ ಧರೆಯೊಳು 
ಪೊರೆವರನ ನಾ ಕಾಣೆ ನಿನ್ನಾಣೆ 


ಆರು ನಿನ್ನ ಹೊರೆತೆನ್ನ ಪೊರೆವರು 
ನೀರಜಾಕ್ಷ ಹರಿಯೆ ಅ- 
ಪಾರ ಮಹಿಮ ಪುರಾಣಪುರುಷ 


೧೦ 


೧೧ 


8 


ಘೋರ ದುರಿತಗಳ ದೂರ ಮಾಡಿಸೋ 


ಇಂದಿರೇಶ ಅರವಿ೦ದನಯನ ಎನ್ನ 
ತಂದೆ ತಾಯಿ ನೀನೆ 

ಹೊಂದಿದವರ ಅಘವೃಂದ ಕಳೆವ 
ಮಂದರಾದ್ರಿಧರನೇ ಶ್ರೀಧರನೇ 


ಮಂಗಳಾ೦ಗ ಮಹನೀಯ ಗುಣಾರ್ಣವ 
ಗ೦ಗೋದಿತ ಪಾದ 

ಅ೦ಗಜಪಿತ ಅ ಹಿರಾಜಶಯನ ಶ್ರೀ- 
ರಂಗವಿಠಲ ದೊರೆಯೇ ಶ್ರೀ ಹರಿಯೇ 


ಆ) ಶ್ರೀಕೃಷ್ಣ ಲೀಲೆ 


೨೬ 
ಇ೦ದಿನಿರುಳಿನ ಕನಸಿನಲ್ಲಿ ಬಂದು 
ಮುಂದೆ ನಿಂದುದ ಕಂಡೆನೆ ಗೋವಳನ 


ಆಣಿಮುತ್ತಿನ ಪೆಂಡೆಯ ಕಾಲಂದುಗೆ ಗೆಜ್ಜೆ 
ಜಾಣನ೦ಗಜನ ಪಿತನ ಕೃಯ ವೇಣು 
ಮಾಣಿಕ್ಯದ ಕಂಕಣ ಹೊನ್ನುಡಿ ಘಂಟೆ 
ವಾಣಿಯ ರಚನೆ ಎಲ್ಲಿಯು ಈ ಗೋವಳನ 


ಮೊಲ್ಲೆ ಮಲ್ಲಿಗೆ ಚೊಲ್ಲೆಯದ ಚಲ್ಲಣದ ಶಿರ- 
ದಲ್ಲಿ ಗು೦ಲಜಿಯ ದಂಡೆಯ ಚೆಲ್ವ ಕಂಗಳ 
ಗೋಪಿಯರ ಮೇಲೆ ಕಡೆಗಣ್ಣ 
ಚಲ್ಲುತೊಯ್ಯನೆ ನಡೆದ ಗೋವಳನ 


ತಿತ್ತಿ ಮೌರಿ ಕೊ೦ಬು ಸುತ್ತಿದ ಕತ್ತ ತಾವಿಲಿ 
ತುತ್ತುರೂ ತೂರು ತೂರೆನುತ 

ಚಿತ್ತವ ಮರುಳು ಮಾಡಿದನೆ ಪೊಂಗೊಳಲೂದಿ 
ಮೊತ್ತದ ಗೋಪಿಯರನೆಲ್ಲ ಗೋವಳನ 


ಎಸಳುಕ೦ಗಳ ಢಾಳ ಶಶಿ ನೊಸಲ ತಿಲಕ 

ಎಸೆವ ಬಿಂಬಾಧರದ 

ಪೊಸ ಮುತ್ತಿನೋಲೆ ಮೂಗುತಿ ಹೊನ್ನುಡಿ ಘಂಟೆ 
ಎಸೆವ ನೂಪುರ ಹಾಹೆಯ ಗೋವಳನ 


ಉ೦ಗುಟದಲಿ ಗಂಗೆಯಂಗಾಲಲವುಂಕೆ 
ತುಂಗವಕ್ಷದ ಲಕ್ಟುಮೀ 

ಮಂಗಳ ಮಹಿಮ ಭುಜ೦ಗಶಯನ ಸಿರಿ 
ರಂಗವಿಠ್ಕ್ಠಲ ನೆರೆದ ಗೋವಳನ 


8 


೨೭ 
ಇನ್ನಿವನು ಈಗ ಬರಲಿದಕೆ ಬಗೆಯೇನು 
ಚನ್ನಾಗಿ ಪೇಳೆ ರಮಣಿ ಪ. 


ಮನ್ನಿಸಿ ಮಮತೆಯಲಿ ಮನವ ಸೆಳಕೊ೦ಡೊಯ್ದು 
ಅನ್ಯರನು ಕೂಡುವನೆ ಕಳದಿ ಅ.ಪ. 


ಬಣ್ಣದ ಗಿಣಿ ಬರೆದ ಸಣ್ಣ ಕುಪ್ಪಸವುಳ್ಳ 

ಚಿನ್ನದ ಶ್ರೀರೇಖೆ ಸೀರೆ 

ಬಿನ್ನಣವುಳ್ಳ ಬಿಳಿಯೆಲೆ ಅಡಿಕ ಕೆನೆಸುಣ್ಣ 

ಕರ್ಪೂರ ಕಾಚಿನು೦ಂಡೆ 

ಕಣ್ಣಿಗಿ೦ಪಾದ ಕಡು ಚೆಲ್ವ ಮಲ್ಲಿಗೆ ಮೊಗ್ಗೆ 

ಉನ್ನತವಾದ ದಂಡೆ 

ಇನ್ನು ಈ ಪರಿಮಳವು ಬಗೆಬಗೆಯ ಆಭರಣ 

ರನ್ನ ಕೆತ್ತಿಸಿದ ಗೊಂಡೆ 

ಮುನ್ನ ಸಿಂಗರ ಮಾಡಿ ಎದೆಹಿಡಿದು ಬಿಗಿಯಪ್ಪಿ 

ನಿನ್ನ ಈ ವೇಳೆ ಕೂಡಿದೆ ದೃಢದೆ ೧ 


ಈಗಾಗ ಬಾಹನೆಂತಿರುವೆ ತಾನೂರಿದ್ದ 

ಉಗುರು ಗುರುತನು ನೋಡುತ 

ಸೋಗೆಗಣ್ಣಿನ ಕಾಡಿಗೆಯ ಕಲಕಿದನೆಂದು 

ಬೇಗ ನಟನೆಯ ಮಾಡುತ 

ರಾಗದಿ೦ದದಲಿ ರವಿಕೆ ನೆರಿಯನು ಬದಲುಟ್ಟು 

ಭೋಗಕ್ಕೆ ಅನುವಾಗುತ 

ಹಿಂಗೆ ಸಿ೦ಗರಿಸಿಕೊ೦ಡಿಷ್ಟು ಹೊತ್ತನು ಕಳೆದೆ 

ಹೇಗೆ ಸೈರಿಪೆ ಕೂಡದೆ ಮುಂದೆ ೨ 


ಇ೦ದಲ್ಲದಿರೆ ನಾಳೆ ಬಹನೆಂದು ಇದ್ದರೆ 

ಕಂದರ್ಪ ಕಾಡುತಿಹನೆ 

ತಂದು ತೋರಿಸು ತನ್ನ ತಂದೆಯನೆಂದು ಪೂ- 

ಬ೦ದ ಬಾಣವ ಎಸೆವನೆ 

ಇಂದುಬಿಂಬವು ಮಂದ ಮಾರುತವು ಸುಮದ ಮಳೆ- 

ಯಿಂದ ಸೆಕೆಗಾನಾರೆನೆ 

ಒಂದು ನಿಮಿಷದಲಿ ಶ್ರೀರಂಗ ವಿಠ್ಠಲನನ್ನು 

ಹೊಂದಿಸೆನ್ನಗಲದಂತೆ ಕಾಂತೆ ಕ 


೨ೀ೮ 

ಸುಳಾದಿ 

ಧ್ರುವತಾಳ 

ಈ ವನದೆಡೆಗಳು ಈ ವನಲತೆಗಳು 

ಈ ನದಿಪುಳಿನಗಳೀ ಶಶಿಶಿಲೆಗಳು 

ಈ ಸುರತರು ನೆಳಲು ಶುಕಪಿಕರವ 

ಯಾಕೆ ಮಾಧವನ ಮರೆಯಲೀಯದಿವೆ ಕೆಳದಿ 
ಈ ಮುಗುಳು ನಗೆಯ ಆ ಸೊಬಗ 


ಈ ಸುರತರು ನೆಳಲೀ ರತಿಯ 
ಈ ಸುರತವನರಿದ ಬಾಲೆಯರೆ೦ತೊ 
ಈ ಸುಗುಣಮಯ ರಂಗವಿಠಲನೆ ಕೆಳದಿ 


ಮಠ್ಯತಾಳ 

ಇನ್ನು ರಂಗನ ಸಂಗವು ಎತ್ತಣದು ಗೋಪಿಯರಿಗೆ 
ಮಧುರೆಯ ಮಾನಿನಿಯರ ಬಲೆಯಲ್ಲಿ ಸಿಲುಕಿದನ 
ಮಧುರೆಯ ಮಾನಿನಿಯರು ರತಿವಿದಗ್ಗರಾ 
ವಧುಗಳು ರಸಿಕ ನಮ್ಮ ರಂಗವಿಠಲ 


ತ್ರಿಪುಟತಾಳ 

ಇನ್ಯಾತಕೆ ರಂಗ ಇಲ್ಲಿಗೆ ಬಾಹ 
ಮಧುರಾಪುರಿಯರಸನಾದ 

ಮಲ್ಲರ ಕೊಂದು ಮಾವನ್ನ ಮಡುಹಿದ 
ಮಧುರಾಪುರಿಯರಸನಾದ 

ಅವನ ನೆನಹೆ ಸಾಕು ರಂಗವಿಠಲನ 


ರೂಪಕತಾಳ 

ಬಿಡುವರು ಅಧನರ ಗಣಿಕೆಯರು ನೆರೆ ` 
ಬಿಡುವದು ವಿಫಲ ತರುವ ದ್ವಿಜಗಣ 
ಬಿಡುವವು ಮೃಗ ದಳ್ಳುರಿಗೊ೦ಡಡವಿಯ 
ಬಿಡುವನು ಜಾರ ಪರವಧುವನು ನೆರೆದಿನ್ನು 
ಇವು ದಿಟಿವಾಯಿತು ನಮ್ಮ ವಲ್ಲಭನೊಳು 
ಅಕಟಕಟಾ ರ೦ಗವಿಠಲನು ಕರುಣಿಯೆ 


ಅಟ್ಟಿತಾಳ 

ಕುಂದಕುಸುಮ ಶಶಾಂಕ ರಂಜಿತ 

ವೃಂದಾವನದಲ್ಲಿ ಮ೦ದಮಾರುತ ಬರಲು ನಲಿದನು ಅರ- 
ಬಂದ ನಯನನು ಹಾ ಹಾ 

ಕಂದಿದೆವು ಕುಂದಿದೆವು ನಾವು 

ಕಂದರ್ಪನ ಶರದಟ್ಟುಳಿಗೆ ಹಾ 

ಇ೦ದುಮುಖಿಯರ ವೃಂದದೊಳಗೆ ಕೃಷ್ಣ 

ಅ೦ದು ನಮ್ಮೊಡನಾಡಿದ ಪರಿಯನು ತಾನು 
ಇ೦ದೊಮ್ಮೆಯಾದರೂ ನೆನೆವನೆ ಹಾಹಾ 

ಎಂದಿಗಾದರೂ ರಂಗವಿಠಲನಿಲ್ಲಿಗೆ ಬಹನೆ 


ಯುಂಪೆತಾಳ 

ಪೊಂದೇರದೆಲ್ಲಿಯದವ್ಹಾ ಬಂದಿದೆ ವ್ರಜದೊಳಗೆ 
ಅ೦ದಿನಕ್ರೂರನೆ೦ಬ ಕ್ರೂರನು ಮರಳಿ ಬಂದನೊ 
ನಮ್ಮ ಕರೆದೊಯ್ಯಬೇಕೆ೦ದು 

ಅಂದೆಮ್ಮ ಕೊಂದ 

ಇಂದ್ಯಾರ ಕೊಲ್ಲಲು ಬ೦ದ 

ಕೊಂದುಕೊಳ್ಳಲಿ ತಮ್ಮೊಡೆಯನುಬೇಕೆ೦ದು 
ಅ೦ದೆಮ್ಮನಗಲಿಸಿದ ರಂಗವಿಠಲನ 


ಏಕತಾಳ 

ಹೆತ್ತ ತಾಯಿ ತಂದೆಯರ ನೋಡಲೆಂದು 
ಇತ್ತಲಟ್ಟೆದನೆ ಉದ್ದವ ನಿನ್ನ ಗೋವಳ 
ಮತ್ತ್ಯಾರುಂಟು ವ್ರಜದಲ್ಲಿ ನೆನೆವರು 

ಹತ್ತಿರಕೆ ತನ್ನವರಲ್ಲಿ ತಾ ಬಿಡುವನೆ 
ಅರ್ಥಕೃತ ಸ್ನೇಹ ನಮ್ಮೊಡನೆ ಮಾಡಿದ ಕೃಷ್ಣ 
ಮತಳಿಗೆ ಕುಸುಮದ ನೇಹದಂತೆ 

ಶಕ್ತಿ ಎಮ್ಮೊಳು೦ಟು ರ೦ಗವಿಠಲಗೆ 


ರುಂಪೆತಾಳ 

ಪರಮ ಸುಖದಾಸೆ ಅವನ ಸೇವೆಯಲ್ಲವೆ 
ಒರೆದಳೆ ಪಿ೦ಗಳೆ ಜನರಿಗೆ ಹಿತವನು 
ಅರಿದರಿದು ಬಿಡುವ ನಾವು ನರಪಶುಗಳಲ್ಲವೆ 
ಸಿರಿರಮಣಿ ಬಿಡಳು ನಮ್ಮ ರಂಗವಿಠಲನ್ನ 


ಏಕತಾಳ 

ಎಮ್ಮ ತನುಮನ ತನ್ನಧೀನವಲ್ಲವೆ 
ಅನ್ಯವರಿಯೆವು ತನ್ನರಿದ೦ತೆ ಮಾಡಲಿ 
ಎಮ್ಮಸುವು ತನ್ನಧೀನವಲ್ಲವೆ 
ಅನ್ಯವರಿಯೆವು ತನ್ನರಿದ೦ತೆ ಮಾಡಲಿ 
ನಮ್ಮ ರ೦ಗವಿಠಲರೇಯಗೆ 

ಇನ್ನು ಸಲೆ ಮಾರುಹೋದೆವೆ ಕಳದಿ 


ಜತೆ 
ಅವನ ಹಂಬಲವೆಮಗೆ ಜೀವನವವ್ವಾ 
ಭುವನಮೋಹನ ರ೦ಗವಿಠಲನು ಕರುಣಿಯೆ 


೨೯ 
ಎಲ್ಲ್ಯಾಡಿ ಬ೦ದ್ಯೋ ಎನ್ನ ರಂಗಯ್ಯ ನೀ 
ಎಲ್ಲ್ಯಾಡಿ ಬ೦ದ್ಯೋ ಎನ್ನ ಕಣ್ಣಮುಂದಾಡದೆ 


ಆಲಯದೊಳಗೆ ನೀನಾಡದೆ ಚಿವಿ- 
ಪಾಲು ಸಕ್ಕರೆ ನೀನೊಲ್ಲದೆ ಚಿಕ್ಕ 
ಬಾಲರೊಡನೆ ಕೂಡ್ಯಾಡದೆ ಮುದ್ದು 
ಬಾಲಯ್ಯ ನೀ ಎನ್ನ ಕಣ್ಣ ಮು೦ದಾಡದೆ 


ಬಟ್ಟಿ ಮುತ್ತಿನ ಬೊಗಸೆ ಕಂಗಳು ಪಣಿಯೊ- 
ಳಿಟ್ಟಿ ಕಸೂರಿ ತಿಲಕದಂದವು ಅಲ್ಲಿ 
ದಿಟ್ಟಿತನದಿ ಕೂಡ್ಯಾಡಲು 

ಪುಟ್ಟ ಕೃಷ್ಣಯ್ಯ ನೀ ಎನ್ನ ಕಣ್ಣ ಮು೦ದಾಡದೆ 


ಅಷ್ಟ ದಿಕ್ಕಲಿ ಅರಸಿ ಕಾಣದೆ ಬಹಳ 
ದೃಷ್ಟಿಗೆಟ್ಟೆನು ನಿನ್ನ ನೋಡದೆ ಇ- 
ನಷ್ಟು ಹೇಳಲಿ ಕೇಳಬಾರದೆ ರ೦ಗ- 


ವಿಠಲ ನೀ ಎನ್ನ ಕಣ್ಣ ಮು೦ದಾಡದೆ 


೩೦ 
ಎಲ್ಲ್ಯಾಡಿ ಬ೦ದ್ಯೋ ನೀ ಹೇಳಯ್ಯ 
ವಿಲ್ಲು ವಿಲ್ಲು ಗೋಪಾಲಕೃಷ್ಣಯ್ಯ 


ನೊಸಲಲ್ಲಿ ಕಿರುಬೆವರಿಟ್ಟಿದೆ ಅಲ್ಲಿ 
ಹೊಸಪರಿ ಸುದ್ದಿಯು ಹುಟ್ಟಿದೆ 
ಪುಸಿಯಲ್ಲ ಈ ಮಾತು ಮುಟ್ಟಿದೆ ವಿನ್ನ 
ನಸುನಗೆ ಕೀರ್ತಿ ಹೆಚ್ಚಿದೆ 


ಬೆರಳ ಉ೦ಗುರವೆಲ್ಲಿ ಹೋಗಿದೆ ನಿನ್ನ 
ಕೊರಳ ಪದಕವೆಲ್ಲಿ ನೀಗಿದೆ 

ಸರಕೆಲ್ಲ ಅವಳಲ್ಲಿ ಸಾಗಿದೆ ಆ 

ತರುಣಿ ಮಹಿಮೆ ಹೀಗಾಗಿದೆ 


ಕಳ್ಳತನವ ಹೀಗೆ ಮಾಡಿದೆ ನಿನ್ನ 
ಸುಳ್ಳು ಕಡೆಗೆ ನಾ ನೋಡಿದೆ 
ಎಲ್ಲರಿಗೂ ಠಕ್ಕು ಮಾಡಿದೆ 

ಚೆಲುವ ರಂಗವಿಠಲ ನೀ ಎನ್ನ ಆಳಿದೆ 


೩೧ 
ಏಕೆ ದೂರುವಿರೇ ರಂಗಯ್ಯನ 
ಏಕೆ ದೂರುವಿರೇ 


ಸಾಕು ನಿಮ್ಮ ದೂರ ಬಲ್ಲೆನು 
ಈ ಕುವರನಾ ಕೃತ್ಯ ಮಾಳ್ಪನೆ 


ದಟ್ಟಿಡಿಯಿಡಲರಿಯ ಗೋವತ್ಸವ 
ಬಿಟ್ಟು ಚಲಿಸಬಲ್ಲನೆ 

ಘಟ್ಟಿಯಾಗಿ ಗೊತ್ತಿನಲ್ಲಿ 
ಕಟ್ಟಿನೊಳು ಕಟ್ಟಿದ್ದ ಕರುಗಳ 
ಬಿಟ್ಟನೇ ಈ ಕೃಷ್ಣನ ಮೇ- 

ಲೆಷ್ಟು ಹೊಟ್ಟೆಕಿಚ್ಚೆ ನಿಮಗೆ 

೧ 


ಕನೆಹಾಲು ಬೆಣ್ಣೆಯನು ಇತರೆ ಆ 
ದಿನವೊಲ್ಲನು ಊಟವ 
ಮನೆಮನೆಗಳನು ಪೊಕ್ಕು 

ಬೆಣ್ಣೆ ಪಾಲ್ಮೊಸರನ್ನು ತಿನ್ನುತ 
ವನಿತೆಯರ ಕೂಡಾಡಿದನೆ೦- 
ದೆನಲು ನಿಮಗೆ ನಾಚಿಕಿಲ್ಲವೆ 


ಪಾಲು ಮೊಸರು ಬೆಣ್ಣೆಯು ಇಲ್ಲವೆ ನ- 


8 


8 


ಮ್ನಾಖಿಯದೊಳು ನೋಡಿರೆ 
ಹೇಳುವರೆ ಈ ಠೌಳಿಗಳ ಗೋ 
ಪಾಲಬಾಲನ ನೋಡಿ ಸೈಸದೆ 
ಬಾಳುವಿರ ಭವ ಜಲಧಿಯಿಂದಲಿ 
ತೇಲಿಸುವನೆ ರಂಗವಿಠಲ 


೩.೨ 

ಒಲಿದೆ ಯಾತಕಮ್ಮಾ ಲಕುಮಿ 
ವಾಸುದೇವಗೆ 

ಪ. 


ಶುದ್ದ ನೀಲವರ್ಣದ ಮೈಯ 
ಕಪ್ಪಿನವನಿಗೆ ಹ್ಯಾಗೆ 


ಹುಟ್ಟಿದ ಮನೆಗಳ ಬಿಟ್ಟು- ಕಳ್ಳ 
ದಿಟ್ಟತನದಿ ಗೋಕುಲದಲ್ಲಿ ಬೆಳೆದ 
ಚಟ್ಟಿ ಸಹಿತ ಹಾಲು ಕುಡಿದ- ಅಲ್ಲಿ 
ದಿಟ್ಟಿ ಕಾಳಿಂಗನ ಹೆಡೆಯ ತುಳಿದವನಿಗೆ 


ಗೊಲ್ಲರ ಮನೆಗಳ ಪೊಕ್ಕು- ಅಲ್ಲಿ 
ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ 
ಮೆಲ್ಲನೆ ಸವಿ ಮಾತನಾಡಿ-ಅಲ್ಲಿ 
ಎಲ್ಲ ಸಖಿಯರ ಅಭಿಮಾನಗೇಡಿಗೆ 


ಮಾವನ ಮರ್ದಿಸಿದವಗೆ- ಅಲ್ಲಿ 

ಸೋಳ ಸಾಸಿರ ಗೋಪೇಯರ ಮದುವೆ ಆದವಗೆ 
ಹಾವಿನ ಮ್ಯಾಲೊರಗಿದವಗೆ 

ಕಾವೇರಿ ತೀರದ ರ೦ಗವಿಠಲಗೆ 


೩೩ 
ಒಲ್ಲೆನವಾ ಲಕುಮಿಯ ನಲ್ಲ ಬಾರದಿದ್ದರೆ 
ತನುಹೊರೆಯನೊಲ್ಲೆನವ್ವಾ 


ಪ. 


ಹಾರ ಕೊರಳಿಗೆ ಭಾರ ಹೂವಿನ 
ಭಾರ ಸೈರಿಸಲಾರೆನೆ 
ಮಾರನಯ್ಯನು ಬಾರದಿದ್ದರೆ 
ಮಾರನಂಬಿಗೆ ಗುರಿಯ ಮಾಡಿ 


ಎಲ್ಲ ದೇವರ ವಲ್ಲಭನೆಂದು 
ಒಲಿದ ಮನ ನಿಲ್ಲದೆ 

ವಿಲ್ಲದೆ ರಂಗ ಪೋದ ಮಧುರೆಗೆ 
ಬಿಲ್ಲ ಹಬ್ಬದ ನೆವನ ಮಾಡಿ 


೨ 


ಮಂದಾನಿಲನ ಸಹಿಸಲಾಗದು 
ನೊಂದೆ ಶುಕಪಿಕ ರವಗಳಿಂದ 
ಚಂದ್ರಕಿರಣದಿ ಬೆಂದೆ ಇನ್ನೀ 
ವೃ೦ದಾವನವೇಕನನಗಲಿ 

೩ 


ಮುನ್ನ ಆಡಿದ ಮಾತ ಮರೆತು 
ಎನ್ನ ಮನದೊಳಗೀಡಾಡಿ 
ವನ್ನಜಾಕ್ಷನು ಬಾರ ಪುರದ 
ವನ್ನಿತೆಯರನು ಮೆಚ್ಚಿ ಪೋದ 


ಪೊಂಗೊಳಲ ಧ್ವನಿಗೆ ಸಿಲುಕಿ 
ಭ೦ಗಪಟ್ಮೆನೆ ಅ೦ಗಜನಿ೦ದಲಿ 


ಪೆಂಗಳಿಗುಚಿತವಲ್ಲ ಇದು 
ರಂಗವಿಠಲನ ತಂದು ತೋರೆ 
೫ 


೩೪ 
(ರುಕ್ಮಿಣಿ ಹಾಗೂ ಸತ್ಯಭಾಮೆ ಇವರ ಸಂವಾದ-ಜಗಳದ ಮೂಲಕ ಶ್ರೀಕೃಷ್ಣನ ವರ್ಣನೆ) 


ಕಂಜನೇತ್ರೇ ಶುಭ ಮ೦ಜುಳಗಾತ್ರೆ 
ಕು೦ಜರಗಮನೆ ರ೦ಜಿತಾ೦ಗಿ ನಿರಂಜನಾ೦ಗಿ ಪ. 


ಧರೆಯ ಮ್ಯಾಲೆ ಹಿರಿಯಳು ನಾ- 
ವಿರಲು ಲಜ್ಜೆ ತೊರೆದು ನೀನು 
ಸರಸವಾದೋರೆ ಮುರಹರನ 
ಕರೆದು ಭಾಮಿನಿ ಸುಗುಣೆ ಕಾಮಿನಿ 


ಪತಿಯ ಪ್ರೀತಿ ಎನ್ನ ಮ್ಯಾಲೆ 
ಅತಿಶಯದಿ ಇರಲು ಜ್ಯೇಷ್ಠ 
ಸತಿಯಳೇನೇ ನೀನು ನೋಡು 
ಮತಿಯ ರುಗ್ನ್ಮಿಣಿ ಸುಪದ್ಮಗಂಧಿನಿ 


ಒ೦ದು ಕಾಲದಲ್ಲಿ ದಾಸಿ- 

ಯಿಂದ ಪತಿಯು ಸರಸವಾಡಲು 

ಬ೦ದಳೇನೇ ಅರಸಿ ಸಮ- 

ಳೆ೦ದು ಭಾಮಿನಿ ಸುಗುಣೆ ಕಾಮಿನಿ ೩ 


ದಾಸಿ ಸಮಳು ನಾನು ಅಲ್ಲ 
ದೋಷ ಮಾತನಾಡಬೇಡ 

ಶ್ರೀಶನ ದಯರಾಶಿ ಇರಲು 
ದಾಸಿಯೆ ರುಗ್ಮಿಣಿ ಸುಪದ್ಮಗಂಧಿನಿ 


ಸಾರೆ ಕೃತ್ಯವಾರೆ ಮಾಡಿ 
ದ್ವಾರವತಿಯಿ೦ದ ಎನ್ನ 

ಸಾರಿ ಬ೦ದ ಪ್ರೀತಿಯು ಅ- 

ಪಾರ ಭಾಮಿನಿ ಸುಗುಣೆ ಕಾಮಿನಿ 


ಕಡಲಶಾಯಿ ತಡೆದರಿನ್ನು 
ದಿಡುಗು ದೇಹ ಬಿಡುವೆನೆಂಬೊ 
ನುಡಿಯ ಕೇಳಿ ಪಿಡಿದನೆ 

ಬಿಡದೆ ರುಗ್ಮಿಣಿ ಸುಪದ್ಮಗ೦ಧಿನಿ 


ಮಂದರಧರನು ಪ್ರೀತಿ- 

ಯಿಂದ ವಿನ್ನ ಪಡೆದನೇನೆ 
ಒಂದು ಮಣಿಯ ಕಾರಣದಿ 
ಬಂದೆ ಭಾಮಿನಿ ಸುಗುಣೆ ಕಾಮಿನಿ 


ಸುಮ್ಮನೆ ಬಂದವಳಿಗೆ 

ಬ್ರಹ್ಮ ಲಗ್ನದಿ ಬ೦ದೆನಗೆ 
ಸಾಮ್ಯವೇ ಯಾಕೆ ವಿನಗೆ 

ಹೆಮ್ಮೆ ರುಗ್ಮಿಣಿ ಸುಪದ್ಮಗಂಧಿನಿ 


ಮಾನಾದಿ ಭಕ್ತಿಯ ಕನ್ಮಾ- 
ದಾನವು ಲೋಕದೊಳಗು೦ಟು 
ಏನು ನಿನ್ನ ತಾತ ಕೊಟ್ಟ 

ದೀನ ಭಾಮಿನಿ ಸುಗುಣೆ ಕಾಮಿನಿ 


ಎನ್ನ ಹ೦ಗದೆ೦ದು ಪ್ರ- 

ಸನ್ನ ಕೇಳಿ ಶತಧನ್ಹನ 
ಬೆನ್ನಟ್ಟೆ ಕೊ೦ದನೇ ನೀ- 
ಚನ್ನ ರುಗ್ಮಿಣಿ ಸುಪದ್ಮಗಂಧಿನಿ 


ವೀರ ಅರಸರ ಸ್ವಭಾವ 

ಚೋರರ ಕೊಲ್ಲಬೇಕೆಂಬೋ 

ಸಾರ ಪ್ರೀತಿಯದರಿಂದ 

ತೋರೆ ಭಾಮಿನಿ ಸುಗುಣೆ ಕಾಮಿನಿ 


ಇಂದ್ರಾದಿ ದೇವತೆಗಳೊಳು 
ಸಾ೦ದ್ರಯುದ್ಧವನ್ನೆ ಮಾಡಿ 
ಖವೀ೦ದ್ರ ಎನಗೆ ಪಾರಿಜಾತ 
ತಂದ ರುಗ್ನಿಣಿ ಸುಪದ್ಮಗ೦ಧಿನಿ 


ವರದ ರಂಗ ಕರದೊಳೆನ್ನ 
ಸುರಪುಷ್ಟವಿರಲು ನಿನ್ನ 

ತ್ವರ ಕೇಶ ನೋಡಿ ತಂದ 

ತರುವ ಭಾಮಿನಿ ಸುಗುಣೆ ಕಾಮಿನಿ 


೧೦ 


೧೧ 


೧೨ 


೧೩ 


ವಿಜಳೆ೦ದು ರಂಗನು ಎನ್ನ 
ವಿಜಯಯಾತ್ರೆಯಲ್ಲಿ ತನ್ನ 
ಭುಜಗಳಿ೦ದಾಲಿಂಗಿಸಿದ 

ಸುಜನೆ ರುಗ್ಮಿಣಿ ಸುಪದ್ಮಗ೦ಧಿನಿ 


ಅರಸರ ಸ್ವಭಾವ ತಮ್ಮ 

ಅರಸೇರ ಮನೆಯೊಳಗಿಟ್ಟು 

ಸರಸ ದಾಸೇರಿಂದ್ಹೋಗೋದು 
ಸ್ಮರಿಸೆ ಭಾಮಿನಿ ಸುಗುಣೆ ಕಾಮಿನಿ 


ಸಾರವಚನ ಕೇಳಿ ಭಾಮೆ 

ಮೋರೆ ಕಳಗೆ ಮಾಡುತಿರಲು 
ನಾರಿ ರುಗ್ನಿಣಿ ಭಾಮೆಯರನ್ನು 
ವೀರ ಕರೆದನು ತಾ ಸೇರಿ ಮೆರೆದನು 


ಮಂ೦ಂಗಳಾ೦ಗ ಮಹಿಮ ಕೇಶವಾ- 
ಲಿಂಗಿಸಿದ ಭೈಷ್ಠಿಯನ್ನು 

ತುಂಗ ಗುಣ ಗೋಪೀರಮಣ 
ರಂಗವಿಠಲನು ಅನ೦ಗಜನಕನು 


೩೫ 
ಕೇಳಿದ್ಯಾ ಕೌತಕವನ್ನು ಕೇಳಿದ್ಯಾ 


ಕೇಳಿದ್ಯಾ ಕೌತಕವನ್ನು ನಾ 

ಕೇಳಿದೆ ನಿನಗಿಂತ ಮುನ್ನ ಆಹಾ 

ಚಾಳಿಕಾರ ಕೃಷ್ಣ ಪೇಳದೆ ಮಧುರೆಗೆ 

ಕೋಳಿ ಕೂಗದ ಮುನ್ನ ನಾಳೆ ಪಯಣವಂತೆ 


ಕರೆಯ ಬಂದಿಹನಂತೆ ಕ್ರೂರ ತಮ್ಮ 
ಕಿರಿಯಯ್ಯನಂತೆ ಅಕ್ರೂರ ಪುರ 
ಹೊರವಲಯದಿ ಬಿಟ್ಟು ತೇರ ಆಹಾ 
ಹಿರಿಯನೆ೦ದು ಕಾಲಿಗೆರಗಲು ರಾಮಕೃ- 
ಷ್ಣರ ಠಕ್ಕಿಸಿಕೊ೦ಡು 

ಮರುಳುಮಾಡಿದ ಬುದ್ಧಿ 


ಸೋದರಮಾವನ ಮನೆ ಬೆಳ- 

ಗಾದರೆ ನಾಳೆ ಉದಯ ಪರ- 
ಮಾದರವಂತೆ ತ್ವರೆಯ ಅಲ್ಲಿ ತೋ- 
ರಿದ ಮನಕ ನಾರಿಯ ಆಹಾ 
ಸಾಧಿಮಲ್ಲ ಮೊದಲಾದ ಬಿಲ್ಲಹಬ್ಬ 
ಸಾಧಿಸಿಕೊಂಡು ಬರುವೆನೆಂದು ಸುದ್ದಿ 


ಹುಟ್ಟಿದ ಸ್ಮಳವ೦ತೆ ಮಧುರೆ ಕ೦ಸ- 
ನಟ್ಟುಳಿಗಾರದೆ ಬೆದರಿ ತ೦- 


೧೪ 


೧೫ 


೧೬ 


೧೭ 


8 


ದಿಟ್ಟ ತನ್ನ ತಂದೆಗೆ ಚದುರೆ ತೋರಿ 
ಕೊಟ್ಟಳು ಭಯವನ್ನು ಬೆದರಿ ಆಹಾ 
ಎಷ್ಟು ಹೇಳಲಿ ರಂಗವಿಠಲನು ಮಾವನ 
ಬೆಟ್ಟಿಗಾಗಿ ಒಡ೦ಬಟ್ಟು ಪೋಗುವ ಸುದ್ದಿ 


೩೬ 
ಕೊ೦ಬು ಕೊಳಲನೂದುತ್ತ ನಂಬಿಸಿ ಪೋದನೆಯವ್ವಾ 
ಅ೦ಬುಜನಾಭಗೆ ಮನ ಹ೦ಬಲಿಸುತಿದೆಯವ್ವಾ 


ನಡೆಯಲಾರೆನೆಯವ್ವಾ ಅಡಿಯಿಡಲೊಶವಿಲ್ಲ 
ಬೆಡಗುಗಾರನ ಕೂಡೆ ನುಡಿ ತೆರಳಿದೆಯವ್ವಾ 


ಮಾತು ಮನಸು ಬಾರದವ್ವಾ ಸೋತೆಯವ್ವಾ ಕೃಷ್ಣಗಾಗಿ 
ಆತನ ಕಾಣದ ಮನ ಕಾತರಿಸುತಿದೆಯವ್ವಾ 


ಅನ್ನೋದಕ ಒಲ್ಲೆಯವ್ವಾ ಕಣ್ಣಿಗೆ ನಿದ್ರೆ ಬಾರದು 
ಮನ್ನಣೆಗಾರನ ಕೂಡೆ ಹೆಣ್ಣು ಜನ್ಮ ಸಾಕುಯವ್ವಾ 


ಮನೆ ಮನೆ ವಾರುತೆಗೆ ಮನವೆಳಸದೆಯವ್ಹಾ 
ಮನೆಸಿಜ ಪಿತನೊಡನೆ ಮನ ತೆರಳಿದೆಯವ್ವಾ 


ಗೋಪಮ್ಮನ ವಾರುತೆಗೆ ತಾಪ ಹಿರಿಯದಾಯಿತವ್ವಾ 
ಗೋಪ ಜನರ ಕೂಡಿದ ಶ್ರೀಪತಿ ರಂಗವಿಠಲಾ 


೩೭ 
ಗೊಲ್ಲತಿಯರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ ಪುಟ್ಟಿಸಿ 
ಕಳ್ಳನೆ೦ದು ದೂರುತಾರೆ ಗೋಪಿ ಎನ್ನ ಕೊಲ್ಲಬೇಕೆ೦ಬ ಬಗೆಯ 


ಹರವಿಯ ಹಾಲು ಕುಡಿಯಲು ಎನ್ನ ಹೊಟ್ಟೆ 
ಕೆರೆಯೇನೆ ಹೇಳಮ್ಮಯ್ಯ 

ಕರೆದು ಅಣ್ಣನ ಕೇಳಮ್ಮ ಉಂಟಾದರೆ 
ಒರಳಿಗೆ ಕಟ್ಟಿಮ್ಮಯ್ಯ 


ಮೀಸಲು ಬೆಣ್ಣೆಯನು ಮೆಲುವುದು ಎನಗೆ 
ದೋಷವಲ್ಲವೇನಮ ರ್ಯ 

ಆಸೆ ಮಾಡಿದರೆ ದೇವರು ಕಣ್ಣ 

ಮೋಸದಿ ಕುಕ್ಕೋನಮ್ಮಯ್ಯ 


ಅಟ್ಟವನೇರಿ ಹಿಡಿವುದು ಅದು ಎನಗೆ 
ಕಷ್ಟವಲ್ಲವೆ ಹೇಳಮ್ಮಯ್ಯ ನೀ 

ಕೊಟ್ಟ ಹಾಲು ಕುಡಿಯಲಾರದೆ ನಾನು 
ಬಟ್ಟಲೊಳಗಿಟ್ಟು ಪೋದೆನೆ 


ಪುಂಡುತನವ ಮಾಡಲು ನಾನು ದೊಡ್ಡ 
ಗಂಡಸೇನೆ ಪೇಳಮ್ಮಯ್ಯ ಎನ್ನ 


ಕಂಡವರು ದೂರುತಾರೆ ಗೋಪಮ್ಮ ನಾ ನಿನ್ನ 
ಕಂದನಲ್ಲವೇನೆ ಅಮ್ಮಯ್ಯ 


ಉಂಗುರದ ಕರದಿ೦ದ ಗೋಪಮ್ಮ ತನ್ನ 
ಶೃಂಗಾರದ ಮಗನೆತ್ತಿ 

ರ೦ಗವಿಠಲನ ಪಾಡಿ ಉಡುಪಿನ ಉ- 
ತ್ನು೦ಗ ಕೃಷ್ಣನ ತೂಗಿದಳು 


೩೮ 
ತುರುಗಾಯ ಬ೦ದ ಗೋಪಿಯ ಕ೦ದ 
ಆನಂದದಿಂದ ಪ. 


ಸುರನರ ತರು ಮೃಗ ಜಲಚರ ಮೋಹಿಸೆ 
ತರಳೇರ ಮನಸೂರೆಯಾಗೆ ಕೊಳಲಿನಿಂದ ಅ.ಪ. 


ತಂದೆಯ ಕ೦ದನೆ೦ದು ಕೊಂಕುಳೊಳಿಟ್ಟು 
ಕಂದನ ಕೆಳಗಿಟ್ಟು 
ಅಂದಿಗೆ ಗೆಜ್ಜೆ ಕಿಖಿಗಳಿಗಿಟ್ಟು 
ಮುತ್ತಿನ ಬಟ್ಟು 
ಹೊಂದಿಸಿ ಗಲ್ಲದಲ್ಲಿ ತಾನಿಟ್ಟು 
ಕಸ್ತೂರಿಯ ಬಟ್ಟು 
ಮುಂದಾಗಿ ಮೂಗಿನ ಮೇಲಳವಟ್ಟು 
ಮನೆಬಾಗಿಲ ಬಿಟ್ಟು 
ಕಂದರ್ಪನ ಶರದಿ೦ದ ನೊಂದು ಬಹು 
ಕಂದಿಕುಂದುತಲಿಂದುವದನೆಯರು ' 
ಇ೦ದಿರೇಶನಾನ೦ದದ ಗಾನಕೆ 
ಚ೦ದ್ರಮುಖಿಯರೊಂ೦ದಾಗುತ ಬರುತಿರೆ ೧ 


ಮುರಳಿಯ ಸ್ವರಕೆ ಮೋಹಿತರಾಗೆ 

ಕರುಗಳನು ತಂದು 

ಕರದಿಂದಲೆತ್ತಿ ತೊಟ್ಟೆಲೊಳಗೆ 
ಇರಿಸುತ್ತ ಹಾಲ 

ಬೆರಸುತ್ತ ಮಜ್ಜಿಗೆ ಮೊಸರಿನೊಳಗೆ 
ಪರಮಾತ್ಮನ ನೆನೆದು 

ಹೊರಟರು ಬಿಸಿಲು ಚಳಿ ಮಳೆಯೊಳಗೆ 

ಮನೆಮನೆಯೊಳಗೆ 

ತರಳರ ಬೆದರಿಸಿ ಮಾರ್ಜಾಲಕ ಮೊಲೆ 

ತ್ವರಿತದಿ ಉಣಿಸುತ ಸರಿಸರಿಯೆನುತಲಿ 

ಪರಿಪರಿ ಭ್ರಾ೦ತರಾಗಿ ನೋಡುತ 

ಪುರಮಾರ್ಗಕೆ ಬರುವರು ನಿರುಕಿಸುತ ೨ 


ಮದನ ಶತಕೋಟಿ ತೇಜನು ಬಂದ 
ಸ್ಪೀರೆದುರಲಿ ನಿಂದ 
ಅಧರಾಮೃತ ಪಾನವ ಮಾಡಿರೆ೦ದ 


ಬಾಯಾರಿದಿರೆಂದ 

ಬದಿಯಲ್ಲಿ ಬ೦ದು ಕುಳ್ಲಿರಿಯೆಂದ 

ಅವರಿರವನೆ ನೋಡ್ದ 
ಚದುರೇರ ಮೋಹಕನೆ ನಾನೆಂದ 

ವಾದ್ಯದ ರವದಿಂದ 
ಸದಯನೆದುರ ರ೦ಭೆ ಊರ್ವಶಿ ಮೇನಕೆ 
ಒದಗಿ ನಾಟ್ಯಗಳ ಚದುರೆ ತನದಲಾಡೆ 
ಮಧುಸೂದನ ಭಕ್ತರ ಕಾಯ್ದುದಕೀ 
ವಿಧದೊಳಗಾಡಿದ ರಂಗವಿಠಲ ತಾ 


೩೯ 
ತೆರಳೆ ನೀ ಮಧುರೆಗೆ ಗೋಕುಲದಲಿ ನಾವು 
ಇರಲಾರೆ ಇರಲಾರೆವೋ ಗೋಪಾಲ 


ತರಳತನದಿ ನೀ ಆಡಿದ ಆಟಗಳ ಸ್ಮರಿಸಿ 
ಸ್ಮರಿಸಿ ನಾವು ಮರುಗುವುದೆಲೋ ದೇವ 


ವ್ರಜದ ಒಳಗೆ ನೀನು ಇದ್ದದ್ದು ಕೇಳಿ 
ಭರದಿ ಪೂತನಿಯ ಕಳುಹಿ ಕೊಟ್ಟರೆ 
ತೊಡೆಯ ಒಳಗೆ ಇಟ್ಟು ಸ್ತನಕೂಡುತಿರಲವಳ 
ಹುಲಿಯಂತೆ ಹೀರಿ ಹಿಪ್ಟೆಯ 
ಮಾಡಿದೆಯೊ ದೇವ ತೃಣದ ಅಸುರನ ಕೊರಳ 
ಮಿಸುಗುತ್ತ ಅವನ ಕೆಡಹಿದಿ 
ಭರದಿ ಬಂಡಿಯ ಒದ್ದು ಶಕಟಿನ ಪುಡಿಯ 
ಮಾಡಿದ ಪರಮ ಪುರುಷನೆ 


ಕ್ನುಲ್ಲ ಕಂಸನು ಭಾಳ ಯೋಚಿಸಿ ಮನದಿ 
ಕೊಲ್ಲಬೇಕಂದೆನುತ ಸೂಚಿಸಿ 

ಬಿಲ್ಲನೆ ಮುರಿದು ಆ ನಲ್ಲೆಯ ಕರಪಿಡಿದು 

ಒಳ್ಳೆ ಪುರಕ ಹೋಗಿ ಎಲ್ಲ ಕಾರ್ಯವ ನಡೆಸಿ 

ಮೆಲ್ಲನೆ ಏಕಾ೦ತ ಗೃಹದಲ್ಲಿ 

ಸೊಲ್ಲ ಕೇಳುತ ಅವನು ಕೋಪಿಸೆ 

ಅಲ್ಲಿಯನುಜನ ಕರೆದು ಅವನ 

ಕೊಲ್ಲ ಕಳುಹಿದ ಕಠಿಣಹೃದಯನೆ 


ಎಲ್ಲ ಹಿಂದಿನ ಸುದ್ದಿ ಬಲ್ದೈೆವೊ ನಾವು 
ಇಲ್ಲಿ ಮರೆತೀಯೆಂದು ತಿಳಿದೆವೋ 
ಬಲ್ಲ ಅಕ್ರೂರನು ಬಂದು ಇಲ್ಲಿಗೆ ನಮ್ಮ 
ಇಲ್ಲದ ಮಾತ ಕೇಳಿ ಮೆಲ್ಲನೆ ಕರೆದೊಯ್ದ 
ಅಲ್ಲಿ ರಥವನೆ ಕಾಣುತ ಎದೆ 

ರುಲ್ಲೆನಿಸಿ ನಡುಗಿದೆವೊ 
ಪುಲ್ಲನಾಭನೆ ಜ್ಞಾನ ಭಕುತಿ ನ- 
ಮ್ಮೆಲ್ಲರಿಗೆ ನೀನಿತ್ತು ಪೋಗೆಲೊ 


ಹೆಂಡತಿಯ ಕೂಡಿ ಕದನ ಮಾಡಿ 

ಮುಂದೆ ಮೂವರು ತೆರಳಿದಿರಿ 

ಬಂದು ಯಷಿಯಾಶ್ರಮದಿ ನಿಂತು ಗ್ರಾಸವ ಬೇಡೆ 
ಮಂದಗಮನೆ ನೋಡಿ ಚೆ೦ದಾಯಿ - 

ತೆ೦ದು ತಂದು ಕಲಶೋದಕವ ಚೆಲ್ಲಲು 
ಕಂದರುಗಳು ನೀವಾದಿರೊ 

ತಂದ ಹಲಸಿನ ದೊನ್ನೆ ಪಾಲನು 
ಚೆ೦ದದಿ೦ದಲಿ ಕುಡಿದ ದೇವನೆ 


ಮಂದಗಮನೇರಿಂದ ನಿನಗೆ ಮತ್ತೆ 

ಒಂದುಪಕಾರವ ಕಾಣೆವೊ 

ಚೆ೦ದಾಗಿ ಮಾನದಿ ಮಂದಿರದಲಿ ಇರದೆ 
ಗಂಡರ ಬಿಟ್ಟು ನಿನ್ನಿಂದೆ ತಿರುಗಿದೆವೊ 

ಇಂದಿರೆಯು ಕಾರಣವಲ್ಲವೊ 

ನಿನಗೆ ನೀನೆ ಸ್ವರಮಣನು 

ಮಂಗಳಾ೦ಗನೆ ಮಾರಜನಕನೆ 

ರಂಗವಿಠಲನೆ ರಾಜೀವಾಕ್ಟನೆ 


೪೦ 
ದೃಷ್ಟಿ ತಾಕೀತೋ ಬೀದಿ ಮೆಟ್ಟಬ್ಯಾಡವೋ 
ಸೃಷ್ಟಿಯ ನಾರಿಯರೆಲ್ಲ ಕಣ್ಣಿಟ್ಟು ಹೀರುವರೋ ನಿನ್ನ ಪ. 


ಪುಟ್ಟ ಪದಕಮಲದಿ ಮೆಟ್ಟಿ ರತುನ ಪಾದುಕಾ 

ಇಟ್ಟ ಕಿರುಗೆಜ್ಜೆ ಪೆ೦ಡ್ಕೆ ದಿಟ್ಟತನದಿ 

ಘಟ್ನೆ ಸಾಸಿರ ಬಾಳುವ ಪಟ್ಟೆಯನೆ ಬಿಗಿ 

ದಟ್ಟಿ ಮೇಗಿಲ್ಲದೆ ಬೆಲೆಯಾದ ಪಟ್ಟಿದುಡುದಾರವಿಟ್ಟು ೧ 


ಸಿರಿಯಿರುವ ಉರದಲ್ಲಿ ಪರಿಮಳ ಗಂಧವ ಪೂಸಿ 
ಪರಿಪರಿ ಪದಕ ಮುತ್ತು ಸರ ವೈಜಯಂತಿ 

ಕೊರಳ ಕೌಸ್ತುಭದ ಕಾಂತಿ ನಿರುಪಮ ಶ್ರೀವತ್ಸಲಾ೦ಛನ 
ಸರಿಗೆ ತಾಳಿ ಪದಕವು ಸೇರಿದ ಮುತ್ತಿನ ಜಲ್ಲೆ 


ಉಗುರ ಗೋರ೦ಟಿ ಛಾಯಾ ಚಿಗುರು ಪೋಲುವ ಬೆರಳು 
ಬಗೆಬಗೆ ರತುನ೦ಗಳ ನಗಗಳವಿಟ್ಟು 

ಜಗವನೆತ್ತಿದ ಭುಜಕೆ ಬಿಗಿದ ಬಾಹುಪುರಿ ಕೆ೦ಪು 
ವಿಗಿವಿಗಿಗುಟ್ಟುವ ಕಾಂತಿ ನಗುತಿದೆ ಬಾಲ ಭಾನುವ 


ಎಳೆಮಾವಿನ ಸೊಬಗಿನ ತಳಿರುಪೋಲುವ ಕೆಂದುಟಿ 

ಸುಳಿಪಲ್ಲು ಮಂದಹಾಸವು ನಳಿನದಳಾಕ್ಷ 

ಥಳಿಥಳಿಪ ಕುಂಡಲವು ಪೊಳೆವ ನಾಸಿಕ ಲಲಾಟ 

ಚಲುವ ಪುಬ್ಬು ಕಸ್ತೂರಿಯ ತಿಲಕ ಒಪ್ಪುವ ಮುಖದಿ ೪ 


ಕೋಟಿ ಹೊನ್ನು ಬಾಳುವ ಕಿರೀಟವಿಟ್ಟು ಕಡೆಗಣ್ಣ 
ನೋಟದಿಂದ ತರುಣಿಯರ ಪೋಟಿ ಮಾಡುತ 
ಚಾಟುಮಾತುಗಳಾಡುತ ಪೊಟಬ್ಬನಂತೆ ತಿರುಗಿದರೆ 


ನೀಟಿಲ್ಲಪೋ ನಿನಗದು ಪಾಟಲಾಧರನೆ ಕೇಳು 


ಬಿಂಕದಿಂದ ಎರಡು ಕರದಿ ಶಂಖ ಚಕ್ರವ ಪಿಡಿದು 
ಅಂಕಿತ ವೇಣುನೂದುತ ಶಂಕೆ ಇಲ್ಲದೆ 

ಮಂಕು ಮಾಡುತ ಬಾಲೆಯರ ಪಂಕಜಾಕ್ಷ ಸುಳಿದರೆ 
ಮಂಕುಗಾರನೆಂದು ನಿನ್ನ ಅಂಕಿತ ಮಾಡುವರಲ್ಲೋ 


ಮಂಗಳಮೂರುತಿ ಮುಂಚೆ ಶೃ೦ಗಾರಗಳನೆ ಮಾಡಿ 
ಪೊಂಗೊಳಲನೂದುತ ಶ್ರೀರಂಗ ಸುಳಿದರೆ 
ಹೆಂಗಳ ರಂಭೇರೊಂದಾಗಿ ಕ೦ಗಳಿಡಲು ಉನ್ನಂತ 
ರಂಗವಿಠಲಗಲದಿರೋ ಹಿಂಗದೆ ನರಸಿ೦ಗನೇ 


೪೧ 
ನಿನ್ನ ಮಗನ ಲೀಲೆಯ ತಾಳಲಾರೆವೆ ನಾವು 
ತರಳನ ದುಡುಕು ಹೇಳಬಾರದೆ ಗೋಪಾಲಕೃಷ್ಣಗೆ ಬುದ್ದಿ ಅಮ್ಮ 


ಇದು ಚೆನ್ನಾಯಿತು ತಿಳಿದವನಲ್ಲವೆ 
ವೀ ಕೇಳೇ ಯಶೋದೆ 


ಬಾಲಕನೆ೦ದು ಲಾಲಿಸಿ ಕರೆದರೆ 

ಮೂಲೆ ಮನೆಯೊಳಗೆ ಪೊಕ್ಕು 

ಪಾಲು ಬೆಣ್ಣೆ ಮೊಸರೆಲ್ಲವ ಮೆದ್ದು 

ಕೋಲಲ್ಲಿ ನೀರ ಕೊಡವ ಒಡೆದನೇ 

ಅಸಲ ವರ್ಣನವ ದಿಟ್ಟಿ ನಿತ್ಯ ಇವನ ಹೋರಾಟ 
ಹೆಬ್ಬಾಲೆಯರಲ್ಲಿ ನೋಟ ಬಹಳ ಬಗೆಯಲಿ 
ಪಿಡಿದೇವೆಂದರೆ ಮೇಲಿಯ೦ಜಲುಗಳವೋಡಿದಾ 
ಅಮ್ಮ ಇದು ಚೆನ್ನಾಯಿತು 


ಮತ್ತೆ ಭಾಮಿವಿಯರೆಲ್ಲರು ಕೂಡಿ 
ಮಡುವಿನಲಿ ಜಲಕ್ರೀಡೆಯಾಡಲು 

ಚಿತ್ತಚೋರ ಸೀರೆಗಳನೆಲ್ಲವ- 

ನೆತ್ತಿಕೊ೦ಡು ಮರವ ನೇರಿದನಮ್ಮ 

ಬೆತ್ತಲೆ ಭಾಮೆಯರೆಲ್ಲ ಬೇಡಿದರೆ ಕೊಡನೊಲ್ಲ 
ಈ ಯುಕ್ತಿಗಳೇ ಬಹುಬಲ್ಲ 

ಹತ್ತಿಲಿ ಬ೦ದು ಕರವೆತ್ತಿ ಮುಗಿದರೆ 
ವಸ್ತಗಳೆಲ್ಲವ ಕೊಡುವೆನೆಂದನೇ ಅಮ್ಮ 


ಸದ್ದು ಮಾಡದೆ ಸರುಹೊತ್ತಿನಲಿ... 
ವಿದ್ದೆಗಣ್ಣಿನಲಿ ನಾವಿರಲು 

ಮುದ್ದುಕೃಷ್ಣ ನಮ್ಮನೆಯವರಂತೆ 
ಮುದದಿಂದೆನ್ನ ಕೂಡಿದನಮ್ಮ 

ಎದ್ದು ನೋಡಿದೆವಲ್ಲ ಆಹಾ ಏನೇ ನಮ್ಮವರಲ್ಲ 
ಬುದ್ದಿ ಮೋಸ ಹೋಯಿ ತಲ್ಲ 

ಪೊದ್ದು ಸಲ್ಲಿಸಿದೀ ಜಾರ ನೀನೆಂದರೆ 

ಪರಿಹಾಸ್ಯ ಮಾಡಿದ ರಂಗವಿಠಲ ನಮ್ಮ 


೪೨ 
ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ 


ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೇರಿ 
ಗುಲ್ಲು ಮಾಡದೆ ಮೊಸರೆಲ್ಲ ಸವಿದ ಕೃಷ್ಣ 
ಕಸೂರಿ ತಿಲಕವ ಶಿಸ್ತಾಗಿ ಪಣೆಯೊಳಿಟ್ಟು 
ಮಸ್ತಕದಲಿ ಪರವಸ್ತು ತೋರಿದ ಕೃಷ್ಣ 


ಮುಜ್ಜಗವನೆಲ್ಲ ಬೊಜ್ಜೆಯೊಳಗಿಟ್ಟು 
ಗೆಜ್ಜೆಯ ಕಟ್ಟಿ ತಪ್ಪೆಜ್ಜೆಯನಿಕ್ಕುತ 


ನಾರಿಯರು ಬಿಚ್ಚಿಟ್ಟಿ ಸೀರೆಗಳನೆ ಒಯ್ದು 
ಮೇರೆ ಇಲ್ಲದೆ ಕರವ ತೋರೆ೦ದ ಶ್ರೀಕೃಷ್ಣ 


ಅ೦ಗನೆಯರ ವ್ರತಭ೦ಗವ ಮಾಡಿದ 
ರಂಗವಿಠಲ ಭವಭ೦ಗವ ಪರಿಹರಿಸೋ 


ಅಪ 
ಮಾನನಿಧಿ ಶ್ರೀಕೃಷ್ಣ ಮಧುರೆಗೈದುವನಂತೆ 
ಏನು ಪಥವಮ್ಮ ನಮಗೆ 


ಮಾನವೇನಿನ್ನಿದಕ ಮಾನಿನಿಯರೆಲ್ಲರು 
ಆಣೆಯನು ಕಟ್ಟೆವನಿಗಡ್ಡ ನಿಲ್ಲವ ಬನ್ನಿ 


ಕಳ್ಳತನವೇ ನಮ್ಮ ವಲ್ಲಭರು ಈ ಸುಳುವು 
ಎಲ್ಲವನು ಬಲ್ಲರಮ್ಮ 

ಒಲ್ಲದಲೆ ನಮ್ಮ ಬಿಟ್ಟರೆ ಒಳಿತು ವನಜಾಕ್ಷ 
ಎಲ್ಲಿಗೈದಿದರೆ ನಾವಲ್ಲಿಗೈದುವ ಬನ್ನಿ 


ಇಂದುದಯದಿ ಮೊದಲು ಇಂದೀವರಾಕ್ಲಿಯರು 
ಗೋವಿಂದನ ಬಳಿಗೈದುವ 

ಒ೦ದು ಕಡೆಯಲಿ ಕುಳಿತು ವನಜಾಕ್ಟಿಯೋರ್ವಳ ಕೈ 
ಯಂದಲಲ್ಲಿಗೆ ಕಳುಹಿ ಕೇಳ್ವೆವೇನು ಪೇಳುವನೋ 


ಹರಿಣಾಂಕವದನೆಯರು ನೆರೆದು ಬರುತಿರೆ ಕಂಡು 
ಪರಮ ಹರುಷದಲಿ ಬ೦ದು 

ಸರಿ ರಾತ್ರಿಯೊಳು ಹೀಗೆ ಬರುವುದೇನೆಂದೆನಲು 
ಎರಗಿ ಬಿನ್ನೈಸಿದರು ಅ೦ಬುಜದಳಾಕ್ಷ್ಚನಿಗೆ 


ಶ್ಲೋಕ 

ಹಲವು ಕಾಲವು ನಿನ್ನ ಸ್ನೇಹ ಸುಖವ ಹಾರೈಸಿಕೂಂಡಿರುತಿಹ 
ಲಲನಾವ್ಯೂಹವ ಬಿಟ್ಟು ಅಕ್ರೂರನೊಡನೆ ನೀ ಮಧುರೆಗೆ ಪೋದರೆ 
ಕಳೆಯಲಾರೆವೇ ಕಾಂತ ಕೇಳು ದಿನವ ಈ ಕ೦ತುವಿನ ಬಾಧೆಗೆ 


8 


ಫಳಿಗೊ೦ದು ಯುಗವಾಗಿ ತೋರುತಿಹುದೋ ಜಲಜಾಕ್ಷ ನೀನಿಲ್ಲದೆ 


ಪದ 

ಬ್ಯಾಡ ಮಧುರೆಗೆ ಪೋಗಬ್ಕ್ಮಾಡವೊೂ ಶ್ರೀಕೃಷ್ಣ 
ಬೇಡಿಕೊ೦ಬೆವೋ ದೈನ್ಯದಿ 

ನೋಡು ನಮ್ಮ್ಯಾಲೆ ದಯಮಾಡು ಮದನಂಗೀಡು 
ಮಾಡುವುದೇನುಚಿತವೋ ಮಾಧವ ಕೃಪಾಕರನೆ 


ಶ್ಲೋಕ 

ಬಾಲಭಾವದಲಿಂದ ಸಂಗ ಸುಖವ ಬಹುಬಗೆಯಲಿಂದುಳುಹಿದೆ 
ಲೋಲಲೋಚನೆ ನಿಮ್ಮ ಬಿಟ್ಟು ಪುರದ ನಾರೇರಿಗಾನೊಲಿದರೆ 

ವೀಲಕ೦ಠನು ಮೆಚ್ಚ ನೋಡು ನಿಜವ ನಿಮಗ್ಯಾತಕೀ ಸಂಶಯ 

ಕಾಲಕ್ಷೇಪವನಲ್ಲಿ ಮಾಡೆ ಕಿ೦ಚಿತ್ಕಾಲದೊಳಾನೈದುವೆ 


ಪದ 

ಪಾಲಿಸಿರೆನಗಪ್ಪಣೆಯ ಪಾಟಲ ಸುಗ೦ಧಿಯರೆ 
ಕಾಲಹರಣವ ಮಾಡದೆ 

ನಾಳೆ ಉದಯಕೆ ಪೋಗಿ ನಾಲ್ಕೆಂಟು ದಿನದೊಳು 
ವ್ಯಾಳೆಗಿಲ್ಲಿಗೆ ಬರುವೆ ಕಾಳಾಹಿವೇಣಿಯರೆ 


ಶ್ಲೋಕ 

ಮಾರನಯ್ಯನೆ ಕೇಳು ಅಲ್ಲಿರುತಿಹ ನಾರೇರು ಬಲು ನಿಪುಣರೋ 
ನೀರಜಾ೦ಬಕ ನೋಡು ನಿನ್ನ ಮನವ ನಿಮಿಷಾರ್ಧದೊಳು ಸೆಳೆವರೋ 
ಮಾರಕೇಳಿಯ ಶಾಸ್ತ್ರಮರ್ಮವರಿದ ಆ ನಾರೇರು ನೆರೆಯಲು 

ಗಾರು ಪಳ್ಳಿಯಲಿಪ್ಟ ಗೋಪಿಯರ ವಿಚಾರ೦ಗಳ೦ ಸ್ಮರಿಪೆಯಾ 


ಪದ 

ಬಿಲ್ಲ ಹಬ್ಬವೆ ಸುಳ್ಳು ಬಿಸರುಹಾಕ್ಲಿಯರಿಕ್ಸು 

ಬಿಲ್ಲಿನುತ್ಸವಕೆ ನಿನ್ನ 

ಖುಲ್ಲ ಆಕ್ರೂರನನು ಕಳುಹಿ ಕರೆಸಿದರಲ್ಲಿ 

ವಲ್ಲಭೆಯರನ್ನು ನೆರೆವೆ ನಮ್ಮೆಲ್ಲರನು ಮರೆವೆ 

ಶ್ಲೋಕ 

ನಾರೀಹಾರ ಕಿರೀಟ ಕು೦ಡಲಯುಗ ಕೇಯೂರವಲಯಾದಿಗಳು 
ಚಾರು ವಸ್ತ ಸುಗಂಧ ಪುಷ್ಪನಿಚಯ ಹಾರ೦ಗಳ೦ ಧರಿಸದೆ 

ಮಾರ ಕೇಳಿಯ ಮಾತಿಲಿಂದಲವರ ಮನಸೆಮ್ಮೊಳೊ೦ದಾಗದೆ 
ನಾರೇರೊಲುಮೆಯು೦ಟೆ ಲೋಕದೊಳಗೆ ನನ್ಮ್ನ್ಯಾತಕ ದೂರುವ ರೇ 


ಪದ 

ಮಲ್ಲಯುದ್ಧವ ನೋಡಬೇಕೆನುತ ನಮ್ಮಾವ 
ಅಲ್ಲಿಗೆ ಕರೆಸಲದಕೆ 

ಇಲ್ಲದಪವಾದ ಈ ಸುಳ್ಳು ಸುದ್ದಿಗಳ ವೀ- 
ವೆಲ್ಲ ಸೃಜಿಸಿದಿರಿ ಸರಿಯಲ್ಲ ನಿಮಗಿಳೆಯೊಳಗೆ 


ಶ್ಲೋಕ 
ವಾರಿಹಾ೦ಬಕ ವಾರಿಜಾರಿವದನ ವಾರಾಶಿಜಾವಲ್ಲಭ 


ವಾರಿವಾಹನಿಭಾ೦ಗ ವಾಸವನುತ ವಾಗೆಮ್ಮದೊ೦ದಾಲಿಸೋ 
ವಾರಿಜೋದ್ಭವನಯ್ಯ ನಿನ್ನ ವಿರಹ ವಾರಾಶಿಯೊಳು ಮುಳುಗಿಹ 
ನಾರೀನಿಚಯವ ಪಾರುಗಾಣಿಸು ಕೃಪಾನಾವೆಯಲಿ೦ದೆಮ್ಮನು 


ಪದ 

ಮಾರನೆಂಬುವನು ಬಲು ಕ್ರೂರ ನಮ್ಮಗಲಿ ನೀ 
ಊರಿಗ್ನೋದುದನು ಕೇಳಿ 

ವಾರಿಜಾಸ್ಪವನು ಎದೆಗೇರಿಸೆಮ್ಮನು ಬಿಡದೆ 
ಹೋರುವನು ಅಹೋ ರಾತ್ರಿಯಲಿ ತಪಿಸುತ 


ಶ್ಲೋಕ 

ವೀಲಕು೦ತಳೆ ಕೇಳು ನಿಮ್ಮ ಮನೆಯೊಳಾ ನೆಲುವಿನ ಮ್ಯಾಲಿನ 
ಪಾಲು ಬೆಣ್ಣೆಯ ಕದ್ದು ಮೆದ್ದು ಬಹಳ ಕಾಲ೦ಗಳ೦ ಕಳೆದೆನೆ 
ಬಾಲೆ ಮನ್ಮಥ ಬಾಣದೆಚ್ಚು ತಪಿಸೆ ಬಹು ಬಗೆಯಲಿಂದುಳುಹಿದ 
ಲೋಲಲೋಚನೆ ನಿಮ್ಮೊಳಾನು ಬಹಳ ಜಾರತ್ವಮಂ ಮಾಳ್ಗೆನೇ 


ಪದ 

ಬಟ್ಟಗ೦ಗಳೆ ನಿಮ್ಮ ಬಿಟ್ಟು ಫಳಿಗಿರಲಾರೆ 

ದುಷ್ಟ ಕ೦ಸನು ಕರೆಸಲು 

ಅಟ್ಟೆದರೆ ಪೋಗದಿರೆ ಸಿಟ್ಟೆನಿ೦ದಲಿ ವ್ರಜಕೆ 
ಅಟ್ಟುಳಿಯ ಮಾಡುವನು ಆ೦ಬುಜ ಸುಗ೦ಧಿಯರೆ 


ಶ್ಲೋಕ 

ಪತಿ ಸುತ ಪಿತೃ ಮುಖ್ಯ ಭ್ರಾತೃ ಬಾಂಧವರು ಎಂಬ 
ಅತಿಶಯ ನಮಗಿಲ್ಲ ಆಲಿಸೋ ಮಾತನೆಲ್ಲ 
ರತಿಪತಿಪಿತ ನೀನೇ ರಾತ್ರಿಯೊಳು ಕೊಳಲನೂದೆ 
ಕ್ವಿತಿಪತಿ ನಿನ್ನೆಡೆಗೆ ಕ್ಲಿಪ್ರದಿಂ ಬ೦ದೆವಲ್ಲ 


ಪದ 

ಬಾಲತನದಲಿ ಯಮುನಾ ತೀರದಲಿ ನೀ ವತ್ನ- 
ಪಾಲನೆಯ ಮಾಡುತಿರಲು ಆ 

ಕಾಲ ಮೊದಲಾಗಿ ಈ ವ್ಯಾಳೆ ಪರಿಯ೦ತರವು 
ಕಾಲುಘಳಿಗಗಲದಿಹ ಕಾ೦ತೆಯರ ತ್ಯಜಿಸಿ ಇನ್ನು 


ಶ್ಲೋಕ 

ಪರಿಪರಿಯಲಿ ನಿಮ್ಮ ಪಾಲಿಸಿ ನೋಡೆ ಮುನ್ನ 
ಕರುಣಕೆ ಕೊರತಿಲ್ಲ ಕಾ೦ತೆ ಕೇಳೆನ್ನ ಸೊಲ್ಲ 
ತ್ವರಿತದಿ ಬಾರದಲೆ ತಡೆದು ನಾ ವಿ೦ತರಲ್ಲೆ 
ಸರಸಿಜಭವ ಮಾರರಾಣೆ ಕಾಣೆ ಪ್ರವೀಣೆ 


ಪದ 

ಹರಿಣಾ೦ಕ ವದನೆಯರೆ ಹರುಷಪೂರಿತರಾಗಿ 
ಕರೆದು ತಾಂಬೂಲವಿತ್ತು 

ಕಳುಹಿರೆನ್ನನು ನಿಮ್ಮ ಕುಪ್ಪ ಕಾಲಕೆ ಬಂದು 
ನೆರೆಯದಿದ್ದರೆ ನಾನು ಪರಮ ಪುರುಷೋತ್ತಮನೆ 


೧೦ 


೧೧ 


ಶ್ಲೋಕ 

ಮಾರನೆಂಬುವನಂದೆ ಮಡಿದನು ಶಿವನ ಮೂರನೆ ಕಣ್ಣಿಲಿ 
ನಾರೇರಿಲ್ಲದೆ ನಾಭಿಯಿಂದ ಪಡೆದ ಆ ಬ್ರಹ್ಮನೆಂಬಾತನ 

ಸಾರಿ ಈರ್ವ ಕುಮಾರರಾಣೆ ಹರಿಯು ತಾ ವಿಟ್ಟನೇನೆ೦ಬೆವೆ 

ಮಾರಿ ಹೊರಗಿನ ಹೊರಗೆ ಹೊಯಿತೆ೦ಬೊ ತೀರಾಯಿತೆ ಭಾಮಿನೀ 


ಪದ 

ಹಲವು ಮಾತುಗಳ್ಳಾಕ ಜಲಜಾಕ್ಷ ನಿನ್ನ ಪದ 
ನಳಿನಗಳ ನೆರೆ ನಂಬಿಹ 
ಒಲುಮೆಯಲ್ಲಿರುತಿಪ್ಪ ಲಲನೆಯರನೆಲ್ಲರನು 
ಸಲಹೊ ಸಲಹದೆ ಮಾಣು ರಂಗವಿಠಲರೇಯ 


ಅಲ 

ಯಾಕೆ ಇಂಥ ದುಡುಕು ಕೃಷ್ಣಯ್ಯ ವಿನ 
ಗೇಕ ಇಂಥ ದುಡುಕು 

ಪಾಕಶಾಸನ ವಂದ್ಯ ಪೋಕತನಗಳಿನ್ನು 
ಸಾಕು ಸಾಕಯ್ಯ ಕೃಷ್ಣ 


ಗೊಲ್ಲ ಬಾಲಕರು ನೀವೆಲ್ಲರು ಕೂಡಿಕೊಂಡು 
ಗುಲ್ಲ ಮಾಡದೆ ಮೊಸರೆಲ್ಲ ಸವಿದೆಯಂತೆ ಕೃಷ್ಣ 


ಪೂತನಿ ಮೊಲೆಯನ್ನು ಭೀತಿಯಿಲ್ಲದೆ ಉಂಡು 
ಘಾತವ ಮಾಡಿದೆ ಮಾತನಾಡಯ್ಯ ಕೃಷ್ಣ 


ದುಷ್ಟ ಕಂಸನ ನೀನು ಕಷ್ಟವಿಲ್ಲದೆ ಮಡುಹಿ 
ಮುಷ್ಟಿಕನ ಕೊಂದೆ ದೃಷ್ಟಿ ತಾಕೀತಂದು 


ನಿರ್ಜನ ಸ್ಮಳದಿ ಯಮಳಾರ್ಜುನರನ್ನು ಮಡುಹಿ 
ದುರ್ಜನರ ಕೊಂದೆ ಅರ್ಜುನ ಸಾರಧಿ 


ಅಂಗಿ ಟೊಪ್ಪಿಗೆ ಉಂಗುರ ಉಡಿದಾರ 
ಶೃ೦ಗರಿಸಿಕೊ೦ಡು ರಂಗವಿಠಲ ಬಾರೋ 


ಅ 
ರಂಗ ಕೊಳಲನೂದುತ ಬಂದ 
ಯಶೋದೆಯ ಕ೦ದ 


ಕೊಳಲ ಧ್ವನಿಗೆ ವಿರಹವು ನಾರಿಯರಿಗೆ 
ಕಳಕಳವಾಗಲು ಕಳಕಳಿಸುತ ಬಂದ 


ಶೃಂಗಾರ ಕೊಳಲಗಾಯನ ಮಾಡೆ 

ಸ್ಟೀಯರು ನೋಡೆ 
ರಂಗನ ಪಾದದಲಿ ಮನ ಹೂಡೆ 
ಬೃ೦ಗಾಮೃತ ತೈಲ 


೧೨ 


ಅಂಗನೆಯರು ರುಳಕವ ಮಾಡೆ 
ವಿಧವಿಧಾಭರಣ೦ಗ- 

ಳ೦ಗಕ್ಕೆ ಶೃಂಗಾರ ಮಾಡೆ 
ದೇವರ್ಕಳು ನೋಡೆ 

ಹಂಗವಿಹ೦ಗ ಭುಜ೦ಗ ನವಿಲು ಸಾ- 
ರಂಗ ಗಿಣಿಯು ಮಾತಂಗ ಮರಿಯು ಕು- 
ರಂಗ ಮಧ್ಯೆ ಚರಣ೦ಗಳೆಡೆಗೆ ವೇ- 
ದ೦ಗಳೆರಗೆ ಕಾಮ೦ಗಳಲುಗೆ ನೇ- 
ತ್ರ೦ಗಳಿಗತಿ ಚಿತ್ರ೦ಗಳಾಗೆ ಆ 
ರಂಗನೂದುವ ಸಾರಂಗ ಕೇಳಿ ಖಷಿ 
ಪು್ರ೦ಗಸಹಿತ ತಾವುಗಳು ಬರಿ ನರ- 
ಸಿ೦ಗನೂದಿದ ರಾಗ೦ಗಳ ಮೋಹಿಸಿ 


ಬ೦ಗಾರ ಬಟ್ಟಲೊಳಗೆ ಅ೦ದು 

ಕ್ಷೀರವ ತಂದು 
ರಂಗಗರ್ಪಿಸುವೆವು ನಾವೆಂದು 

ಹರುಷದೊಳ೦ದು 

ಅಂಗನೆಯರು ಮೈಮರೆತು ನಿಂದು 

ಒಲಿಯಬೇಕೆಂದು 
ಮಂಗಳ ಮಹಿಮನು ನೀನೆಂದು 

ಅತಿಭಕುತಿಯೊಳ೦ದು 

ತುಂಗವಿಕ್ರಮನ ಪದ೦ಗಳಿಗೆರಗಲು 
ರಂಗ ನೆಗಹಿ ಕರ೦ಗಳ್ಳಿಡಿಯೆ ಮೋ- 
ಹಂಗಳಿ೦ದ ವಿರಹಗಳ್ಳೆಚ್ಚಿ ರವಿ 
ಕೆ೦ಗಳುಡೆಯ ಕುಚ೦ಗಳು ಬಿಟ್ಟಾ- 
ಲಿಂಗಿಸುತಿರೆ ಶ್ರೀ ಮ೦ಗಳಾ೦ಗಗೆ ಪು- 
ಷ್ಟಂಗಳಿಂದ ವರುಷ೦ಗಳು ಮೇಲ್‌ಸುರ- 
ರ೦ಗಳು ಸುರಿಯೆ ಉತ್ತು೦ಗ ಮಹಿಮ ಹರು- 
ಷ೦ಗಳ ಬೀರುತ ಅ೦ಗನೆಯರಿಗೆ 


ಮಂದಿರ ಮಾನಿನಿಯರು ಬಿಟ್ಟು 
ಮನದಲಿ ಕಂಗೆಟ್ಟು 
ಮಂದರೋದ್ದರನಲ್ಲೆ ಮನವಿಟ್ಟು 
ಕರೆಕರೆಯ ಬಿಟ್ಟು 
ಚೆ೦ದದಿ ಕರ್ಪೂರ ವೀಳ್ಯವನಿಟ್ಟಿ 
ಸಡಗರವ ತೊಟ್ಟು 
ಒ೦ದಾಗಿ ಚೆದರುತ ತೋಷವ ಪಟ್ಟು 
ತ್ವರೆ ಬರುವರು ಅಷ್ಟು 
ಅಂದದಿಂದಲಾನಂದವೇರಿ ಮು- 
ಕುಂದನ೦ಫಿ; ಮುದದಿಂದ ಸ್ಮರಿಸಿ ಬರು- 
ವಂದ ನೋಡಿ ಗೋವಿಂದ ಕೊಳಲ ಬಹು 
ಅಂದದೊಳಿಡೆ ಈ ಇಂದುವದನೆಯರು 
ಚಂದ್ರನುದಯವಾದಂತೆ ಆಯ್ತು ಮನ 
ಗಂಧ ಕಸೂರಿ ತ೦ದು ಆಗ ಹರಿ 


ಕಂಧರದೊಳಗಿಡೆ ರಂಗವಿಠಲ ದಯ- 
ದಿಂದ ನೋಡ್ಡ ಪುರಂಧ್ರಿಯರನ್ನು 
3 


೪೬ 
ವನಜನಯನನ ಮನವ ಮಧುಪ ನ೦ಬುವರೆ 
ಮನದೆಗೆದ ಮದನಪಿತ ವಿಠಲರೇಯ 


ಅರಿಯದ ಬಾಲೇರಿಗೆ ತನ್ನ ಪರಿಯನರುಹಿಸಿ ಮುನ್ನ 
ನೆರೆದು ರತಿಪತಿಯ ಸುಖ ನೆರೆದೋರಿದ 

ತೊರೆದು ಬದುಕುವೆವೆ೦ತೋ ರತಿಪತಿಯ ಪಿತನಗಲಿ 
ವಿರಹದುರಿ ತಾನಳವಡರಿ ಸುಡುತಿಹುದು 


ನಡೆ ನಗೆಯ ತುದಿನೋಟ ಬಲೆಯನೆಮ್ಮೊಳು ಬೀಸಿ 
ಬಿಡದೆ ಎಮ್ಮನು ತನ್ನ ವಶಮಾಡಿದ 
ಪಡಿಯಿಲ್ಲದನುಭವದ ಸುಖದ ಸವಿಯನೆ ತೋರಿ 
ಮಡದಿ ತಡೆದಳೊ ಮಧುರೆಯಲಿ ನಲ್ಲನ 


ಎಂದೆಂದು ನಿಮ್ಮ ವಶದಲ್ಲಿಹೆನೆಂದಭಯವಿತ್ತು 
ಇಂದುಮುಖಿ ನಾರಿಯರ ನೆರೆ ನಂಬಿಸಿ 
ನಂದನಂದನ ನಮ್ಮ ಕಾನನದೊಳೀಡಾಡಿ 
ಇ೦ದು ಮಧುರೆಯ ನಾರಿಯರ ಮೆಚ್ಚಿದ 


ಇವನ ವಚನದ ಕಪಟ ತಿಳಿಯಲರಿಯದೆ ನಾವು 

ನವ ಹರಿಣಿಯಂತೆ ಮರುಳಾಗಿ ಕೇಳಿ 

ವಿವರವರಿಯದೆ ನಾವು ಕಡು ನೊಂದೆವೆಲೊ ಮಧುಪ 
ಇವನ ಗುಣವರಿಯದೆ ಕಡುಕರುಣಿ ಎ೦ಬುವರು 


ಪತಿಸುತರ ಭವ ಬ೦ಧನಗಳೆಲ್ಲ ಈಡಾಡಿ 

ಗತಿ ನಮಗೆ ಅವನೆ೦ದು ಮನಸೋತೆವೋ 
ಕೃತಕವರಿಯದೆ ನಮ್ಮ ವನದೊಳು ವಿಲ್ಲಿಸಿ ಪೋದ 
ಪತಿಯೊಡನೆ ಸಂಧಾನವೆ೦ಂತೊ ಎಲೊ ಮಧುಪ 


ಮರುಳುಗಳು ನಾವು ಶ್ರೀಪತಿಯ ಕೂಟವ ಬಯಸಿ 
ಇರುಳು ಹಗಲು ಜರಿಜರಿದಳಲುವೆವು 

ಸಿರಿಯವನ ಉಂಗುಟಿದ ಉಗುರು ಗುಣ ಕಾಣಳೆಲೋ 
ಹರಿ ನಮ್ಮ ನೆನೆವುದಚ್ಮರಿಯಲ್ಲವೆ 


ತು೦ಗಗುಣನಿಲಯ ಅಂಗಜನ ಪಿತನೆಂದು 
ರಂಗನಿಗೆ ಮನಸೋತು ಮರುಳಾದೆವೋ 

ಹಿಂಗಿ ಬದುಕುವುದೆ೦ತೋ ಬೃಂಗ ಮಧುರೆಗೆ ಪೋಗಿ 
ರಂಗವಿಠಲನ ತ೦ಂದೆಮ್ಮನುಳುಹುವುದೋ 


೪೭ 
ವಾಸುದೇವ ನಿನ್ನ ಮರ್ಮಕರ್ಮ೦ಗಳ 


ದೇಶದೇಶದಲ್ಲಿ ಪ್ರಕಟಿಸಲೊ 
ಪ. 


ಬೇಸರದೆ ಎನ್ನ ಹೃದಯಕಮಲದಲ್ಲಿ 
ವಾಸವಾಗಿ ಸುಮ್ಮನಿದ್ದೀಯೊ 


ತರಳತನದಲಿದ್ದು ದುರುಳನಾಗಿ ಬ೦ದು 
ಒರಳಿಗೆ ಕಟ್ಟಿಸಿಕೊ೦ಡುದನು 

ತುರುವ ಕಾಯಲಿ ಹೋಗಿ ಕಲ್ಲಿಯೋಗರವನು 
ಗೊಲ್ಲರ ಕೂಡೆ ನೀ ಉಂಡುದನು 

ನೆರೆಮನೆ ಹೊರಮನೆಗಳ ಪೊಕ್ಕು ಬೆಣ್ಣೆಯ 
ಅರಿಯದಂತೆ ಕದ್ದು ಮೆದ್ದುದನು 
ಕೇಳಿಸಿದೆಯಾದರೆ ಒದರುವೆ ಎಲೊ ನರ- 
ಹರಿ ಎನ್ನ ಬಾಯಿಗೆ ಬಂದುದನು 


ಕಟ್ಟಿ ಕರೆವ ಏಳು ದಿನದ ಮಳೆಗೆ ಪೋಗಿ 
ಬೆಟ್ಟವ ಪೊತ್ತದ್ದು ಹೇಳಲೊ 
ಅಟ್ಟಿಸಿಕೊಳ್ಳುತ ಯಾಗಶಾಲೆಗೆ ಪೋಗಿ 
ಹೊಟ್ಟೆಯ ಹೊರೆದುದ್ದು ಹೇಳಲೊ 
ದುಷ್ಟ ಹಾವಿನ ಹೆಡೆಯನು ತುಳಿದಾಡಿದ 
ದುಷ್ಟತನವನು ಹೇಳಲೊ 

ನೆಟ್ಟುನೆ ಅ೦ಬರಕತ್ತಿದನ ಹೊಯ್ದು 
ಹಿಟ್ಟುಕಟ್ಟೆಟ್ಟುದ ಹೇಳಲೊ 

೨ 


ಹಿಡಿಯವಲಿಗೆ ಮೆಚ್ಚಿ ಸಂಪದವನು ಕೊಟ್ಟ 
ಬೆಡಗತನವನಿಲ್ಲಿ ಹೇಳಲೊ 

ಹಿಡಿಯ ಬ೦ದ ಕಾಲಯವನಗಂಜಿ ಕಲ್ಲ 
ಪಡೆಯ ಹೊಕ್ಕಿದ್ದುದ ಹೇಳಲೊ 

ಮಡಿದ ಮಗನ ಗುರುವಿಗೆ ಕೊಡಬೇಕೆಂಬ 
ಸಡಗರತನವಿಲ್ಲಿ ಹೇಳೆಲೊ 

ಮಡದಿ ಮಾತಿಗೆ ಪೋಗಿ ನೀ ಪಾರಿಜಾತವ 
ತಡೆಯದೆ ತಂದದ್ದು ಹೇಳಲೊ 


ಮೌನ ಗೌರಿಯ ನೋನ ಬಂದ ಹೆ೦ಗಳೆಲ್ಲರ 
ಮಾನವ ಕೊಂಡದ್ದು ಹೇಳಲೊ 

ತಾನಾಗಿ ಮೊಲೆಯನೂಡಿಸಬ೦ದವಳನ್ನು 
ಪ್ರಾಣವ ಕೊಂಡದ್ದು ಹೇಳಲೊ 
ಕಾನನದೊಳು ತುರುವಿಂಡುಗಳನು ಕಾಯಿದ 
ಹೀನತನವನಿಲ್ಲಿ ಹೇಳಲೊ 

ಮಾನಿನಿಯರ ಮನೆಗಳ ಪೊಕ್ಕು ಬೆಣ್ಣೆಯ 
ಹಾನಿಯ ಮಾಡಿದ್ದು ಹೇಳಲೊ 


ಧರಣಿಮಗನ ಕೊಂದು ತರುಣಿಯರನು ತಂದ 


ದುರುಳತನವನಿಲ್ಲಿ ಹೇಳಲೊ 

ಜರೆಯ ಮಗನಿಗ೦ಜಿ ಪುರವ ಬಿಟ್ಟು ಹೋಗಿ 

ಶರಧಿಯ ಪೊಕ್ಕದ್ದು ಹೇಳಲೊ 

ಧರೆಯೊಳಧಿಕ ಶ್ರೀರಂಗಪಟ್ಟಣದಲ್ಲಿ 

ಸ್ಥಿರವಾಗಿ ನಿಂತದ್ದು ಹೇಳಲೊ 

ಶರಣಾಗತರ ಕಾವ ರಂಗವಿಠಲನ್ನ 

ಪರಮ ದಯಾಳೆ೦ದು ಹೇಳಲೊ ೫ 


೪೮ 
ವಿಧಿಗೆ ದಯವಿಲ್ಲವಕ್ಕ ಎಮ್ಮ ಮೇಲೆ ಪ. 


ಯದುಪತಿಯನಗಲಿಸಿದ ಒಮ್ಮಿ೦ದಲೊಮ್ಮೆ ಅ.ಪ. 


ಎವೆಯ ಮರೆಯ ಮಾತನಾಡಿ ಪೋದ ಯಾಕೋ ವಿಧಿಯೇ 

ಸುಳಿಗುರುಳು ಕಡೆಗಣ್ಣ ನೋಟದಿ೦ದಲಿ 

ಕವಕವಿಸಿ ನಗುವ ಮುದ್ದು ಮುಖವನು 

ತವಕದಿಂದ ಮರಳಿ ಮರಳಿ ನೋಡದ್ದೋದೆವೆ ೧ 


ಹಕ್ಕಿಯ ಮ್ಯಾಲುಳ್ಳ ದಯ ನಮ್ಮ ಮ್ಯಾಲೆ 

ಇಕ್ಕದೇಕ ಹೋದ್ಯೋ ವಿಧಿಯೇ 

ರೆಕ್ಕೆ ಎರಡುಳ್ಳರೆ ಮಧುರೆಗೆ ಪೋಗಿ 

ಫಕ್ಕನೆ ಶ್ರೀಹರಿಯೊಡನೆ ಕೂಡುತಿದ್ದೆವಲ್ಲ ೨ 


ತಂಗೀ ನಮ್ಮೆದೆಯು ಕಲ್ಲಾಗಿ ಇದ್ದೇವೆ 

ಹಿಂಗುವರೆ ಸಖಿಯರು ಒಮ್ಮಿ೦ದಲೊಮ್ಮೆ 

ರ೦ಗವಿಠಲನ ಅಂಗ ಸಂಗವ ಬಿಟ್ಟು ಇಂಥ 

ಭಂಗ ಜೀವ ಸುಡಸುಡಸುಡಲ್ಯಾತಕೋ ೩ 


೪೯ರ 
ಸದ್ದು ಮಾಡಲು ಬೇಡವೋ ನಿನ್ನ ಕಾಲಿಗೆ 
ಬಿದ್ದು ನಾ ಬೇಡಿಕೊ೦ಬೆ 


8 


ವಿದ್ದೆಗೆಯ್ಯುವರೆಲ್ಲ ಎದ್ದರೆ ನೀನು ಬಂ 
ದಿದ್ದದ್ದು ಕಂಡರೇನೆಂಬುವರೋ ರಂಗ ಅ.ಪ. 


ಬಳೆ ಫಲ್ಲುಕೆನ್ನದೇನೋ ಕೈಯ ಪಿಡಿದು 

ಎಳೆಯದಿರೊ ಸುಮ್ಮನೆ 

ಮೊಲೆಗಳ ಮೇಲಿನ ಸೆರಗನೆಳೆಯಲು ಕೊ- 

ರಳ ಪದಕಗಳು ಧ್ವನಿಗೆಯ್ಯವವೊ ರಂಗ ೧ 


ವಿರುಗೆಯ ಪಿಡಿಯದಿರೊ ಕಾಂಚಿಯ ದಾಮ 


ಕಿರುಗ೦ಟಿ ಧ್ವನಿಗೆಯ್ಯದೆ 
ಕಿರುದುಟಿಗಳ ನೀನು ಸವಿದು ಚಪ್ಪರಿಸಲು 
ತರವಲ್ಲ ಗಂಡ ಮತ್ಸರವ ತಾಳುವನಲ್ಲ 3 


ನಾಡಮಾತುಗಳೇತಕೊ ಸಂಗೀತವ 

ಪಾಡುವ ಸಮಯವೇನೊ 

ಗಾಡಿಕಾರ ಶ್ರೀ ರಂಗವಿಠಲನ 

ಪಾಡು ಪ೦ಥಗಳೊಡಗೂಡುವ ಸಮಯದಿ ೩ 


೫೦ 
ಸರಸಿಜಾಕ್ಷ ಸರಸದಿ೦ದ ಸರಸಿಜೋದ್ಭವಗೊಲಿದು ಬಂದ 


ಉರಸಿನ ಮ್ಯಾಲೆ ಸರಸಿಜಾಕ್ಸಿಯವಿರಿಸಿ ಬಂದ ಅ.ಪ. 


ಧೀರ ಶರಧಿ ಗಂಭೀರ ವರಘನಸಾರ ಕಸೂರಿ ತಿಲಕಥರ 
ಹೀರ ಮೌಕಿಕ ಕೇಯೂರ ಧರಿಸಿದ ನವನೀತ ಚೋರ ಬಂದ ೧ 


ನಂದ ಗೋಪಿಗಾನ೦ದ ಮಾಡಿದ ಕ೦ದ ಗೋಕುಲದಿ ಬಂದ 
ಅಂದದಿಂದ ಸುಂದರಿಯರ ಗೋವಿಂದ ಮುಕುಂದ ೨ 


ಅಂಗನೆಯರ ಕುಚಗಳಾಲಿಂಗನವ ಮಾಡಿ ನವಮೋಹನಾ೦ಗ 
ರಂಗವಿಠಲನು ನಮ್ಮಂತರಂಗದೊಳಗಿಹ ಕಲಷಭ೦ಗ ೩ 


ಇ) ಶ್ರೀಮನ್ಮಧ್ವಾಚಾರ್ಯರು 
೫೧ 


ಮರುದಂಶರ ಮತ ಪಿಡಿಯದೆ ಇಹ - 
ಪರದಲ್ಲಿ ಸುಖವಿಲ್ಲವಂತೆ 


8 


ಅರಿತು ವಿವೇಕದಿ ಮರೆಯದೆ ನಮ್ಮ 
ಗುರುರಾಯರ ನಂಬಿ ಬದುಕಿರೋ ಅ.ಪ. 


ಕ್ಲೀರವ ಕರೆದಿಟ್ಟಿ ಮಾತ್ರದಿ ಸಂ 

ಸ್ಕಾರವಿಲ್ಲದೆ ಫೃತವಾಗದಂತೆ 

ಸೂರಿಜನರ ಸ೦ಗವಲ್ಲದೆ ಸಾರ 

ವೈರಾಗ್ಯ ಭಾಗ್ಯ ಪುಟ್ಟಿದಂತೆ ೧ 


ಉಪದೇಶವಿಲ್ಲದ ಮಂತ್ರ ಏಸು 
ಜಪಿಸಲು ಫಲಗಳ ಕೂಡದಂತೆ 
ಉಪವಾಸ ವ್ರತಗಳಿಲ್ಲದೆ ಜೀವ 
ತಪಸಿಯೆನಿಸಿಕೊಳ್ಳಲರಿಯನಂ೦ತೆ ೨ 


ಸಾರಮಧ್ವಶಾಸ್ಪ ಓದದೆ ಗುರು 
ತಾರತಮ್ಯ ಜ್ಞಾನ ಪುಟ್ಟಿದಂತೆ 
ಶ್ರೀರಂಗವಿಠಲನ ಭಜಿಸದೆ ಮುಂದೆ 


ಪರಮಗತಿ ದೊರಕಲೊಲ್ಲದಂತೆ 


ಈ) ರುದ್ರದೇವರು 
೫೨ 
ವೃಷಭನೇರಿದ ವಿಷಧರನ್ಯಾರ ಪೇಳಮ್ಮಯ್ಯ 


ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ 
ಜಟಾಮಂ೦ಡಲಧಾರಿ ಕಾಣಮ್ಮ 


ಕೈಲಾಸಗಿರಿಯ ದೊರೆ ಇವನಮ್ಮ-ಅದು ಅಲ್ಲದೆ ಕೇಳೆ 
ಬೈಲು ಸ್ಮಶಾನದಿ ಮನೆ ಇವಗಮ್ಮ-ಸಂಕರ್ಷಣನೆಂದು 

ಕೇಳೆ ಮಹಿಯೊಳು ಜನ ಪೊಗಳುವರಮ್ಮ-ಇದು ನೈಜವಮ್ಮ 
ನಾಲಿಗೆ ಸಾಸಿರ ಫಣಿಭೂಷಣ ನಮ್ಮ 

ರಮೆಯರಸಗೆ ಇವ ಮೊಮ್ಮಗನಮ್ಮ 


ಬಾಲೆ ದಾಕ್ಲಾಯಿಣಿ ಪತಿ ಇವನಮ್ಮ-ಮಾವನ ಯಾಗದಲಿ 
ಬಹಳ ಕೃತ್ಯಗಳನು ನಡೆಸಿದನಮ್ಮ-ಸಾಗರದಲಿ ಪುಟ್ಟಿದ 
ಕಾಳಕೂಟವ ಭಕ್ಷಿಸಿದನಮ್ಮ-ಇದು ಕೌತುಕವಮ್ಮ 

ಮೇಲೆ ಉಳಿಯಲು ಶೇಷಗರಳವು 
ನೀಲಕಂಠನೆಂದೆನಿಸಿದನಮ್ಮ 


ಹರನೊಂದಿನ ವೈಕು೦ಠಕೆ ಬರಲು-ತಾತಗೆ ವಂದಿಸುತ 
ತರುಣಿ ರೂಪವ ನೋಡುವೆನೆನಲು-ಹರಿ ತಾ ನಸುನಗುತ 
ಕರೆದು ಸೈರಿಸಲಾರೆ ನೀ ಎನಲು-ಹಠದಿ ಕುಳ್ಳಿರಲು 
ಕರುಣಿಗಳರಸನು ಹರನ ಮೊಗವ ನೋಡಿ 
ಅರುಣೋದಯಕೆ ಬಾರೆ೦ದು ಕಳುಹಿದ 


ಅರುಣೋದಯಕೆ ಗಂಗಾಧರ ಬರಲು-ಯೌವನದ 
ತರುಣಿ ರೂಪದಿ ಹರಿ ವನದೊಳಗಿರಲು-ಚರಣನಖಾಗ್ರದಿ 
ಧರೆಯ ಬರೆಯುತ ಬಿಂತವಳ-ಸೆರಗ ಪಿಡಿಯ ಬರಲು 


ಕರದಿ ಶಂಖ ಚಕ) ಗದೆಯ ತೋರಲು 
ಹರನು ನಾಚಿ ತಲೆತಗ್ಗಿಸಿ ನಿಂತ 


ಮಂಗಳಾಂಗನೆ ಮಾರಜನಕನೆ -ಮಾಡಿದ ತಪ್ಪನು 

ಹಿಂಗದೆ ಕ್ಷಮಿಸೊ ಯದುಕುಲತಿಲಕ-ವಕ್ಷದೊಳಗಿಹನಿ 
ನ್ನ೦ಗನೆ ಅರಿಯಳು ನಖಮಹಿಮಾಂಕ- ಇದು ಸತ್ಯವೆನುತಲಿ 
ರಂಗವಿಠಲನ ಪದಗಳ ಪಿಡಿದು ಸಾ- 

ಷ್ಟಾ೦ಗವೆರಗಿ ಕೃಲಾಸಕ ನಡೆದ 


ಉ) ಯತಿವರರು 
ಜಿತಾಮಿತ್ರತೀರ್ಥರು 
೫೩ 


ವಂದನೆ ಮಾಡಿರೈ ಯತಿಕುಲಚ೦ದ್ರನ ಪಾಡಿರೈ 


ಬಂದ ದುರಿತಗಳ ಹಿಂದೆ ಕಳೆದು ಆ- 
ನಂದ ಪಡುವ ವಿಭುದೇ೦ದ್ರ ಕರೋದೃವನ 


ರಘುಕುಲ ವರಪುತ್ರ ರಾಮನ ಕರುಣೆಗೆ ಬಹುಪಾತ್ರ 
ವಿಗಮೋಕ್ತಿಯ ಸೂತ್ರ ಪಾಠ-ಪ್ರವಚನರತ 

ಸುಗುಣ ಜಿತಾಮಿತ್ರ ನಗಧರ ಶ್ರೀ ಪನ್ನಗಶಯನನ ಗುಣ 
ಪೊಗಳುವ ಅಪಾರ ಅಗಣಿತಮಹಿಮರ 


ವರಮಹಾತ್ಮೆತಿಳಿಸಿ ಮೊದಲಿಂ ಧರೆ ಆನ೦ದದಿ ಚರಿಸಿ 
ವಿರುತ ಮನವ ನಿಲಿಸಿ ಶ್ರೀಹರಿ ಕರಿವರದನ ಒಲಿಸಿ 
ಧರೆ ಜನರಿಗೆ ಅರಿಯದೆ ಮರೆಯಾಗುತ 

ಹರುಷದಿ ಗೋನದ ತರುವಲ್ಲಿರುವವರ 


ಮುದದಿ ಕೃಷ್ಣಾ ತಟಿಯ ಮಧ್ಯದಿ ಸದನದ ಪರಿಯ 
ಸದಮಲ ಯತಿವರ್ಯ ತಪಮೌನದಲಿದ್ದುದನರಿಯ 
ಒದಗಿ ನದಿಯು ಸೂಸುತ ಬರಲೇಳುದಿನ- 
ಹರಿ()ಪದಾಶಿತ ಯತಿಪದಕಮಲವ 


ಮಾಸ ಮಾರ್ಗಶೀರ್ಷಾರಾಧನೆಗಶೇಷ ದಿನ ಅಮಾ- 
ವಾಸ್ಯ ದಾಸರು ಪ್ರತಿವರುಷಮಾಳ್ಪರು 

ಲೇಸೆನಲು ಶ್ರುತಿಘೋಷ ಕಾಶಿ ಕ್ಲೇತ್ರಕೆ ಈ ಸ್ಥಳ ಮಿಗಿಲೈ 
ದಾಸಜನಕ ಭೂರುಹಯತಿ ಪದಗಳ 


ಮಧ್ವಶಾಸ್ಪ ಗ೦ಥ ಸಾರದ ಪದ್ಧತಿ ತಿಳಿದಂಥ 
ಅದ್ವೈತಪ೦ಥ ಮುರಿದು ಮತ ಉದ್ದರಿಸಿದಂಥ 
ರುದ್ರ ವಂದ್ಯ ಮೂರುತಿ ರಂಗವಿಠಲನ ಪದ 
ಪದ್ಮಾರಾಧಕ ಪ್ರಸಿದ್ದ ಮುನೀ೦ದ್ರರ 


ವ್ಯಾಸರಾಜರು 
೫೪ 


ಇದಿರದಾವನು ನಿನಗೀ ಧರೆಯೊಳು 
ಪದುಮನಾಭನ ದಾಸ ಪರಮೋಲ್ಲಾಸ 


ವಾದಿತಿಮಿರ ಮಾರ್ತಾಂಡನೆಂದೆನಿಸಿದ 
ವಾದಿಶರಭ ಭೇರುಂಢ ವ್ಯಾಸರಾಯ 


ಯತಿಗಳೊಳಗೆ ನಿಮ್ಮಿಂದದವರುಗಳ 
ಪ್ರತಿಗಾಣೆನು ಈ ಕ್ಲಿತಿಯೊಳು ಯತಿರಾಯ 


ಹಮ್ಮನಳಿದು ಶ್ರೀಪತಿ ರಂಗವಿಠಲನ್ನ 
ಸುಮ್ಮಾನದಿಂ ಸೇವಿಪ ವ್ಯಾಸಮುನಿರಾಯ 


9೫೫ 


ಸಾಸಿರ ಜಿಹ್ಹೆಗಳುಳ್ಳ ಶೇಷನೆ ಕೊ೦ಡಾಡಬೇಕು 
ವ್ಯಾಸಮುನವಿರಾಯರ ಸಂನ್ಯಾಸದಿರವ 


ಆಸೆಯಿಂದ ತಮ್ಮುದರ ಪೋಷಣೆಗಾಗಿ ಛಪ್ಪನ್ನ 
ದೇಶವ ತಿರುಗಿ ಸಂಚಾರ ಮಾಡುತ 

ಮೀಸಲ ಮಡಿ ಬಚ್ಚಿಟ್ಟು ಮಿ೦ಚುಕೂಳನು೦ಡು ದಿನ 
ಮೋಸಮಾಡಿ ಕಳೆವ ಸನ್ಯಾಸಿಗಳ ಸರಿಯೆ 


ಕೆರೆ ಬಾವಿ ಪ್ರರ ಅಗ್ರಹಾರಗಳ ಮಾಡಿ ಭೂ- 
ಸುರರೊ೦ದು ಲಕ್ಷ ಕುಟು೦ಬಗಳ 

ಪೊರೆವ ವೈಭವ ಕೀರ್ತಿಯಿ೦ದಲಿ ವ್ಯಾಸರಾ 
ಯರ ಗುಣಗಣ ಗಾ೦ಭೀರ್ಯಾದಿಗಳ 


ಹಗಲಿರುಳೆನ್ನದೆ ಆವಾಗ ಶ್ರೀಹರಿ ಪದಪದ್ಮ 
ಯುಗಳವನರ್ಚಿಸಿ ಭಕುತಿಯಿಂದ 
ರಘುಪತಿಭಜಕ ಬ್ರಹ್ಮಣ್ಯತೀರ್ಥರ ಕುವರ 
ರ೦ಗವಿಠಲನನ್ನು ಬಿಡೆಬಿಡೆನು ಎಂಬ 


೨. ಆತ್ಮನಿವೇದನೆ 


9೬ 

(ಸುಳಾದಿ) 

ಅನ್ನ೦ತ ಕಾಲದಲ್ಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬ೦ದೆನೊ 
ಅನ್ನ೦ತ ಕಾಲದಲ್ಲಿ ನಿನ್ನವನೆನಿಸದೆ ಮೂರುಖನಾದೆನೂ 
ಅನ್ನ೦ತ ಕಾಲದಲ್ಲಿ ನಿನ್ನ ಚರಣರತಿ ಇಲ್ಲದೆ ನೊ೦ದೆನೊ 
ಅನ್ನ೦ತ ಕಾಲದಲ್ಲಿ ಅದಾವ ಪುಣ್ಯದಿ೦ದ ಬ೦ದು ಇ೦ದು 
ನಿನ್ನವನೆನಿಸಿದೆ ಅದಾವ ಪ್ರಣ್ಯದಿ೦ದಲೆನ್ನ ಮನ 
ವಿನ್ನಲ್ಲೆರಗಿತೊನೋಯದಂತೆ 

ಎನ್ನ ಪೊರೆದು ಪಾಲಿಸೊ ದೀನನಾಥ ಶ್ರೀರಂಗವಿಠಲ 


ಮಠ್ಯತಾಳ 

ಅನ್ನಕ ಭಯದ್ರವಿಣ ದೇಹನಿಮಿತ್ತ 

ಅನ್ನಕ ಶೋಕಾಶಯ ಮಾರಿ 

ಅನ್ನ ಕ ಲೋಭ ಅಶುಭದ ಲಾಭ 

ಅನ್ನಕ ನನ್ನದು ನಾನೆಂಬ ಹಮ್ಮಿಕೆ 
ಆವನ್ನಕ ನಿನ್ನ ಚರಣರತಿ ದೊರಕೊಳ್ಳದೂ 
ಉನ್ನ೦ತ ಗುಣಪರಿಪೂರ್ಣ ರಂಗವಿಠಲ 


ತ್ರಿಪುಟ ತಾಳ 

ತೊಳಲಿ ಸಂಸಾರ ಚಕುದಲಿ ಸಿಲುಕಿ 
ಬಳಲಿದ ಜೀವಗಣಕೆ ಸಂತಸ 
ನಳಿನನಾಭ ನಿನ್ನ ಪದಾ೦ಭೋಜ 
ನೆಳಲು ನೆಮ್ಮುಗೆಯಲ್ಲವೆ 

ಒಳವೆ ಜಗದೊಳು ಸಕಲ ಸುಖ೦ಗಳು 
ಕಳವಳಿಸುವರು ರಂಗವಿಠಲ 


8 


ರೂಪಕ ತಾಳ 

ನೀ ಕರುಣಿಯೆಂದು ನಿನ್ನ ನಾ ಮರೆಹೊಕ್ಕೆ 
ವಿರಾಕರಿಸದೆ ಎನ್ನ ಶ್ರೀಕಾ೦ತ ಕಾಯಯ್ಯ 
ವಿನ್ನವನೆ೦ಂಬೆ ನಾನು ಅನ್ಯವನರಿಯೆನು 
ಕಳ (ಪ೦ಕ್ತಿ ಪೂರ್ಣ ಇಲ್ಲ) 
ಕಂದರ್ಪನೆಂದೆಂದು ಕಾಡದಂತೆ ಮಾಡೊ 
ವೃ೦ದಾರಕಾಧೀಶ ರಂಗವಿಠಲ 


ರುಂಪೆ ತಾಳ 

ಪರರ ಬಾಗಿಲು ಕಾಯ್ದು ಹೋಯಿತೀ ಸಂಸಾರ 
ಪರರ ಗುಣಗಳ ತುತಿಸಿ ಹೋಯಿತೀ ನಾಲಿಗೆ 
ಪರ ಪಿಂಡವನೆ ಉಂಡು ಹೋಗುತ್ತಿಂತೆನ್ನ ತನು 
ಪರರ ಹಾದಿ ಹಾದಿ ಹೋಗುತ್ತಿ೦ತೆನ್ನ ಮನ 
ಪರಮ ಕಾರುಣಿಕನೆ ನಮೋ ರಂಗವಿಠಲಯ್ಯ 


ಅಟ್ಟಿತಾಳ 

ಎನ್ನ ಮನ ಹರಿ ನಿನ್ನ ಚರಣದೊಳೊಮ್ಮೆ 
ಎರಗದು ದುರಿತ ದುಷ್ಕೃತವೆ೦ಂತು ಸೈರಿಪೆನೊ 
ನಂದನಂದನ ಮುಕುಂದ ಎಂತು ಸೈರಿಪೆನೊ 
ಮಂದಹಾಸ ಗೋವಿಂದ ಎಂತು ಸೃರಿಪೆನೊ 
ಎನ್ನ ಮನವನು ನಿನ್ನ ಚರಣದೊಳೊಮ್ಮೆ 
ಎರಗಿಸೊ ರಂಗವಿಠಲ ನಾನೆಂತು ಸೈರಿಪೆನೊ 


ತ್ರಿಪುಟ ತಾಳ 

ವ್ರತ ಜಪ ತಪ ಯಾಗಗಳ ಮಾಡುವೆನೆಂದು 
ಮನೆಮನೆ ತಪ್ಪದೆ ತಿರುಗಿ ಬಳಲಿದೆ 

ಬೆಲೆಗೆ ಹೋಗದು ಸರಕು ಸಡಿಲದಯ್ಯಾ ಹರಿಯೆ 
ಕೂಂಬುವರಿಲ್ಲ ಬೆಲೆಗೆ ಹೋಗದು ಸರಕು 
ಸಡಿಲುವಂತೆ ಮರೆಗೆ ತೆಗೆದು ನಿನ್ನ 
ಚರಣದಡಿಯಲ್ಲಿಟ್ಟು ಕಾಯೊ ರಂಗವಿಠಲ 


ಏಕತಾಳ 

ಭವವೆಂಬಟವಿಯಲ್ಲಿ ಭಯ ಕೊಳದಲಿ ಸಿಕ್ಕಿ 
ತಾಪತ್ರಯವೆ೦ಬ ದಾವಾನಲತಪ್ತ ನರರಿಗೆ 

ಹರಿ ನಿನ್ನ ನಾಮಾಶ್ರಯವಲ್ಲದೆ ಮತ್ತುಂಟೆ 
ಮನುಲೋಕದಲ್ಲುಂಟೆ ತನು ಪ್ರಾಣ ವಲ್ಲಭ 
ಅಮೃತ ಒಸರುವ ಪದಪದುಮದ 

ನೆಳಲ ನೆಲೆವನೆಯಲಿ ಎನ್ನನಿರಿಸೊ ರಂಗವಿಠಲ 


ಜತೆ 
ಬೆ೦ದ ಸ೦ಸಾರದಿ ಬ೦ದು ನೊ೦ದು ಬಳಲಿದೆನಯ್ಯ 
ನಂದ ನಂದನ ಕಾಯೊ ರ೦ಗವಿಠಲ 


93೭ 
ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ 


ಸೃಷ್ಟಿ ವಂದಿತ ಪಾದಪದುಮ ಶ್ರೀ ಹರಿಯೇ 


ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ 
ಚಿನ್ನದ ಹರಿವಾಣದಲಿ ಭೋಜನ 

ಘನ್ನ ಮಹಿಮ ನಿನ್ನ ಕರುಣ ತಪ್ಪಿದ ಮ್ಯಾಲೆ ಕ- 
ದನ್ನ ಕಾಣದೆ ಬಾಯ್ಬಿಡಿಸುವಿ ಹರಿಯೇ 


ಕೆ೦ಪಿಲಿ ಪೊಳೆವ ಪೀತಾ೦ಬರ ಉಡಿಸುವಿ 
ಸೊಂಪಿನ೦ಚಿನ ಶಾಲು ಹೊದಿಸುವಿಯೋ 
ಕಪಿಲಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ 
ಕಪರ್ದಕ ಕೌಪೀನವು ದೊರೆಯದೋ ಹರಿಯೇ 


ಚಂದ್ರಶಾಲೆಲಿ ಚಂದ್ರಕಿರಣದಂತೊಪ್ಪುವ 
ಚಂದದ ಮಂಜಚದೊಳ್ಳಲಗಿಸುವಿ 
ಮಂದರೋದರ ನಿನ್ನ ಮಮತೆ ತಪ್ಪಲು ಧರ್ಮ 
ಮಂದಿರದೊಳು ತೋಳಲಗಿ೦ಬು ಹರಿಯೇ 


ನರಯಾನದೊಳು ಕಣ ನರವರನೆವಿಸುವಿ 
ವರಛತ್ರ ಚಾಮರ ಹಾಕಿಸುವಿ 
ಕರುಣಾನಿಧೇ ನಿನ್ನ ಕರುಣ ತಪ್ಪಿದ ಮ್ಯಾಲೆ 
ಚರಣರಕ್ಕೆಯು ದೊರೆಯದು ಶ್ರೀಹರಿಯೇ 


ಗ೦ಗಾಜನಕ ಪಾಂಡುರಂಗ ನಿನ್ನಯ ಭಕ್ತರ 
ಸಂಗವಿರಲಿ ದುಷ್ಟರ ಸ೦ಗ ಬ್ಯಾಡ 

ಅ೦ಗನೆಯರ ಕೂಡಿ ಅನಂಗಬಾಣಕೆ ಸಿಲುಕಿ 
ಭಂಗವ ಪಡಲಾರೆ ಶ್ರೀರಂಗವಿಠಲ ಹರಿಯೇ 


9365 
ಇದನಾದರು ಕೊಡದಿದ್ದರೆ ನಿನ್ನ 
ಪದಕಮಲವ ನಂಬಿ ಬದುಕುವದೆ೦ತೊ 


ಗ್ರಾಸವಾಸಗಳಿಗೆ ಇಲ್ಲವೆ೦ದು ಬೇಸರಿಸಿ 
ನಿನ್ನ ಬೇಡಿ ಬಂದವನಲ್ಲ 
ವಾಸುದೇವ ರಂಗವಿಠಲ ನಿನ್ನ ದಾಸರ 
ಸಂಗವ ಕೊಡು ಸಾಕ೦ದರೆ 


ಸತಿಸುತರುಗಳ ಸಹಿತನಾಗಿ ನಾ 
ಹಿತದಿಂದ ಇರಬೇಕೆ೦ಬುವದಲ್ಲ 

ಇತರ ವಿಷಯಗಳಿಗೆರಗಿಸದೆ ಮನಕೆ ನಿನ್ನ 
ಕಥಾಮೃತವನೆ ಕೂಡು ಸಾಕೆ೦ದರೆ 


ಸಾಲವಾಯಿತೆ೦ದು ಸಂಬಳ ಎನಗೆ 


8 


ಶ್ರ 


2 


ಸಾಲದೆಂದು ಬೇಡಿ ಬ೦ದವನಲ್ಲ 
ನಾಲಿಗೆಯಲಿ ನಿನ್ನ ನಾಮದುಚ್ಚರಣೆಯ 
ಪಾಲಿಸಬೇಕೆ೦ದು ಬೇಡಿದೆನಲ್ಲ ೩ 


ಒಡವೆಗಳಿಲ್ಲ ಒಡ್ಕಾಣಗಳಿಲ್ಲ್ದೆಂದು 

ಬಡವನೆಂದು ಬೇಡಿ ಬಂದವನಲ್ಲ 

ಒಡೆಯ ನಿನ್ನಡಿಗಳಿಗೆರಗುವುದಕೆ ಮನ 

ಬಿಡದಿಹದೊ೦ದನು ಕೊಡು ಸಾಕ೦ದರೆ ಅ 


ಆಗಬೇಕು ರಾಜ್ಯಭೋಗಗಳನಗೆಂದು 
ಈಗ ನಾನು ಬೇಡಿ ಬಂದವನಲ್ಲ 
ನಾಗಶಯನ ರಂಗವಿಠಲ ನಾ ನಿನ್ನ 


ಬಾಗಿಲ ಕಾಯುವ ಭಾಗ್ಯ ಸಾಕ೦ದರೆ ೫ 
೯ 

ಉತ್ತಮರ ಸಂಗ ಎನಗಿತ್ತು ಸಲಹೋ ಪ. 
ಜಿತ್ತಜ ಜನಕ ಸರ್ವೋತ್ತಮ ಮುಕುಂದ ಅ.ಪ. 


ತಿರುತಿರುಗಿ ಪುಟ್ನಿಲಾರೆ ಪರರ ಬಾಧಿಸಲಾರೆ 

ಪರಿಪರಿಯ ಪಾಪಗಳ ಮಾಡಲಾರೆ 

ಮರಣ ಜನನಗಳೆರಡು ಪರಿಹರವ ಮಾಡಯ್ಯ 

ಕರುಣಾಸಮುದ್ರ ಮುರವೆರಿ ಶ್ರೀಕೃಷ್ಣ ೧ 


ಏನ ಪೇಳಲಿ ದೇವ ನಾ ಮಾಡಿದ ಕರ್ಮ 

ನಾನಾ ವಿಚಿತ್ರವೈ ಶ್ರೀನಿವಾಸ 

ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟಿ 

ಜ್ಞಾನವ೦ತನ ಮಾಡೂ ಜಾನಕೀರಮಣ ೨ 


ನಿನ್ನ ನಂಬಿದ ಮೇಲೆ ಇನ್ನು ಭಯವ್ಯಾತಕೆ 

ಪನ್ನಗಾಧಿಪಶಯನ ಮನ್ನಿಸಯ್ಯ 

ಮುನ್ನ ಭಕುತರನೆಲ್ಲ ಚೆನ್ನಾಗಿ ಪಾಲಿಸಿದ 

ಎನ್ನೊಡೆಯ ರ೦ಗವಿಠಲ ಎನ್ನ ದೊರೆಯೇ 


೬೦ 


ದಯಮಾಡಿ ಸಲಹಯ್ಯ ಭಯವನಿವಾರಣನೆ 
ಹಯವದನ ನಿನ್ನ ಚರಣ ನಂಬಿದೆನೊ ಜೀಯ 


ಕ್ಷಣ ಕ್ಷಣಕೆ ನಾ ಮಾಡಿದಂಥ ಪಾಪ೦ಗಳನು 

ಎಣಿಸಲಳವಲ್ಲ ಅಷ್ಟಿಷ್ಟು ಎ೦ದು 

ಫಣಿಶಾಯಿ ನೀನೆನ್ನ ಅವಗುಣಗಳೆಣಿಸದೆ 

ನೆನಹಿನಾತುರ ಕೊಟ್ಟು ದಾಸನೆಂದೆನಿಸಯ್ಯ ೧ 


ಕಂಡ ಕಂಡ ಕಡೆಗೆ ಪೋಪ ಚ೦ಚಲ ಮನವು 
ಪಿಂಡ ತಿ೦ಬಲ್ಲಿ ಬಹು ನಿಷ್ಠ ತಾನು 


ಭಂಡಾಟದವನೆ೦ದು ಬಯಲಿಗೆ ತಾರದೆ 
ಕೂಂಡಾಡುವಂತೆ ಭಕುತಿಯ ಕೊಟ್ಟು ಸಲಹಯ್ಯ 


ಜಾತಿಧರ್ಮವ ಬಿಟ್ಟು ಅಜಾಮಿಳನು ಇರುತಿರಲು 
ಪ್ರೀತಿಯಿ೦ದಲಿ ಮುಕುತಿ ಕೊಡಲಿಲ್ಲವೆ 
ಖ್ಯಾತಿಯನು ಕೇಳಿ ನಾ ಮೊರೆಹೊಕ್ಕೆ ಸಲಹಯ್ಯ 
ವಾತಜನ ಪರಿಪಾಲ ಶ್ರೀರಂಗವಿಠಲ 


೬೧ 
ದುರಿತಗಜ ಪ೦ಚಾನನ ನರ- 
ಹರಿಯೆ ದೇವರ ದೇವ ಕಾಯೊ ಗೋವಿಂದ 


ಹೆಸರುಳ್ಳ ನದಿಗಳ ಒಳಗೊ೦ಬೊ ಸಮುದ್ರನು 
ಬಿಸುಡುವನೆ ಕಾಲುಹೊಳೆಗಳ ಗೋವಿಂದ 


ಒಂದು ಮೊಲಕೆ ಆರು ಹುಲಿ ಬಂದು ಕವಿದಿದೆ 
ಬಂಧನ ಬಿಡೆಸೆನ್ನ ತಂದೆ ಗೋವಿಂದ 


ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯಿ ತಂದೆ 
ಎತ್ತದೆ ನೆಲಕೆ ಬಿಸುಡುವರೆ ಗೋವಿ೦ದ 


ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ 
ನಿನ್ನ ವಾಲ್ಕೆಸಲ್ಯಾಕೆ ಗೋವಿಂದ 


ಆಪತ್ತು ತಾಪತ್ರಯ ಬೆನ್ನ ಬಿಡದಿದ್ದರೆ 
ಶ್ರೀಪತಿ ಶರಣೆನ್ನಲ್ಯಾಕೆ ಗೋವಿಂದ 


ಅರಸು ಮುಟ್ಟಲು ದಾಸಿ ರಂಭೆಯಾದಳು ದೇವ 
ಪರುಷ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ 


ಮಾನಾಭಿಮಾನದೊಡೆಯ ರ೦ಗವಿಠಲ 
ಜ್ಞಾನಿಗಳರಸನೆ ಕಾಯೋ ಗೋವಿಂದ 


೬.೨ 
ನಾ ನಿನಗೇನು ಬೇಡುವುದಿಲ್ಲ-ಎನ್ನ 
ಹೃದಯಕಮಲದೊಳು ನೆಲೆಸಿರು ಹರಿಯೆ 


ಶಿರ ನಿನ್ನ ಚರಣಕ್ಕರಗಲಿ-ಚಕ್ನು 
ಎರಕದಿ೦ದಲಿ ನಿನ್ನ ನೋಡಲಿ ಹರಿಯೆ 
ಕರಣ ಗೀತ೦ಗಳ ಕೇಳಲಿ-ನಾಸಿಕ 
ವಿರುಮಾಲ್ಯ ಅನುದಿನ ಘ್ರಾಣಿಸಲಿ ಹರಿಯೆ 


ನಾಲಿಗೆ ನಿನ್ನ ಕೊ೦ಡಾಡಲಿ-ಎನ್ನ 
ತೋಳು ಕರ೦ಗಳ ಮುಗಿಯಲಿ ಹರಿಯೆ 
ಕಾಲು ತೀರ್ಥಯಾತ್ರೆಗೆ ಪೋಗಲಿ-ಮನ 


ಬಲ್ಬಿನಿ೦ದ ನಿನ್ನ ಸ್ಮರಿಸಲಿ ಹರಿಯೆ 


ಚಿತ್ತ ನಿನ್ನೊಳು ಮುಳುಗಾಡಲಿ ನಿನ್ನ 
ಭಕ್ತ ಜನರ ಸ೦ಗ ದೊರಕಲಿ ಹರಿಯೆ 
ವೃತ್ತಿ ತತ್ವಯೋಗಾಭ್ಯಾಸಕ್ಕಾಗಲಿ-ರ೦ಗ 
ವಿಠಲ ನಿನ್ನ ದಯವಾಗಲಿ ಹರಿಯೆ 


೬೩. 
ನಾನೇ ಸಜ್ಜನನಾದಡೆ ಇಂಥ 
ಹೀನ ವಿಷಯಗಳಿಗೆರಗುವೆನೇನಯ್ಯ 


ವಿರುತದಿ ಪರರ ವಿ೦ದಿಸುತಿಹೆನೆ 

ಗುರು ಹಿರಿಯರು ಸಜ್ಜನರೆನ್ನದೆ 

ಹರಿ ಪರದೈವವೆ೦ದರಿತು ಭಜಿಸದೆ 
ಪರರ ಒಡವೆಗಳ ಬಯಸುವೆನೇನಯ್ಯ 


ಚೆತ್ತವ ಪ್ರುರುಷೋತ್ತಮನಲ್ಲಿಡದೆ 
ಉತ್ತಮರಾದವರೊಡನಾಡದೆ 
ತತ್ವ ವಿಚಾರವ ಮಾಡದೆ ನಾನು- 
ನೃತ್ತರ ಸಂಗವ ಮಾಡುವೆನೇನಯ್ಯ 


ಹೇಯ ಶರೀರವ ಪೋಷಿಸಿಕೊಂಡು ಉ- 
ಪಾಯವ ಚಿಂತಿಸಿ ಬಳಲುವೆನು 
ರಾಯರ (7?) ಮಾಡಿ ಶರಣರ ಸಲಹುವ 
ರ೦ಗವಿಠಲನ ಬಿಡುವೆನೇನಯ್ಯ 


೬೪ 

(ಸುಳಾದಿ) 

ಧ್ರುವತಾಳ 

ನಿನ್ನಾಧೀನ ಶರೀರ ಕರಣ ಚೇಷ್ಟಗಳೆಲ್ಲ 
ನಿನ್ನಾಧೀನ ಬಂಧ ಮೋಕ್ಟ ನಿರಯಗಳು 
ನಿನ್ನಾಧೀನ ಯೋಗ್ಯತೆ ಸಾಧನ ಸಾಧ್ಯಗಳೆಲ್ಲ 
ನಿನ್ನಾಧೀನ ಸುಕೃತ ದುಷ್ಕೃತ ಫಲವು 

ವಿನ್ನಾಧೀನ ವಿಷಯಾತ್ಮ ಬುದ್ದಿಗಳೆಲ್ಲ 
ನಿನ್ನಾಧೀನ ಚರಾಚರವೆ೦ದು ಶ್ರುತಿ ಸಾರುತಲಿವೆ 
ಇಂತು ಪುಣ್ಯ ಪಾಪವೆಲ್ಲ ನಿನ್ನ ಲೇಪಿಸವೋ ದೇವ 
ಎಂತು ಜೀವರನು ಪುಣ್ಯ ಪಾಪ೦ಗಳನುಣಿಸುವೆ 
ಅ೦ತರಾತ್ಮನೆ ನಿನ್ನ ಮಹಿಮೆಗೆ ನಮೋ ಎಂಬೆ 
ಎಂತು ಚಿತ್ತವೋ ನೀನ೦ತು ಪಾಲಿಸೋ ರಂಗವಿಠಲ 


ಮಠ್ಯತಾಳ 

ಮುನ್ನ ನಿನ್ನ ಚರಣ ಕಮಲವ ನಂಬಿದೆ 
ಭವ ಭವ೦ಗಳಲಿ ಬಂದೆನೋ 
ಪನ್ನಗಶಯನ ಶ್ರೀ ಹರಿಯೇ 


8 


ಇನ್ನು ಬಿಡೆನೊ ಬಿಡೆನಯ್ಯಾ ಸ೦ಪನ್ನ 
ಎನ್ನ ಗುಣ ದೋಷವರಸದೆ 
ಇನ್ನು ಕಾಯೋ ರ೦ಗವಿಠಲ 


ರೂಪಕ ತಾಳ 

ಕರಣಗಳು ಬಿಡದೆ ತಮ್ಮ ತಮ್ಮ 
ವಿಷಯಂಗಳಿಗೆ ಎಳೆಯುತಲಿವೆ 

ಎನ್ನ ಹರಣ ನಿನ್ನದು ಕರುಣಾಕರನೇ 
ಇಂದಿರೆ ರಮಣ ಮಾಣಿಸೋ ಹರಿಯೇ 
ನಿನ್ನ ಚರಣ ಭಕುತರ ಶರಣನಾದೆನು 
ಪೊರೆವುದು ಎನ್ನ ರಂಗವಿಠಲರೇಯ 


ಅಟ್ಟಿತಾಳ 

ಬ೦ದು ಬ೦ದು ನಾನಾ ಭವದಲ್ಲಿ ಬೆಂದೆನಯ್ಯ 
ನಂದನಂದನ ಇಂದಿರಾನಂದ 

ಕುಂದ ಶುದ್ಧ ಧವಳದಂತೆ ಮಂದಹಾಸ 
ನಂದನ ಕ೦ದ ಇಂದಿರಾನಂದ 

ಇಂದೆನ್ನ ಸಲಹಯ್ಯ ರಂಗವಿಠಲ 


ಏಕತಾಳ 

ಹರಿಯೇ ವಿನ್ನ ಒಮ್ಮೆ ನೆನೆದವ 
ನರಕವ ಹೋಗನಂತೆ 

ಆನು ಒಮ್ಮೆ ಇಮ್ಮೆ ನೆನೆವೆನಯ್ಯ 
ಆನು ನಿನ್ನ ನ೦ಬಿದೆ ಕರುಣಿಗಳರಸ 
ಹೊರೆದೆನ್ನ ಕಾಯೋ ರಂಗವಿಠಲ 


ಜತೆ 
ಮಂಗಳ ಮಹಿಮ ಭುಜ೦ಗಶಯನ ನಮೋ 
ಜಂಗುಳಿ ದೈವದ ಗ೦ಡ ರಂಗವಿಠಲ 


೬೫ 

ಬಾರೋ ಮನೆಗೆ ಗೋವಿಂದ ನಿನ್ನಂಪ್ರ) ಕಮಲವ 
ತೋರೋ ಎನಗೆ ಮುಕುಂದ ನಲಿದಾಡು ಮನದಲಿ 
ಮಾರಪಿತ ಆನಂದ ನಂದನ್ನ ಕಂದ 


ಚಾರುತರ ಶರೀರ ಕರುಣಾ 
ವಾರಿನಿಧಿ ಭವ ಘೋರ ನಾಶನ 
ವಾರಿಜಾಸನ ವಂದ್ಯ ನಿರಜ 


ಸಾರ ಸದ್ಗುಣ ಹೇ ರಮಾಪತೇ ಅ.ಪ. 


ನೋಡೋ ದಯದಿಂದೆನ್ನ-ಕರಪದುಮ ಶಿರದಲಿ 
ನೀಡೋ ಭಕ್ತಪ್ರಸನ್ನ-ನಲಿದಾಡೊ ಮನದಲಿ 
ಬೇಡಿಕೊ೦ಬೆನೊ ನಿನ್ನ-ಆನಂದ ಘನ್ನ 
ಮಾಡದಿರು ಅನುಮಾನವ ಕೊ೦- 


8 


ಡಾಡುವೆ ತವ ಪಾದಮಹಿಮೆಗಳನು 
ಜೋಡಿಸುವೆ ಕರಗಳನು ಚರಣಕೆ 
ಕೂಡಿಸೂ ತವ ದಾಸಜನರೊಳು 


ಹೇಸಿ ವಿಷಯಗಳಲ್ಲಿ ತೊಳಲ್ಯಾಡಿ ನಾ ಬಲು 

ಕೇಶ ಪಡುವುದು ಬಲ್ಲಿ- ಧನ ಯುವತಿಯರ ಸುಖ 
ಲೇಸು ಎ೦ಬುದನ್ನು ಕೊಲ್ಲಿ-ಆಸೆ ಬಿಡಿಸಿಲ್ಲಿ 

ಏಸು ಜನುಮದ ದೋಷದಿ೦ದಲಿ 

ಈಸುವೆನು ಇದರೊಳಗೆ-ಇ೦ದಿಗೆ 
ಮೋಸವಾಯಿತು ಆದುದಾಗಲಿ 

ಶ್ರೀಶ ನೀ ಕೈಪಿಡಿದು ರಕ್ಷಿಸು 


ನೀನೇ ಗತಿ ಎನಗಿ೦ದು ಉದ್ದರಿಸೊ ಬೇಗನೆ 


ದೀನ ಜನರಿಗೆ ಬಂಧು-ನಾ ನಿನ್ನ ಸೇವಕ 
ಶ್ರೀನಿವಾಸ ಎಂದೆಂದು ಕಾರುಣ್ಯ ಸಿಂಧು 
ಪ್ರಾಣಪತಿ ಹೃದಯಾಬೃೃಮಂಟಿಪ- 
ಸ್ಮಾನದೊಳಗಭಿವ್ಯಾಪ ಚಿಮುಮಯ 
ಧ್ಯಾನಗೋಚರನಾಗಿ ಕಣ್ಣಿಗೆ 

ಕಾಣಿಸುವೆ ಶೀರಂಗವಿಠಲ 


೬೬ 

ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ 
ಭಾಸುರಾಂಗ ಶ್ರೀವಾಸುಕಿಶಯನನ 

ಸಾಸಿರ ನಾಮವ ಲೇಸಾಗಿ ಪಠಿಸದೆ 


ದುಷ್ಟ ಜನರ ಕೂಡಿ ನಾನತಿ 
ಭ್ರಷ್ಟನಾದೆ ನೋಡಿ 

ಶ್ರೇಷ್ಠ ರೂಪ ಮುರ ಮುಷ್ಟಿಕ ವೈರಿಯ 
ನಿಷ್ಠೆಯಿಂದ ನಾ ದೃಷ್ಟಿಸಿ ನೋಡದೆ 


ಕಾಯವು ಸ್ಥಿರವಲ್ಲ ಎನ್ನೊಳು 

ಮಾಯೆ ತುಂಬಿತಲ್ಲು 

ಪ್ರಾಯ ಮದದಿ ಪರಸ್ಸೀಯರ ಕೂಡಾಡಿ 
ಕಾಯಜ ಜನಕನ ಗಾಯನ ಮಾಡದೆ 


ಕಂಗಳಿಂದಲಿ ನೋಡೋ ದೇವ ಿ- 

ನ್ನ ಸಂಗವ ನೀಡೋ 

ಮಂಗಳಮಹಿಮ ಶ್ರೀರ೦ಗವಿಠಲ ಮುಂ- 
ದಂಗ ಬಾರದಂತೆ ನೀ ದಯಮಾಡೋ 


೬೭ 
ಯಾಕೆ ಪುಟ್ಟೆಸಿದಿ ನೀ ಸಾಕಲಾರದೆ ಜಗ- 
ದೇಕ ಕಾರಣಪುರುಷನೆ ಕೃಷ್ಣ 


8 


8 


ಏಕೋ ವಿಷ್ಣು ಎಂಬೋ ವಾಕು ಚಿಂತಿಸೆ ಇಂಥ 
ಕಾಕು ಮಾಡುವುದುಚಿತವೆ ಕೃಷ್ಣ 


ಒಡಲಿಗನ್ನವ ಕಾಣೆ ಉಡಲು ಅರಿವೆಯ ಕಾಣೆ 
ಗಡಗಡನೆ ನಡುಗುತಿಹೆನೋ ಕೃಷ್ಣ 

ಮಡದಿ ಮಾತೆಯರ ಬಿಟ್ಟು ಒಡಹುಟ್ಟೆದವರ ಬಿ- 
ಟೃಡವಿ ಪಾಲಾದೆನಲ್ಲೋ ಕೃಷ್ಣ 

ಕುಡುತೆ ಕೊಡುವವರಿಲ್ಲ ನುಡಿಯ ಕೇಳುವರಿಲ್ಲ 
ಬಡತನವು ಕ೦ಗೆಡಿಸಿತೋ ಕೃಷ್ಣ 

ಕಡೆ ಹಾಯಿಸುವರ ಕಾಣೆ ನಡುಮಡುವಿನೊಳು ಕೈ 
ಬಿಡದೆ ದಡವನು ಸೇರಿಸೋ ಕೃಷ್ಣ 


ಕೊಟ್ಟವರ ಸಾಲವನು ಕೊಟ್ಟು ತೀರಿಸದವರ 
ಪೊಟ್ಟೆಯೊಳು ಪುಟ್ಟಿಲಾಯ್ತೋ ಕೃಷ್ಣ 

ಎಷ್ಟು ಜನುಮದಿ ಮನಮುಟ್ಕೆ ಮಾಡಿದ ಕರ್ಮ 
ಕಟ್ಟೀಗ ಉಣಿಸುತಿಹುದೋ ಕೃಷ್ಣ 
ಸೃಷ್ಟಿಯೊಳಗೆನ್ನ೦ಥ ಕೆಟ್ಟ ಪಾಪಿಷ್ಠ ಜನ 
ಪುಟ್ಟೆಸಲಿಲ್ಲವೇನೋ ಕೃಷ್ಣ 

ವಿಠ್ಕಲನೆ ನಿನ್ನ ಮನಮುಟ್ಟೆ ಭಜಿಸಿ ಹಿ೦ದೆ 
ಎಷ್ಟು ಜನ ಬದುಕಲಿಲ್ಲೋ ಕೃಷ್ಣ 


ಆಳು ದೇಹವು ಗೇಣು ಕೀಳಾಗಿ ಪಲ್ಲಿರಿದುದು 

ಖೂಳ ಜನರ ಮನೆಗೆ ಕೃಷ್ಣ 

ಹಾಳು ಒಡಲಿಗೆ ತುತ್ತು ಕೂಳಿಗೆ ಹೋಗಿ ಅವರ 
ವಾಲ್ಕೆಸಲಾರೆನಲ್ಲೋ ಕೃಷ್ಣ 

ಬಾಳು ಈ ಪರಿಯಾದ ಮ್ಯಾಲೆ ಭೂಮಿಯಲಿ ಬಹು 
ಕಾಲ ಕಳೆಯುವುದುಚಿತವೆ ಕೃಷ್ಣ 

ಆಲಸ್ಯ ಮಾಡದಲೆ ಈ ವ್ಯಾಳ್ಯದಲಿ ಅರಿತು 
ಪಾಲಿಸಲು ಬಹು ಕೀರ್ತಿಯೋ ಕೃಷ್ಣ 


ಎಂದೆಂದು ಸಿರಿ ಅರಸನೆಂದು ಶ್ರುತಿ ಸಾರುತಿದೆ 
ಬಂದುದೀಗೇನು ಸಿರಿಯೋ ಕೃಷ್ಣ 

ಒಂದೊಂದು ನಿಮಿಷ ಯುಗಕಿ೦ತಧಿಕವಾಗುತಿದೆ 
ಮುಂದೋರದ್ದಾಂಗಾಯಿತೋ ಕೃಷ್ಣ 
ಸಂದೇಹವಿಲ್ಲ ಗೋವಿಂದ ಶೀಪದದಾಣೆ 

ತಂದೆ ವೀ ರಕ್ಷಿಸದಿರೆ ಕೃಷ್ಣ 

ಮುಂದೆ ಭಜಿಸುವರು ಹೀಗೆಂದು ವಾರುತೆ ಕೇಳಿ 
ಬಂದುದಪಕೀರ್ತಿ ಮಾತು ಕೃಷ್ಣ 


ಪೃಥಿವಿಯೊಳಗುದಿಸಿ ಮೂವತ್ತಾರು ವತ್ಸರ ಈ 
ರೀತಿ ಕಾಲ ಕಳೆದೆನೋ ಕೃಷ್ಣ 

ವ್ಯರ್ಥವಾಯಿತು ಜನುಮ ಸಾರ್ಥಕಾಗದು ಕಣ್ಣು 
ಕತ್ತಲೆಗವಿಸಿತಲ್ಲೋ ಕೃಷ್ಣ 

ಇತ್ತ ಬಾರೆಂದು ಹತ್ತಿಲಿ ಕರೆದೊ೦ದು 


ತುತ್ತು ಕೊಡುವರ ಕಾಣೆನೋ ಕೃಷ್ಣ 
ಖಿಸ್ತರಿಸಲಾರೆ ಇನ್ನೆತ್ತ ಪೋಗಲೊ ನಿನ್ನ 
ಚಿತ್ತ ಯಾತಕೆ ಕರಗದೋ ಕೃಷ್ಣ 


ಆರು ಗತಿ ನಿನಗಧಿಕರಾರು ಧಾರುಣಿಯೊಳಗೆ 
ತೋರಿಸ್ಕೆ ಕರುಣವಿಧಿಯೆ ಕೃಷ್ಣ 

ಈರೇಳು ಲೋಕಕಾಧಾರವಾದವಗೆ ಬಲು 
ಭಾರವಾದವನೆ ನಾನು ಕೃಷ್ಣ 

ಮೀರಿ ನುಡಿಯಲು ಹದಿನಾರೆರಡು ಪಲ್ಗಳು 
ಬೇರು ಕಳೆಕಳೆಯಿತೋ ಕೃಷ್ಣ 
ಧಾರುಣಿಪುರವಾಸ ತೋರು ಬಂಕಾಪುರದ 
ವೀರ ನರಸಿ೦ಹದೇವ ಕೃಷ್ಣ 


ಹರಿಯಾತ್ರೆ ಮಾಡಲಿಲ್ಲ ಹರಿ ಮೂರ್ತಿ ನೋಡಲಿಲ್ಲ 
ಹರಿದಾಸ ಸ೦ಗವಿಲ್ಲ ಕೃಷ್ಣ 

ಹರಿ ಸ್ಮರಣೆ ಮಾಡಲಿಲ್ಲ ಸುರನದಿಯ ಮೀಯಲಿಲ್ಲ 
ಧರಣಿ ಸ೦ಚರಿಸಲಿಲ್ಲ ಕೃಷ್ಣ 

ಅರಿತರಿತು ಮನ ವಿಷಯಕೆರಗಿ ಹರುಷವ ತಾಳಿ 
ಬರಿದಾಯಿತಾಯುವೆಲ್ಲ ಕೃಷ್ಣ 

ಮರುತಾಂತರ್ಗತ ಸಿರಿಯರಸ ಹರಿಯೆಂದು 
ಹರುಷಾಬ್ದಿ ಮಗ್ನನಲ್ಲ ಕೃಷ್ಣ 

೭ 


ಹರಿ ನಾರಾಯಣನೆ೦ದು ಕರವೆತ್ತಿ ಮುಗಿದೊಮ್ಮೆ ಮೈ 
ಮರೆದು ನಟಿಸಲಿಲ್ಲ ಕೃಷ್ಣ 

ಹರಿ ಸ್ಮರಣೆಯನು ಸ್ಮರಿಸಿ ಸಿರಿತುಳಸಿ ಪುಷ್ಟವನು 
ಕರವೆತ್ತಿ ನೀಡಲಿಲ್ಲ ಕೃಷ್ಣ 

ಸರ್ವಜ್ಜರಾಯರು ವಿರಚಿಸಿದ ಗಂಥವನು 
ದರುಶನವೆ ಮಾಡಲಿಲ್ಲ ಕೃಷ್ಣ 

ಸ್ಮರಿಸಲಾರದ ಪಾಪ ಸ್ಮರಣೆಪೂರ್ವಕ ಮಾಡಿ 
ಸ್ಥಿರಭಾರನಾದೆನಲ್ಲೋ ಕೃಷ್ಣ 


ದುರುಳಜನರೊಡನಾಡಿ ಹರಿಣಾಕ್ಟಿಯರ ಕೂಡಿ 
ಸರಿ ಯಾರು ಎಂದು ತಿರುಗಿ ಕೃಷ್ಣ 

ನಿರುತ ಕ್ಲುದ್ರವ ನೆನೆಸಿ ನೆರೆದೂರ ಮಾರಿ ಹೆ- 
ಗರೆಗೋಣನಂತೆ ತಿರುಗಿ ಕೃಷ್ಣ 

ಪರರ ಅನ್ನವ ಬಯಸಿ ಶರೀರವನೆ ಪೋಷಿಸಿ 
ಶಿರ ಬಲಿದು ಶಿಲೆಗೆ ಹಾಯಿದು ಕೃಷ್ಣ 
ಶರಣವತ್ಸಲನೆಂಬ ಬಿರುದು ಪಸರಿಸುವಂಥ 
ಕರುಣ ಇನ್ನೆಂದಿಗಹುದೊ ಕೃಷ್ಣ 


ಉರಿಯೊಳಗೆ ಬಿದ್ದು ಶರೀರವನು ಕಳೆಯಲೊ 
ಪರುವತವನೇರ್ಯುರುಳಲೋ ಕೃಷ್ಣ 
ಗರಳ ಮಡುವನೆ ಧುಮುಕಿ ಉರಗ ಫಣಿ ತುಳಿಯಲೊ 


ಎರಡೊಂ೦ದು ಶೂಲಕ್ಕಾಯಲೋ ಕೃಷ್ಣ 
ಕೊರಳಿಗ್ಹಗ್ಗವ ಹಾಕಿ ಮರವೇರಿ ಕರ ಬಿಡಲೋ 
ಗರಗಸದಿ ಶಿರಗೊಯ್ಯಲೋ ಕೃಷ್ಣ 
ಕರುಣವಾರಿಧಿ ಎನ್ನ ಕರ ಪಿಡಿದು ಸಲಹದಿರೆ 
ಧರೆಯೊಳುದರಿಪರ್ಯಾರೋ ಕೃಷ್ಣ 


ಎಷ್ಟು ಹೇಳಲಿ ಎನ್ನ ಕಷ್ಟ ಕೋಟಿಗಳನ್ನು 
ಸುಟ್ಟೀಗ ಬೇಯಿಸುತಿಹವೋ ಕೃಷ್ಣ 
ಕಷ್ಟಬಟ್ಟ ಮಗನೆಂದು ದೃಷ್ಟಿ ನೀರೊರೆಸೆನ್ನ 
ಪೊಟ್ಟೆಯೊಳ್ಳಿಡಿವರ್ಯಾರೋ ಕೃಷ್ಣ 
ಕೃಷ್ಣನಾಮ ವಜ್ರಕ್ಕೆ ಬೆಟ್ಟ ದುರಿತವು ನೀಗಿ 
ಥಟ್ಟನೆ ಬ೦ದು ನೀನು ಕೃಷ್ಣ 

ಇಷ್ಟವನು ಸಲಿಸಿ ಗುಟ್ಕಿಲಿ ಶ್ರೀರಂಗ 

ಎಿಠಲ್ಲ ಎನ್ನ ಕಾಯೋ ಕೃಷ್ಣ 


೩. ನೀತಿಬೋಧೆ 


೬೮ 
ಅಕಟಕಟ ಸ೦ಸಾರವನು ನೆಚ್ಚಿ ಕಡಬ್ಯಾಡ 


ವಿಕಟದಲಿ ಮಾನವರು ಕೆಟ್ಟಿರೆಲ್ಲರು ನಿಜ 


ಮುನ್ನ ನರಕಾಸುರನು ಬಡಿದು ಚಿ೦ತಾಮಣಿಯ 
ತನ್ನ ಮನೆಯಲಿ ತಂದು ನಿಲ್ಲಿಸಿ ನೃಪರ 
ಕನ್ನೆಯರ ಷೋಡಶಸಹಸ್ರವನೆ ತಂದಾತ 
ಹೆಣ್ಣನೊಬ್ಬಳನೋಯ್ದುದಿಲ್ಲವೊ ನೋಡೊ 


ಸಾವಿರ ಕರ ಪಡೆದ ಕಾರ್ತವೀರ್ಯಾರ್ಜುನನು 
ಭೂವಲಯದೊಳಗೊಬ್ಬನೇ ವೀರನೆನಿಸಿ 

ರಾವಣನ ಸೆರೆಯಿಟ್ಟು ಕಾಮಧೇನುವ ಬಯಸಿ 
ಸಾವಾಗ ಏನು ಕೊ೦ಡೊಯ್ದನೋ ನೋಡೊ 


ಕೌರವನು ಧರೆಯೆಲ್ಲ ತನಗಾಗಬೇಕೆ೦ದು 
ವೀರ ಪಾಂಡವರೊಡನೆ ಕದನಮಾಡಿ 
ಮಾರಿಯ ವಶವೈದಿ ಹೋಹಾಗ ತನ್ನೊಡನೆ 
ಶ್ಯಾರೆ ಭೂಮಿಯ ಒಯ್ದುದಿಲ್ಲವೊ ನೋಡೊ 


ವರಯಜ್ನಗಳ ಮಾಡಿ ನಹುಷ ಸುರಪತಿಯೆನಿಸಿ 
ಪರಮಮುವನಿಗಳ ಕೈಲಿ ದಂಡಿಗೆಯ ಹೊರಿಸಿ 
ಉರಗ ಜನುಮವನ್ಮೆದಿ ಹೋದಾಗ ತನ್ನೊಡನೆ 
ಸುರಲೋಕದೊಳಗೇನ ಕೊ೦ಡ್ಲೋದ ನೋಡೊ 


ತುಂಗಗುಣ ಧ್ರುವ ವಿಭೀಷಣ ಹನುಮಾದಿಗಳು 
ಮಂಗಳಾತಕ ಹರಿಯನರಿತು ಭಜಿಸಿ 
ಭ೦ಗವಿಲ್ಲದೆ ಹೊರೆದರೈ ಸಕಲ ಭಾಗ್ಯವನು 


೧೦ 


೧೧ 


ರಂಗವಿಠಲರೇಯನ ನೆರೆ ನಂಬಿರೋ 


೬೯ 
ಏನು ಭ್ರಮೆ ಮನುಜರಿಗೆ ಎಷ್ಟು ಮಮತೆ ಪ್ರಕೃತಿಯಲಿ 
ಮೀನು ಗಾಳವ ನುಂಗಿ ಮೋಸಹೋದ ತೆರನಂತೆ 


ನನ್ನ ಮನೆ ನನ್ನ ಸತಿ ನನ್ನ ಸುತರೆಂದೆನಿಸಿ 
ಹೊನ್ನುಗಳ ಗಳಿಸಿ ಹೆಚ್ಚಾಗಿ ಹೋರಾಡಿ 
ಸಣ್ಣವರ ಮದುವೆ ಸಂಭ್ರಮದಿ ಮಾಡುವೆನೆಂದು 
ಅನ್ನ ಮೊದಲು ಕಾಣದೆ ಅಂತರ ಪಿಶಾಚಿಯಂತೆ 


ಬಲು ಓದಿಕೆಯಲ್ಲಿ ಬಲ್ಲವರೆನಿಸಬೇಕೆಮುತ 
ಹಲವು ಬುದ್ಧಿಯಲ್ಲಿ ಹಿರ್ರನೆ ಹಿಗ್ಗುತ 

ಮಲಿನ ಮನಸಿನಜ್ಞಾನದಲಿ ತಾನರಿಯದೆ 
ಬಲೆಯಲ್ಲಿ ಸಿಲುಕಿದ ಪಕ್ಷಿಯಂತೆ ಬಳಲುತಿಹ 


ಮಿಗಿಲು ಆಸೆಗೆ ಬಿದ್ದು ಬಗೆ ಬಗೆ ಹೂಣಿಕೆಯಲಿ 
ಹೊಗದಲ್ಲಿ ಹೊಗುವರು ಹೊಲಬಿಟ್ಟು ತಿಳಿಯರು 
ಖಗವಾಹನ ಮುದ್ದು ರ೦ಗವಿಠಲನ ನಾಮ ಸ್ಮರಿಸಲು 
ವಿಗಡ ಸಂಸಾರ ಹಗರಣ ನೀರಗುಳ್ಳೆಯಂತೆ 


೭೦ 
ಕಾಳ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು 


ಸತ್ಯಕ್ಕೆ ಧರ್ಮನು ಲೆತ್ತವನಾಡಲು 
ಅರ್ಥ ಭಂಡಾರವಬೆಲ್ಲವ ಸೋತು 
ಮತ್ತೆ ವಿರಾಟಿರಾಯನ ಮನೆಯಲ್ಲಿ 
ತೊತ್ತಾದಳು ದ್ರೌಪದಿ ಒಂದು ವರುಷ 


ಪುಂಡರೀಕಾಕ್ಷ ಪುರುಷೋತ್ತಮ ಹರಿಯು 
ಬ೦ಡಿಬೋವನಾದ ಪಾರ್ಥನಿಗೆ ಭೂ- 
ಮಂಡಲನಾಳುವ ಹರಿಶ್ಚ೦ದ್ರರಾಯನು 
ಕುಂಡವ ಕಾಯಿದನು ಹೊಲೆಯನಾಳಾಗಿ 


ಉಂಟಾದ ಕಾಲಕ್ಕೆ ನೆಂಟಿರು ಇಷ್ಟರು 
ಬಂಟಿರಾಗಿ ಬಾಗಿಲ ಕಾಯ್ದರು 
ಉ೦ಟಾದತನ ತಪ್ಪಿ ಬಡತನ ಬಂದರೆ 
ಒ೦ಟೆಯಂತೆ ಗೋಣ ಮೇಲೆತ್ತುವರು 


ಉ೦ಬಾಗ ಉಡುವಾಗ ಕೂ೦ಬಾಗ ಕೂಡುವಾಗ 
ಬೆ೦ಬಲದಲಿ ನಲಿನಲಿವುತಿಹರು 

ಬೆ೦ಬಲತನ ತಪ್ಪಿ ಬಡತನ ಬಂದರೆ 

ಇಂಬು ನಿನಗಿಲ್ಲ ನಡೆ ಎಂಬರು 


ಏರುವ ದಂಡಿಗೆ ನೂರಾಳು ಮಂದಿಯು 


ಧುವ 


ಮೂರು ದಿನದ ಭಾಗ್ಯ ರುಣರುಣವು 
ನೂರಾರು ಸಾವಿರ ದ೦ಡವ ತೆತ್ತರೆ 
ರ೦ಗವಿಠಲನೆ ಸರಿಯೆಂಬೊರಯ್ಯ 


೭೧ 
ಚಿತ್ತಜನಯ್ಯನ ಚಿ೦ತಿಸು ಮನವೇ 
ಹೊತ್ತು ಕಳೆಯದೆ ಸರ್ವೋತ್ತಮನ ನೆನೆ ಮನವೆ 


ಕಾಲನ ದೂತರು ನೂಲು ಹಗ್ಗವ ತಂದು 
ಕಾಲು ಕೈಗಳ ಕಟ್ಟೆ ಮ್ಯಾಲೆ ಕುಟ್ಟಿ 

ಕಾಲ ಪಾಶದೊಳಿಟ್ಟು ಶೂಲದಿ೦ದಿರಿವಾಗ 
ಪಾಲಿಸುವರು೦ಟೆ ಜಾಲವ ಮಾಡದೆ 


ದಂಡಧರನ ಭಟರು ಚ೦ಡಕೋಪದಿ ಬಂದು 
ಕೆ೦ಡದ ನದಿಯ ತಡಿಗೆ ಕೊಂಡೊಯ್ದ 
ಖಂಡಖಂಡವ ಕಿತ್ತು ಕೆ೦ಡದೊಳಿಡುವಾಗ 
ಹೆ೦ಡಿರು ಮಕ್ಕಳು ಬ೦ದು ಬಿಡಿಸಬಲ್ಲರೆ ಮರುಳೆ 


ಅಂಗಳಿಗೆ ದಬ್ಬಣ೦ಗಳ ಸೇರಿಸಿ ಎರಡು 
ಕಂಗಳಿಗೆ ಸೀಸವ ಕಾಸಿ ಪೊಯ್ಯಲು 
ತಂಗಿ ಅಕ್ಕ ಬಂದು ಭಂಗವ ಬಿಡಿಸುವರೆ 
ಅಂಗವು ಸ್ಥಿರವಲ್ಲ ರಂಗವಿಠಲ ಬಲ್ಲ 


೭೨ 
ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವ 
ಶಕ್ತಿ ಬೇಕು ಮುಂದೆ ಮುಕ್ತಿಯ ಬಯಸುವಗೆ 


ಸತಿ ಅನುಕೂಲ ಬೇಕು ಸುತನಲ್ಲಿ ಗುಣ ಬೇಕು 
ಮತಿವಂತನಾಗಬೇಕು ಮತ ಒಂದಾಗಿರಬೇಕು 


ಜಪದ ಜಾಣುವೆ ಬೇಕು ತಪದ ನೇಮವೆ ಬೇಕು 
ಉಪವಾಸ ವ್ರತ ಬೇಕು ಉಪಶಾಂತವಿರಬೇಕು 


ಸುಸ೦ಗ ಹಿಡಿಯಲು ಬೇಕು ದುಸ್ಸ೦ಗ ಬಿಡಲು ಬೇಕು 


ಶ್ರೀರಂಗವಿಠಲನ್ನ ಬಿಡದೆ ನೆರೆ ನಂಬಿರಬೇಕು 


೭೩ 
ವ್ಯರ್ಥವಲ್ಲವೆ ಜನ್ಮ ವ್ಯರ್ಥವಲ್ಲವೆ 


ತೀರ್ಥಪಾದರ ಭಜಿಸಿ ಕೃತಾರ್ಥನಾಗದವನ ಜನ್ಮ 


ಅರುಣ ಉದಯದಲ್ಲಿ ಎದ್ದು ಸರಿತದಲಿ ಸ್ನಾನವ ಮಾಡಿ 
ಅರಳುಮಲ್ಲಿಗೆ ಮಾಲೆ ಹರಿಯ ಚರಣಕರ್ಪಿಸದವನ ಜನ್ಮ 


ಒಂದು ಶಂಖ ಉದಕ ತಂದು ಚ೦ದದಿ೦ದ ಹರಿಗೆ ಎರೆದು 


ಗಂಧ ಪುಷ್ಪದಿ೦ದ ಹರಿಯ ವಂದನೆ ಮಾಡದವನ ಜನ್ಮ 


ಮುಗುಳುತೆನೆಯಲೆಸೆವ ತುಳಸಿದಳವ ತಂದು ಪ್ರೇಮದಿಂದ 
ಜಗನ್ಮಯಗೆ ಅರ್ಪಿಸಿ ಕರವ ಮುಗಿದು ಸ್ತುತಿಸದವನ ಜನ್ಮ 


ಭೋಗಿಶಯನನ ದಿನದಿ ಸಕಲ ಭೋಗಗಳನು ತಾನು ತೊರೆದು 
ಭಾಗವತರ ಮೇಳದಿ೦ದ ಜಾಗರಣೆ ಮಾಡದವನ ಜನ್ಮ 


ಜ೦ಗಮರೊಳಗಧಿಕವೆನಿಪ ಭಂಗುರ ಮನುಷ್ಯದೇಹ ಪಡೆದು 
ರಂಗವಿಠಲನೆನಿಪ ಪಶ್ಚಿಮರ೦ಗಗರ್ಪಿಸದವನ ಜನ್ಮ 


೭೪ 
ಸುಮ್ಮನೆ ವೈಷ್ಣವನೆ೦ಬಿರಿ ಪರ 
ಬೊಮ್ಮ ಸುಜ್ಮಾನವನರಿಯದ ಮನುಜನ 


ಮುಖವ ತೊಳೆದು ನಾಮವರವಿಟ್ಟೆನಲ್ಲದೆ 
ಸುಖತೀರ್ಥಶಾಸ್ಪವನೋದಿದನೆ 

ಸುಖಕೆ ಶೃ೦ಗಾರಕೆ ಮಾಲೆ ಹಾಕಿದನಲ್ಲದೆ 
ಭಕುತಿ ರಸದಲ್ಲಿ ಮುಳುಗಿದೆನೇನಯ್ಯ 


ಊರು ಮಾತುಗಳಾಡಿ ದಣಿದೆನಲ್ಲದೆ 
ನಾರಾಯಣ ಕೃಷ್ಣ ಶರಣೆ೦ದೆನೆ 

ನಾರಿಯ ನುಡಿ ಕೇಳಿ ಮರುಳಾದೆನಲ್ಲದೆ 
ಗುರುಹಿರಿಯರ ಮಾತ ಮರ್ನಿಸಿದೆನೇನಯ್ಯ 


ನರೋತ್ತಮರಿಗಧಿಕ ಗಂಧರ್ವರಿಗಧಿಕ 
ಸುರೇಂದ್ರಗಧಿಕ ಹರಗಧಿಕ 

ವಿರಿಂಚಿಗಧಿಕ ಸಿರಿಗಧಿಕ 

ಹರಿ ಸವ್ವೋತ್ತಮನೆ೦ದು ತಿಳಿದೆನೇನ ಯ್ಯ 


ಜಗತು ಸತ್ಯವೆಂದು ಪಂಚ ಭೇದವ ತಿಳಿದು 
ಮಿಗೆ ರಾಗ ದ್ವೇಷ೦ಗಳನು ವರ್ಜಿಸಿ 
ಭಗವಂತನ ಲೀಲೆ ಶ್ರವಣ ಕಥೆಗಳಿಂದ 
ನಿಗಮಗೋಚರನೆಂದು ತಿಳಿದೆನೇನಯ್ಯ 


ಗ೦ಗೆಯಲಿ ಮೈ ಬಣ್ಣ ತೊಳೆದೆನಲ್ಲದೆ ಭವ 
ಹಿ೦ಗುವ ಸ್ನಾನವ ಮಾಡಿದೆನೆ 
ರ೦ಗವಿಠಲನ ನಿಜವಾದ ದಾಸರ 

ಸಂಗ ಸುಖವೆಂದು ತಿಳಿದೆನೇನಯ್ಯ 


ಇ. ಉಗಾಭೋಗಗಳು 


೭೫% 

ಆ೦ಬರದಾಳವನು ಇನಶಶಿಗಳಲ್ಲದೆ 
ಅ೦ಬರತಳದಲಾಡುವ ಪಕ್ಷಿ ತಾವು ಬಲ್ಲವೆ? 
ಜಲದ ಪ್ರಮಾಣವ ತಾವರೆಗಳಲ್ಲದೆ 


8 


ಮೇಲಿದ್ದ ಮರ ಗಿಡ ಬಳ್ಳಿಗಳು ತಾವು ಬಲ್ಲವೆ? 
ಮಾವಿನ ಹಣ್ಣಿನ ರುಚಿ ಅರಗಿಳಿಗಳಲ್ಲದೆ 
ಚೀರ್ವ ಕಾಗೆಗಳು ತಾವು ಬಲ್ಲವೆ? 

ವಿನ್ನ ಮಹಿಮೆ ನಿನ್ನ ಭಕ್ತರು ಬಲ್ಲರು ಮ- 
ತ್ತನ್ಯರೇನು ಬಲ್ಲರಯ್ಯ? 

ಭಕ್ತರಾಧೀನನೆ ಭಕ್ತರೊಡಯನೆ 

ಭಕ್ತರ ಸಲಹಯ್ಯ ನಮೋ ರಂಗವಿಠಲಯ್ಯ 


೭೬ 

ಅನಂತ ಕಾಲದಲ್ಲಿ ಯಾವ ಪುಣ್ಯದಲ್ಲಿ 
ಎನ್ನ ಮನ ನಿನ್ನಲ್ಲಿ ಎರಗಿಸೊ 

ಎನ್ನ ಮನವನು ವಿನ್ನ ಚರಣದೊಳೊಮ್ಮೆ 
ಇಟ್ಟು ಸಲಹೊ ರಂಗವಿಠಲ 


೭೭ 

ಎನ್ನ ಮನ ವಿಷಯಂಗಳಲಿ ಮುಣುಗಿತೊ 
ಎನ್ನ ತನುವು ವೃದ್ಧಾಪ್ಯ ಐದಿತೊ 

ಅ೦ತಕರ ಕರೆ ಬಾಹೊ ಹೊತ್ತಾಯಿತೊ 

ಕಾಲ ವಿಳ೦ಬವಿನಿತಿಲ್ಲವಯ್ಯ 

ವ್ಯಾಳ ಅರಿತು ಬಿನ್ನಹ ಮಾಡಿದೆ 

ಹೀಗೆ ತರಳರ ಬಿಡುವ ತಾಯಿಗಳುಂಟೆ ನೀ 
ಕರುಣಾನಿಧಿಯೆಂಬ ಬಿರುದು ಸಲ್ಲಿಸುವ ದೇವ 
ಕರುಣಾಕರ ಸಿರಿರಂಗವಿಠಲರೇಯ ನೀ 
ಕರುಣಾನಿಧಿಯೆಂಬ ಬಿರುದು ಸಲ್ಲಿಸು ದೇವ. 


೭೮ 

ಕಂಬಳಿಯ ಬುತ್ತಿಯಲಿ ಕಸವನಾರಿಸುವರುಂಟೆ. . 
ಅ೦ಬುಜೋದರನ ನೆಲೆ ಅರಿಯದ ದುರಾತುಮರು 
ಬೆಂಬಿಡದೆ ಸುಖನರಸುವರು೦ಟೆ ಉದ- 

ರಂಭರದಿ ಡಂಭಕರು ಇಹ ಪರಕೆ ಬಾಹ್ಯರೆ೦ದೂ 
ಶಂಬರಾಂತಕ ಪಿತ ರಂಗವಿಠಲರೇಯನ್ನ ಪಾ 
ದಾ೦ಂಬುಜೋಧ್ಭಮರದೊಳು ಮಿಗೆ ದೂರರಾದವರು 
ಬೆಂಬಿಡದೆ ಸುಖವನರಸುವರು೦ಟೆ? 


೭೯ 

ಕರುಣದಿ ತನುಮನಧನಂಗಳೆಲ್ಲವು 

ನಿನ್ನ ಚರಣ ಕಮಲಕೊಪ್ಪಿಸಿದ ಬಳಿಕ 

ಮರಳಿ ಎನ್ನ ಮರುಳು ಮಾಡುವರೆ 

ಸರಕು ಒಪ್ಪಿಸಿದ ಮೇಲೆ ಸುಂಕವು೦ಟೆ ದೇವಾ 

ಕರುಣಾಕರ ನಿನ್ನ ಚರಣದಡಿಯೊಳಿಟ್ಟು ಕಾಯೋ ರಂಗವಿಠಲ 


೮೦ 
ಕಲಿಕಾಲಕೆ ಸಮ ಯುಗವಿಲ್ಲವಯ್ಯ 
ಕಲುಷ ಹರಿಸಿ ಕೈವಲ್ಯವೀವುದಯ್ಯ 


ಸಲೆ ನಾಮಕೀರ್ತನೆ ಸ್ಮರಣೆ ಸಾಕಯ್ಯ 
ಸ್ಮರಿಸಲು ಸಾಯುಜ್ಯ ಪದವೀವುದಯ್ಯ 
ಬಲವಂತ ಶ್ರೀರ೦ಗವಿಠಲನ ನೆನೆದರೆ 
ಕಲಿಯುಗವೆ ಕೃತಯುಗವಾಗುವುದಯ್ಯ 


ಆಣ 

ಧ್ಯಾನವು ಕೃತಯುಗದಿ 

ಯಜನ ಯಜ್ನವು ತ್ರೇತಾಯುಗದಿ 
ದಾನವಾಂತಕನ ದೇವತಾರ್ಚನೆ ದ್ವಾಪರಯುಗದಿ 
ಆ ಮಾನವರಿಗೆಷ್ಟು ಫಲವೊ ಅಷ್ಟು ಫಲವು 
ಕಲಿಯುಗದಿ ಗಾನದಲಿ ಕೇಶವ ಎನಲು 
ಕೈಗೂಡುವನು ರಂಗವಿಠಲ 


೮೨ 
ಪಾಲಿಸಯ್ಯ ಸ್ವಾಮಿ ಕೃಷ್ಣ ಪಾಲಿಸಯ್ಯ ಎನ್ನ ನೀನು 
ಪಾಲಿಸಯ್ಯ ಭಾಗ್ಯವಿತ್ತು ಭಕ್ತವತ್ಸಲ 
ವಿತ್ಯಪೂರ್ಣ ಮ೦ಗಳವಿತ್ತು ನಿತ್ಯದಿ ಕಲ್ಯಾಣವಿತ್ತು 
ನಿತ್ಯ ಸಲಹೋ ವ್ಯಾಸಮುನಿವ೦ದ್ಯ ಗೋಪಿನಾಥನೆ 
ತುರುಬಿನ ಮ್ಯಾಲೆ ತುರುಬಿದ ಮೊಲ್ಲೆ ಮಲ್ಲಿಗೆ ಕುಸುಮಗಳ ರ೦ಗಾ 
ಕೊರಳಲ್ಲಿ ಕ೦ಠೀಸರ ವನಮಾಲೆ ವರಕಲ್ಪತರುವನೆನ್ನೀ ರಂಗಾ 
ಕರದಲ್ಲಿ ವೇಣು ಬೆರಳಲ್ಲಿ ಮೀಟುತ ಮರಿದುಂಬಿ ರುೇೀ೦ಕಾರ 
ರಂಗಾ 

ಸರಿಗಮಪದನಿಸ ಸನಿದಪಮಗರಿಸ ಅಧರದಲೂಡುತಿರೆ ರಂಗಾ 
ಸಿರಿಯರಸನು ಸಿರಿಪತಿ ರಂಗವಿಠಲ ಸರಸದಿ ವೇಣುನಾದ 

ಮಾಡಿದ 


೮೩ 

ಬರುವುದು ಬುದ್ಧಿಯು ಬಲವು ಕೀರುತಿಯು 
ನಿರುತದಿ ಧೈರ್ಯವು ನಿರ್ಭಯತ್ವವು 
ಆರೋಗಾನ೦ದ ಆಜಾಡ್ಯ ವಾಕ್ಟಟಿತ್ವವು 
ಹರೇ ರಂಗವಿಠಲ ಹನುಮಾ ಎನಲು 


ಆಳ 

ಬಲ್ಲವನು ಉಳ್ಳವನು ನೀನಿರಲು ಭಜಿಸದೆ 

ಕ್ಸುಲ್ಲಕರ ಮತವಿಡಿದು ಸುಖವ ಬಯಸುವೆ ನಾನು 

ಕಲ್ಲು ಗೋವಿನ ಹಾಲು ಕರು ಬಯಸಿದಂತೆ ನಾ 

ಹಲ್ಲು ಹೋಹುದನರಿಯೆ ಅಕಟಕಟ ಮಂದಮತಿಯು 

ಕಳ್ಳ ಗೋವನು ಹುಲ್ಲು ಗ೦ಜಿಯನೆರೆದು ಸಲಹಿದಡೆ ಏನು ಫಲ 
ಬಲ್ಲಿದಾಸೆಯ ಬಿಡಿಸೋ ನಮೋ ರ೦ಗವಿಠಲ 


೮೫ 
ಭವವೆ೦ಬ ಅಡವಿಯಲಿ ತಾಪತ್ರಯದಿ ಸಿಲುಕಿ 


ಭಯಗೊಳ್ಳದಂತೆ ಗೆಲ್ಲುವುದಕೆ ಶ್ರೀಹರಿನಾಮ 
ಹೊರತಾಗಿ ಮತ್ತು೦ಟೆ ಎನ್ನ ಮನವ ನಿನ್ನ 
ಚರಣದಲ್ಲಿಟ್ಟು ಸಲಹೊ ನಮೋ ರಂಗವಿಠಲ 


೮೬ 

ಮನೆಯಿ೦ದ ಸ೦ತೋಷ ಕೆಲವರಿಗೆ ಲೋಕದಲ್ಲಿ 
ಧನದಿ೦ದ ಸ೦ತೋಷ ಕೆಲವರಿಗೆ ಲೋಕದಲ್ಲಿ 
ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ 
ತನಯರಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ 
ಇನಿತು ಸಂತೋಷ ಅವರವರಿಗಾಗಲಿ ನಿನ್ನ 
ನೆನೆವೋ ಸಂತೋಷ ಎನಗಾಗಲಿ ನಮ್ಮ ರಂಗವಿಠಲ 


ಆ೭ 

ಮಾರಿಕೋಣನಂತೆ ಥೋರ ಭಾಗ್ಯವ ಕೊಟ್ಟು 
ನರಕಕ್ಕೆ ಇಡುವನೋ ದುರ್ಜನರುಗಳನು 
ಸಾರ ಭಕುತರಿಗೆ ದಾರಿದ್ರ್ಯಾದಿಗಳನ್ನು ಕೊಟ್ಟು 
ಪಾರುಗಾಣಿಸುವನು ರಂಗವಿಠಲರೇಯ 


೮೮ 

ಮುಂದೆ ಕಟ್ಟು ಬ೦ದವರ 

ಹಿ೦ದಕೆ ಹಾಕಿಕೊ೦ಡ ಬಳಿಕ 

ಬ೦ದ ಗುಣದೋಷಗಳ ಎಣಿಸುವರೆ ಎಲೆ ದೇವ 
ಅ೦ದವಲ್ಲ ನಿನ್ನ ಘನತೆಗೆ 

ತಂದೆತಾಯಿಗಳು ತಮ್ಮ 
ಕಂದನವಗುಣಗಳೆಣಿಸುವರೆ? 

ಎ೦ದೆ೦ದಿಗೆನ್ನ ಉದ್ದರಿಸಬೇಕೆಲೆ ದೇವ 
ಸಂದೇಹವ್ಯಾತಕ ನಮೋ ರಂಗವಿಠಲಯ್ಯ 


ಆ೯ಕ 

ಸಾಲಿಗ್ರಾಮ ವೃ೦ದಾವನದಲಿ ಇಪ್ಪ೦ತೆ 
ಎನ್ನ ಮನವನು ಬಿಡದಿಹ ಹರಿ 

ಜನ್ನರ ಜನ್ನ ನರಹರಿ ಗೋವಿಂದ 
ಎನ್ನ ಮನವನು ಬಿಡದಿಹ ಪುಂಡರೀಕ 
ಮನ ಪಿರಿಯಾನೆಯಯ್ಯ 
ಪಂಡರಂಗಿಪುರೀಪತಿ ಸಿರಿರಂಗವಿಠಲ 


೯0 

ಹರಿಭಕುತನಾದವ ಅರಿದು ಪಾಪವ ಮಾಡುವುದಿಲ್ಲ 
ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ 
ಶರಣು ಬ೦ದವ ರವಿಯ ತನಯನ ನೋಡ 
ಮರೆಯದೆ ಭಜಿಸೋ ರಂಗವಿಠಲರೇಯನ 


೫. ವಿಶಿಷ್ಠ ಗೀತೆಗಳು 


ಭ್ರಮರಗೀತೆ 


೯೧ 

ಬೃ೦ಗಾ ನಿನ್ನಟ್ಟಿದನೇ ಶ್ರೀರಂಗ ಮಧುರೆಲಿ ನಿಂದು 
ಅಂಗಜಲುಬ್ಗಕ ಪೂಗೋಲಂಗಳ ತಡೆಯನಿಕ್ಕಿ 
ಅಂಗನೇರೆಂಬೋ ಹುಲ್ಲೆ ಮೃಗ೦ಗಳಿಗೆ ಗುರಿಯೆಚ್ಚು 
ಹಿಂಗಿಸುತೈದಾನೆ ಅಸುವ ಹೇ ಕಿತವಾ 


ನಿನ್ನ ನೋಡೆ ನಮ್ಮ ಅಚ್ಯುತನ್ನ ಕ೦ಡ೦ತಾಯಿತಯ್ಯ 
ಚನ್ನಿಗರರಸ ಕುಶಲೋನ್ನತಿಯೊಳಿಹನೇನೋ 
ಚಿಣ್ಣತನ ಮೊದಲಾಗವನ್ನ ಕಿತವ ಬಲ್ದೆವೋ 
ಗನ್ನಗಾರ ಚಿತ್ತ ಚೋರನ್ನ ಶ್ರೀ ಹರಿಯಾ 

ಮನ್ನಣೆಗೆ ಮೆಚ್ಚಿ ತನುವನ್ನೊಪ್ಪಿಸಿದ ಮುಗುದೆ 
ವೆಣ್ಣುಗಳ ವಿರಹಾಬ್ದಿಯನ್ನೆ ದಾಟಿಸುವೆನೆ೦ದು 

ತನ್ನ ನೇಹವೆ೦ಬೋ ನಾವೆಯನ್ನೇರಿಸಿ ಮೋಸದಿ 
ನಡುನೀರೊಳು ತೊರೆದ್ದೊದನೆ ಹೇ ಕಿತವಾ 


ತಮ್ಮ ನಂದಗೋಪ ಯಶೋದಮ್ಮನ ಕಂಡು ಬಾರೆಂದು 
ರಮ್ಮೆಯ ರಮಣ ನಿನ್ನನೊಮ್ಮೆ ಕಳುಹಿದನೈಸೆ 
ಹಮ್ಮುಗೆಟ್ಟಾರಮ್ಮಣೇರಿಂದುಮ್ಮಳಿಸುವೆವೂ ವೃಥಾ 
ನಮ್ಮ ಹ೦ಬಲಿನ್ನೇನವಗೆ ಶ್ರೀ ಹರಿಗೆ 
ಹೊಮ್ಮೆಲಟ್ಟದಲ೦ಚೆಯಗಮ್ಮನೇರ ಕುಚದ ಕು೦- 
ಕುಮ್ಮ ಕಸ್ತೂರಿಯ ಕರದಿಮ್ಮನದಿ ಸಿಲುಕಿದಂಗೆ 
ಕಮ್ಮಗೋಲನ ಬಾಣ೦ಗಳುಮ್ಮಳಿ ನೋಯಿಸುತಿವೆ 
ಸುಮ್ಮನೆ ಬಾಹೋದು ಸುಲಭವೆ ಹೇ ಕಿತವಾ 


ಮಧುಕು೦ಜವನದಲ್ಲಿ ಮಧುವೈರಿ ಕೊಳಲನೂದಲು 
ಮಧುರ ವಿಸ್ವನ ಕೇಳಿ ಮದಿರಾಕ್ಟಿಯರೆಲ್ಲ ಧಾ 

ಮದ ಧ್ಯಾನವ ಬಿಟ್ಟು ಮೃಗಮದಗಂಪವಿಡಿ 

ದೈದಿ ಮದನನಯ್ಯನ ಕಾಣುತ ಶ್ರೀ ಹರಿಯ 
ಮುದವೇರಿ ತಲೆ ಬಾಗಿ ಮೇದಿನಿ ನಿಟ್ಟೆಸಲಾಗ 
ಮೃದುವಾಕ್ಯದೊಳೆಮ್ಮಪ್ಪಿ ಅಧರಾಮೃತ ಭೋಜನ 
ಕ್ಕೊದಗುವ ಸತತ ಸನ್ನದ್ದ ನಮ್ಮನಗಲಿ ಕ- 
ಲೈದೆಯಾದನೆ೦ತೋ ಕೃಪಾಳು ಹೇ ಕಿತವಾ 


ವಜ್ರಾ೦ಕುಶ ಧೃಜಾ೦ಕಿತ ಹೆಜ್ಜೆಯನ್ನೇ ತಿಳಿದ ನ- 
ಮೃಬ್ಧಾಕ್ಟಿಯರೊಡನೆ ರತಿಕಜ್ಜದುಪವನದಲ್ಲಿ 
ನಿರ್ಜನರೋತ್ತಂಸರೊಡನೆ ಮಜ್ಜನ ಕ್ರೀಡೆಯಾಡುವ ಸಾ- 
ಯುಜ್ಯ ಸುಖವೆತ್ತಲಿಪ್ಪುದೂ ಶ್ರೀ ಹರಿಯ 

ಅಬ್ದ್ಬಭವ ಮುನಿಜನ ಪೂಜ್ಯನಗಲಿದ ಮ್ಯಾಲೆ 
ನಿರ್ಜೀವಿಗಳಾಗಿ ಕಣ್ಣ ಕಜ್ಜಲ ಕಲಕಿಕೊ೦ಡು 

ಲಜ್ಜೆಗೆಟ್ಟು ತನುಲತೆ ಜರ್ಶುರಿತದಿ ಜೀವಿಸೆ 
ವಜ್ಮರೆದೆಯಲ್ಲವೆ ನಮ್ಮದು ಹೇ ಕಿತವಾ 


ಕತ್ತೂರಿಯ ಬಟ್ಟಿನಿಟ್ಟು ಮುತ್ತಿನ ಜೊಲ್ಲೆದುರುಬಿಲಿ 


ಕಸೂರಿ ತಿಲಕ ಚಲತ್ಕು೦ಡಲ ವೆಳಗು 
ವೃತ್ತವದನದಿ ಮಂದಸ್ಮಿತ ತಿಂಗಳಿಂದಲೆಮ್ಮ 
ಹೃತ್ತಾಪ ಪರಿಹರಿಸುವ ಶ್ರೀಹರಿಯ 

ಮತ್ತೆ ವಕ್ಷದ ಶ್ರೀವತ್ಸ ಕೌಸ್ತುಭ ವೈಜಯಂತಿ ಮಾಲೆ 
ಶ್ರೀ ತುಲಸಿ ಫಮಫಮಿಸುತ್ತಲಿಹ ವನಮಾಲೆ 
ರತುನ ಕ೦ಕಣ ಭುಜಕೀರ್ತಿಯಿಂದೊಪ್ಪುವ ಪುರು 
ಷೋತ್ತಮನ್ನ ಬಣ್ಣಿಪರುಂಟೆ ಹೇ ಕಿತವಾ 


ಉತ್ಪಲ ಶ್ಯಾಮಲ ಮುದವೆತ್ತ ಬಾವನ್ನವದೀಡಿ 

ಅತ್ಯಮಲ ಪೊನ್ನಂ೦ಬರ ಸುತ್ತಿದ 

ಮತ್ತಾ ನೂಪುರ ರುಣತ್ಕಾರದಿ ಮಿ೦ಚಿಯೆಮ್ಮ 

ಚಿತ್ತಶಿಖಿಗೆ ಪೀಯೂಷಸಿಕ್ತ ಮೇಘದಂತೆ ಒಪ್ಪುವ ಶ್ರೀಹರಿಯ 
ಹೆತ್ತ ತಾಯಿ ಆಪ್ತ ಬಂಧು ಗೋತ್ರ ಗತಿ ನೀನೆ ನಮ್ಮ 
ಚಿತ್ತವೆ೦ದು ನ೦ಬಿ ತನ್ನ ಹತ್ತಿಲಿ ಸಾರಿದವರ 

ಒತ್ತಿ ತಾಂ ರಥವನೇರಿ ಸತ್ವರ ಬರುವೆನೆಂದು 

ಮತ್ತ ಕ್ರೂರನೊಡನೈದಿದ ಹೇ ಕಿತವಾ 


ಲಕ್ನುಮೀರಮಣನವ ಸೂಕ್ಲುಮ ಗೊಲ್ಲತೇರಾವು 
ಕುಕ್ಚಿಯೊಳು ಬೊಮ್ಮಾಂಡವವಗೆ ಮಕ್ಚಿಕಗಳಂ೦ತಿಪ್ಪೆವು 
ಮೋ ಕ್ಟದರಸನು ಅವ ಗೋಕ್ಲೀರದಿ ತೃಪ್ತರಾವು 
ಲಕ್ಷಿಸುವದೆ೦ತೋ ಎಮ್ಮನು ಶ್ರೀ ಹರಿಯು 
ರಕ್ಷಿಸಲುದಿಸಿ ಜನರಕ್ಷಣೆಗೆ ಪಾಲ್ಬೆಣ್ಣೆಯ 

ಭಕ್ಷಿಸಿ ನಿರುತ ನಮ್ಮ ಅಕಿಗೆ ಹಬ್ಬವನುಣಿಸಿ 

ಈ ಕ್ಲೋಣಿ ಚರಾಚರ ದೀಕ್ಲಿಗೆ ನರರ ಸಾಮ್ಯ 
ವಕ್ಷ(ಮ)ಣರಾದೆವೊ ಮೂರ್ಯೂರೋ ಹೇ ಕಿತವಾ 


ಹಿ೦ದೆ ಮಾಡಿದ ಸದ್ದರ್ಮದಿ೦ದ ಮಧುರಾ ನಗರದ 
ಇ೦ದೀವರಾಕ್ಟಿಯರಾನಂ೦ದ ಸಿಂಧುವಿಗುದಿತ ಪೂರ್ಣ 
ಚ೦ದ್ರನಂತೊಪ್ಪವ ಸಿರಿ ಮ೦ಂದರೋದ್ದರನ೦ಪ್ರಿಯ 
ಪೊಂದುವ ಭಾಗ್ಯಕ್ಕೆಣೆ ಉಂಟೆ ಶ್ರೀಹರಿಯ 
ಅಂದೆಮ್ಮೊಳು ರಾಸಕ್ರೀಡೆಯಿ೦ದ ಬಂದಪರಾಧವ- 
ನೊಂದನೆಣಿಸದೆ ಸಲಹೆಂದು ಬಿನ್ನೈಸಿ ಸಾಷ್ಟ್ಠಾ೦ಗದಿ೦ದ 
ವಂದಿಪೆವೋ ಭಕ ಬಂಧುವಿಗೆ ನಮ್ಮ ಹೃದಯ 
ಮಂದಿರದೊಳೆಂದೆಂದಿರೆಂದು ಹೇ ಕಿತವಾ 


ಹೆ೦ಗಳೇರೊ೦ದಾಗಿ ಆ೦ತರಂಗದರಸನಾಡಿದ 
ಮಂಗಳಚರಿತೆಯನ್ನು ಸಂಗೀತದಿಂ ಪೊಗಳುತ್ತ 
ಕ೦ಗಳಶ್ರುಗಳೆವುತ್ತ ಇಂಗಿತಜ್ಞದೇವ- 

ನಂಗಸ೦ಗದ ಸುಖವ ನೆನೆದು ಶ್ರೀಹರಿಯ 

ಮಂಗಳ ವೇದಸ್ತೇಯಾರಿ ಶೃ೦ಗಾರ ಕೂರುಮ ನಮ್ಮ 
ಪೊ೦ಗಣ್ಣನ ಸೀಳ್ತ ನರಸಿಂಗ ವಟು ಭಾರ್ಗವನೆ 
ಅಂಗದ ಪಾರ್ಥ ಕ೦ಬುತುರ೦ಗಪ ರಂಗವಿಠಲ 
ತುಂಗ ಮಹಿಮ ನಮೋ ಎ೦ಬೆವೋ ಹೇ ಕಿತವಾ 


ಶ್ರೀ ಮಧ್ವನಾಮ 


೯9೨ 
ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ 
ಅಖಿಳ ಗುಣ ಸದ್ಧಾಮ ಮಧ್ವನಾಮ 


ಆವ ಕಚ್ಚಪ ರೂಪದಿಂದಲಂಡೋದಕವ 

ಓವಿ ಧರಿಸಿದ ಶೇಷಮೂರುತಿಯನು 

ಆವವನ ಬಳಿವಿಡಿದು ಹರಿಯ ಸುರರೆಯ್ದುವರು 
ಆ ವಾಯು ನಮ್ಮ ಕುಲಗುರುರಾಯನು 


ಆವವನು ದೇಹದೊಳಗಿರಲು ಹರಿ ನೆಲಸಿಹನು 
ಆವವನು ತೊಲಗೆ ಹರಿ ತಾ ತೊಲಗುವ 
ಆವವನು ದೇಹದಾ ಒಳ ಹೊರಗೆ ನಿಯಾಮಕನು 
ಆ ವಾಯು ನಮ್ಮ ಕುಲಗುರುರಾಯನು 


ಕರುಣಾಭಿಮಾನಿ ಸುರರು ದೇಹವ ಬಿಡಲು 
ಕುರುಡ ಕಿವುಡ ಮೂಕನೆಂದೆನಿಸುವ 

ಪರಮ ಮುಖ್ಯಪ್ರಾಣ ತೊಲಗಲಾ ದೇಹವನು 
ಅರಿತು ಪೆಣನೆ೦ದು ಪೇಳುವರು ಬುಧಜನ 


ಸುರರೊಳಗೆ ನರರೊಳಗೆ ಸರ್ವ ಭೂತಗಳೊಳಗೆ 
ಪರತರನೆನಿಸಿ ನಿಯಾಯಿಸಿ ನೆಲಸಿಹ 
ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು 
ಗುರು ಕುಲತಿಲಕ ಮುಖ್ಯ ಪವಮಾನನು 


ತ್ರೇತೆಯಲಿ ರಘುಪತಿಯ ಸೇವೆ ಮಾಡುವೆನೆಂದು 
ವಾತಸುತ ಹನುಮಂತನೆಂದೆನಿಸಿದ 

ಪೋತ ಭಾವದಿ ತರಣಿ ಬಿ೦ಬಕ್ಕೆ ಲಂಪಿಸಿದ 
ಈತಗೆಣೆಯಾರು ಮೂರ್ಲೊಕದೊಳಗೆ 


ತರಣಿಗಭಿಮುಖನಾಗಿ ಶಬ್ದ ಶಾಸ್ತ್ರವ ಪಠಿಸಿ 
ಉರವಣಿಸಿ ಹಿಂದುಮುಂದಾಗಿ ನಡೆದ 

ಪರಮ ಪವಮಾನಸುತ ಉದಯಾಸ್ತ ಶೈಲಗಳ 
ಭರದಿಯೈದಿದಗೀತಗುಪಮೆ ಉಂಟೇ 


ಅಖಿಳ ವೇದಗಳ ಸಾರ ಪಠಿಸಿದನು ಮುನ್ನಲ್ಲಿ 
ನಿಖಿಳ ವ್ಯಾಕರಣಗಳ ಇವ ಪಠಿಸಿದ 
ಮುಖದಲ್ಲಿ ಕಿ೦ಂಚಿದಪಶಬ್ದ ಇವಗಿಲ್ಲೆಂದು 
ಮುಖ್ಯಪ್ರಾಣನನು ರಾಮನನುಕರಿಸಿದ 


ತರಣಿಸುತನನು ಕಾಯ್ದು ಶರಧಿಯನು ನೆರೆದಾಟಿ 
ಧರಣಿ ಸುತೆಯಳ ಕಂಡು ದನುಜರೂಡನೆ 

ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತಗಳ 
ಉರುಹಿ ಲಂಕೆಯ ಬಂದ ಹನುಮಂತನು 


8 


ಹರಿಗೆ ಚೂಡಾಮಣಿಯವಿತ್ತು ಹರಿಗಳ ಕೂಡಿ 
ಶರಧಿಯನು ಕಟ್ಟೆ ಬಲು ರಕ್ಕಸರನು 

ಒರಸಿ ರಣದಲಿ ದಶಶಿರನ ಹುಡಿಗುಟ್ಟಿದ 
ಮೆರೆದ ಹನುಮಂತ ಬಲವಂತ ಧೀರ 


ಉರಗ ಬಂಧಕೆ ಸಿಲುಕಿ ಕಪಿವರರು ಮೈಮರೆಯೆ 


ತರಣಿ ಕುಲತಿಲಕನಾಜ್ಞೆಯ ತಾಳಿದ 
ಗಿರಿಸಹಿತ ಸ೦ಜೀವನವ ಕಿತ್ತು ತಂದಿತ್ತ 
ಹರಿವರಗೆ ಸರಿಯು೦ಟೆ ಹನುಮಂತಗೆ 


ವಿಜಯ ರಘುಪತಿ ಮೆಚ್ಚಿ ಧರಣಿಸುತೆಯಳಿಗೀಯೆ 


ಭಜಿಸಿ ಮೌಕ್ತಿಕದ ಹಾರವನು ಪಡೆದ 


ಅಜಪದವಿಯನು ರಾಮ ಕೊಡುವೆನೆನೆ ಹನುಮಂತ 


ವಿಜ ಭಕುತಿಯನೆ ಬೇಡಿ ವರವ ಪಡೆದ 


ಆ ಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ 
ಸೋಮ ಕುಲದಲಿ ಜನಿಸಿ ಪಾರ್ಥನೊಡನೆ 
ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ 
ಆ ಮಹಿಮ ನಮ್ಮ ಕುಲಗುರುರಾಯನು 


ಕರದಿ೦ದ ಶಿಶು ಭಾವನಾದ ಭೀಮನ ಬಿಡಲು 
ಗಿರಿವಡದು ಶತಶೃಂಗವೆಂದೆನಿಸಿತು 

ಹರಿಗಳ ಹರಿಗಳಿ೦ ಕರಿಗಳ ಕರಿಗಳಿ೦ 

ಅರೆವ ವೀರನಿಗೆ ಸುರ ನರರು ಸರಿಯೇ 


ಕುರುಪ ಗರಳವನಿಕ್ಕೆ ನೆರೆ ಉ೦ಡು ತೇಗಿ 
ಹಸಿದುರಗಗಳ ಮ್ಯಾಲೆ ಬಿಡಲದನೊರಸಿದ 
ಅರಗಿನರಮನೆಯಲ್ಲಿ ಉರಿಯನಿಕ್ಕಲು ವೀರ 
ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ 


ಅಲ್ಲಿರ್ದ ಬಕ ಹಿಡಿ೦ಬಕರೆ೦ಬ ರಕ್ಕಸರ 
ವಿಲ್ಲದೊರಸಿದ ಲೋಕಕ೦ಟಕರನು 
ಬಲ್ಲಿದಸುರರ ಗೆಲಿದು ದ್ರೌಪದಿಯ ಕೈವಿಡಿದು 
ಎಲ್ಲ ಸುಜನರಿಗೆ ಹರುಷವ ತೋರಿದ 


ರಾಜಕುಲ ವಜ್ರನೆನಿಸಿದ ಮಾಗಧನ ಸೀಳಿ 
ರಾಜಸೂಯಾಗವನು ಮಾಡಿಸಿದನು 
ಆಜಿಯೊಳು ಕೌರವರ ಬಲವ ಸವರುವೆನೆಂದು 
ಮೂಜಗವರಿಯೆ ಕಂಕಣ ಕಟ್ಟೆದ 


ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು 
ದಾನವರ ಸವರಬೇಕ೦ದು ಬ್ಯಾಗ 

ಕಾನನವ ಪೊಕ್ಕು ಕಿಮ್ಮಿರಾದಿಗಳ ಮುರಿದು 
ಮಾನಿನಿಗೆ ಸೌಗ೦ಧಿಕವನೆ ತಂದ 


೧೦ 


೧೧ 


೧೨ 


೧೩ 


೧೪ 


೧೫ 


೧೬ 


೧೭ 


ದುರುಳ ಕೀಚಕನು ತಾಂ ದ್ರೌಪದಿಯ ಚಲುರಿಕಗೆ 
ಮರುಳಾಗಿ ಕರೆಕರೆಯ ಮಾಡಲವನಾ 

ಗರಡಿ ಮನೆಯಲಿ ಬರಸಿ ಅವನನ್ದ್ಹಯವ 
ಕುರುಪನಟ್ಟಿದ ಮಲ್ಲಕುಲವ ಸದೆದ 


ಕೌರವರ ಬಲ ಸವರಿ ವೈರಿಗಳನೆಗೊತ್ತಿ 
ಓರ೦ತೆ ಕೌರವನ ಮುರಿದು ಮೆರೆದ 
ವೈರಿ ದುಶ್ಯಾಸನ್ನ ರಣದಲ್ಲಿ ಎಡೆಗೆಡಹಿ 
ವೀರ ನರಹರಿಯ ಲೀಲೆಯ ತೋರಿದ 


ಗುರುಸುತನು ಸ೦ಗರದಿ ನಾರಾಯಣಾಸ್ಪವನು 
ಉರವಣಿಸಿ ಬಿಡಲು ಶಸ್ತವ ಬಿಸುಟರು 
ಹರಿಕೃಪೆಯ ಪಡೆದಿರ್ದ ಭೀಮ ಹುಂಕಾರದಿಂ 
ಹರಿಯ ದಿವ್ಯಾಸ್ಪವನು ನೆರೆ ಅಟ್ಟೆದ 


ಚಂಡ ವಿಕ್ರಮನು ಗದೆಗೊ೦ಡು ರಣದಿ ಭೂ 
ಮಂಡಲದೊಳಿದಿರಾ೦ತ ಖಳರನೆಲ್ಲಾ 

ಹಿ೦ಡಿ ಬಿಸುಟಿಹ ವೃಕೋದರನ ಪ್ರತಾಪವನು 
ಕಂಡು ವಿಲ್ಲುವರಾರು ತ್ರಿಭವನದೊಳು 


ದಾನವರು ಕಲಿಯುಗದೊಳವತರಿಸಿ ವಿಬುಧರೊಳು 


ವೇನನ ಮತವನರುಹಲದನರಿತು 
ಜ್ಞಾನಿ ತಾ ಪವಮಾನ ಭೂತಳದೊಳವತರಿಸಿ 
ಮಾನನಿಧಿ ಮಧ್ವಾಖ್ಯನೆ೦ದೆನಿಸಿದ 


ಅರ್ಭಕತನದೊಳ್ಳೆದಿ ಬದರಿಯಲಿ ಮಧ್ವಮುನಿ 
ನಿರ್ಭಯದಿ ಸಕಳ ಶಾಸ್ತ್ರವ ಪಠಿಸಿದ 


ಉರ್ಪಿಯೊಳು ಮಾಯೆ ಬೀರಲು ತತ್ವಮಾರ್ಗವನು 


ಓರ್ವ ಮಧ್ವಮುನಿ ತೋರ್ದ ಸುಜನರ್ಗೆ 


ಸರ್ವೇಶ ಹರಿ ವಿಶ್ವ ಎಲ್ಲ ತಾ ಪುಸಿಯೆಂಬ 
ದುರ್ವಾದಿಗಳ ಮತವ ನೆರೆ ಖಂಡಿಸಿ 
ಸರ್ವೇಶ ಹರಿ ವಿಶ್ವ ಸತ್ಯವೆ೦ದರುಹಿದಾ 
ಶರ್ವಾದಿ ಗೀರ್ವಾಣ ಸ೦ತತಿಯಲಿ 


ಬದರಿಕಾಶ್ರಮಕೆ ಪ್ರನರಪಿಯ್ಯೆದಿ ವ್ಯಾಸಮುವಿ 
ಪದಕೆರಗಿ ಅಖಿಳ ವೇದಾರ್ಥಗಳನು 
ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ಚ 
ಯೈದಿದ ಮಧ್ದಮುನಿರಾಯಗಭಿವಂದಿಪೆ 


ಜಯಜಯತು ದುರ್ವಾದಿಮತ ತಿಮಿರ ಮಾರ್ತಾಂಡ 


ಜಯಜಯತು ವಾದಿಗಜ ಪ೦ಚಾನನ 
ಜಯಜಯತು ಚಾರ್ವಾಕಗರ್ವಪರ್ವತ ಕುಲಿಶ 
ಜಯಜಯ ಜಗನ್ನಾಥ ಮಧ್ಮನಾಥ 


೧೮ 


೧೯ 


೨೦ 


೨೨ 


೨೩ 


೨೪ 


೨೫ 


೨೬ 


ತುಂಗಕುಲ ಗುರುವರನ ಹೃತ್ಕಮಲದಲಿ ನಿಲಿಸಿ 

ಭ೦ಗವಿಲ್ಲದೆ ಸುಖವ ಸುಜನಕೆಲ್ಲ 

ಹಿಂಗದೆ ಕೊಡುವ ನಮ್ಮ ಮಧ್ವಾ೦ತರಾತ್ಮತ 

ರಂಗವಿಠಲನೆಂದು ನೆರೆ ಸಾರಿರೈ ೨೭ 


"ಮಧ್ವನಾಮ" ಕೃತಿಗೆ 
ಶ್ರೀ ಜಗನ್ನಾಥದಾಸರ ಫಲಶ್ರುತಿ 


ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ 

ಭೂಮಿದೇವರಿಗೆ ಸುರನದಿಯ ತೀರದಿ 

ಶೀಮುಕುಂದಾರ್ಪಣವೆನುತ ಕೊಟ್ಟ ಫಲಮಕ್ಕು 

ಈ ಮಧ್ವನಾಮ ಬರೆದೋದಿದರ್ಗೆ ೧ 


ಪುತ್ರರಿಲ್ಲದವರು ಸತ್ಪುತ್ರರೈದುವರು 

ಸರ್ವತ್ರದಲಿ ದಿಗ್ವಿಜಯವಹುದು ಸಕಲ 

ಶತ್ರುಗಳು ಕಡುವರಪಮೃತ್ಯು ಬರಲ೦ಜವುದು 

ಸೂತ್ರನಾಮಕನ ಸಂಸ್ತುತಿ ಮಾತ್ರದಿ ೨ 


ಶ್ರೀಪಾದರಾಯ ಪೇಳಿದ ಮಧ್ವನಾಮ ಸಂ 

ತಾಪ ಕಳೆದಖಿಳ ಸೌಖ್ಯವನೀವುದು 

ಶ್ರೀಪತಿ ಜಗನ್ನಾಥವಿಠಲನ ತೋರಿ ಭವ 

ಕೂಪಾರದಿ೦ದ ಕಡೆ ಹಾಯಿಸುವುದು ೩ 


೩ 


ಶ್ರೀ ಲಕ್ಷ್ಮೀ ನೃಸಿಂಹ ಪ್ರಾದುರ್ಭಾವ ದಂಡಕ 
ಶ್ರೀರಮಾ ಮಾನಿನೀ ಮಾನಸೇಂದೀವರೋ 

ತುಲ್ಲ ಸ೦ಪುಲ್ಲ ಚಂದ್ರಾ ಚಿದಾನಂದ ಸಾಂ 

ದ್ರಾ ಸದಾ ಸನ್ನುತೇ೦ದ್ರಾ ನಮೋಪೇಂದನಿ 

ಸ್ತ೦ದ್ರ ನೀ ಕೇಳು, ಆ ರೀತಿ ಪ್ರಹ್ಲಾದನಲ್‌ 
ಸಜ್ಜನಾಹ್ಲಾದನಲ್‌ದೈತ್ಯ ಸತ್ಪುತ್ರರಾ 

ವೇಳೆ ಶ್ರೀಕಾ೦ತನ ಜ್ಞಾನ ಭಕ್ತಿ ಕ್ರಿಯಾ 
ಗಾಧೆಗಳ್‌ಬೋಧೆಗಳ್‌ಕೇಳಿ ತಾವೆಲ್ಲರಾ 

ಮಾರ್ಗದಲ್ಲೇ ಸುವಿರ್ದಿಷ್ಟ ಸನ್ಮಾರ್ಗದ 

ಲ್ಲೇ ಪರಾಭೂತ ಷಡ್ಡರ್ಗದಲ್ಲೇ ಮನ 

ಸ್ಲಿತ್ತು ಧರ್ಮಾರ್ಥ ಕಾಮಸ್ಸೃಹ ಗ್ರ೦ಥಗಳ್‌ ೧೦ 


ಸಿದ್ದ ಸಂಸಾರ ಸಂಬಂಧಗಳ ಹತ್ತುವೂ 
ದಾಗದೇ ದಾನವಾಚಾರ್ಯರಾಶ್ಚರ್ಯದಿ೦ 
ದಾಗ ತಾವೇಸುರೀತಿಂದಲಾಯಾಸುರೀ 
ವಿದ್ಯೆಗಳ ಗದ್ಯಗಳ್‌ಪದ್ಯಗಳ್‌ಪಾಠ ಪೇ 
ಳಿದ್ದರಾ ಪಾಠಗಳ್‌ಒಪ್ಪದೇ ತಪ್ಪದೇ 
ನಿಂತು ಮಾರಾಟಗಳ್‌ಮಾಡುತಾ ವಿಷ್ಣುಭ 
ಕ್ತಿ ಕ್ರಿಯಾಪಾಠಗಳ್‌ಪಾಡುತಾ ಎಲ್ಲರೊ೦ 


ದಾಗೆ ತಾವ್‌ನೋಡಿ ಅ೦ಜ್ಯಾಡಿ ಇನ್ನೇನು ಈ 
ಸೂನುಗಳ ದೈತ್ಯರಾಟ್‌ಸೂನನಲ್‌ಬುದ್ಧಿ ಭೇ 
ದೈಸಿ ದುರ್ಬೊಧಗಳ್‌ಕೇಳಿ ದುಸ್ಸಾಧ್ಯರ೦ 


ತಿಪ್ಪರೆ೦ದಾಗಲೆ ಬೇಗಲೇ ದಾನವಾ 
ರಾಗ್ರನಲ್‌ಕೋಪ ಸಂಶೀಘುನಲ್‌ಸೇರಿ ಪ್ರ 
ಹ್ಲಾದನಾ ಚೇಷ್ಟೆಗಳ್‌ನಿಷ್ಠೆಗಳ್‌ನುಡಿದರು. 

ಆ ವಾಣಿಗಳ್‌ಕೇಳಿದಂ ಕರ್ಣ ಕಾಠಶೋರ್ಯ ಬಾ 
ಣಾಳಿಗಳ್‌ರೀತಿ ಅಪ್ರೀತಿಯಾಸೂತಿ ದು 

ರ್ನೀತಿ ತಾ ಸೈಸದೇ ಕೋಪಸ೦ದೀಪನಾ 
ವೇಶದಿ೦ದಲ್‌ಚಲದ್ಧಾತ್ರನಾಗೆದ್ದು ಪ್ರೋ 
ದ್ಯದ್ದಯಾಪಾತ್ರನಂತಿಪ್ಪ ತತ್ಪುತ್ರ ಸಂ 
ಹಾರದಲ್‌ಚಿತ್ತವಂ ಪೆತ್ತವ೦ ಪಾಪಸ೦ 
ವೃತ್ತನೇತ್ರ ಪ್ರಮಾಕ್ಷೇಕ್ಷನಾಗಲ್‌ಸಮ 


ಕಸಿ ದುಷ್ಕೋಕ್ತಿಗಳ್‌ಬಾಗುತಾ ಕೂಗುತಾ 
ಸಾಧು ಸದೃಕ್ಷಿಯಿಂದಲ್‌ಮಹದೃಕ್ತಿಯಿಂ೦ 
ದಲ್ಲಿ ತನ್ನಲ್ಲಿ ಚೆನ್ನಲ್ಲಿ ಬದ್ದಾ೦ಜಲಿ 
ಯಾಗಿ ಸಿದ್ಧಾಂತ ಸದೃಕ್ತಿಯಿ೦ದಲ್ಲಿ ನಿಂ 
ದಿದ್ದ ಪ್ರಪ್ಲಾದ ಧೀಮಂತಗೇ ನಿರ್ಮಲ 
ಸ್ವಾ೦ತಾಗಾವೇಳೆ ಪಾದಾಹತವ್ಕ್ಯಾಳಿಯ೦ 
ತೇ ಭುಜಶ್ವಾಸಗಳ್‌ಬೇಸಿಗಳ್‌ಬೀಸುತಾ 
ಕ೦ದಗಾ ತಂದೆ ಸುಭಾಷಿಪ೦. 


ಹೋಯೆಲೋ ದುರ್ವಿನೀತಾಯೆಲೋ ಮಂದಬುದ್ದೇಯೆಲೋ 


ಇಂತು ನೀ ಸ್ತಬ್ಧನಾದೇತಕೋ ವಂಶಘಾ 


ತೀಯೆಲೋ ಪಾಪಜಾತೀಯೆ ನೀ ಹೀಗೆ ಮ 
ಚ್ನಾಸನಾತೀನಾಗಪೊಡೇ ನಿನ್ನ ವಿ 

ನ್ನಾ ಯಮದ್ಧಾರಕೇ ಕಳುಹುವೆಂ ನೋಡೆಲಾ 
ನಾನು ಕೋಪಷಿಷ್ಮನಾಗಿಪ್ರೊಡೇ ಅಂಜಿ ಮೂ 
ರ್ಲೊಕಗಳ್‌ಲೋಕಪಾನವೀಕಗಳ್‌ಕ೦ಪ ಕಾ 
ಇುತ್ತಎ೦ಥಾ ಬಲಿಷ್ಠನ್ನ ನೀನೆನ್ನ ಸಂ 

ಪದ್ಧಲ ಶ್ರೀಯನಾಶೈಸದೇ ಬಿಟ್ಕರಿ 
ನ್ನಾವನಲ್‌ನೀಂ ಬಲಶ್ರೀಯನಾಶೈಸುವೇ 
ಯೋ ಎಲಾ ಏಕ ಮಚ್ಚಾಸನಾತೀತನಾ 
ಗೂವಿಯೋ ಕ೦ದ ಪೇಳೆ೦ದರೇ, ತ೦ದೆಗಾ 


ಕಂದಸ೦ಭಾಷಿಪ೦ 

ತಂದೆ ಕೇಳಯ್ಯಬ್ರ 

ಹ್ಮಾದಿ ಆಸ್ತ೦ಲಭಪರ್ಯಂ೦ತವು೦ ಜಂಗಮ 
ಸ್ಥಾವರಾತ್ಮ ಪ್ರಪ೦ಚೋಚ್ಚ ನೀಚ ಪ್ರಜಾ 
ನೀಕ ಯಾವತ್ತದಾವಾತನಾಧೀನದ 
ಲ್ಲಿಪ್ಪುದೋ ಆತನೇ ಎನ್ನಗೇ ನಿನ್ನಗೇ 
ಇನ್ನು ಮಿಕ್ಕಾದ ಚೃತನ್ಯಕಲ್ಲಾ ಬಲ 


೨೦ 


೩೦ 


೫೦ 


ಶ್ರೀಯು ತಾನಾದನೇ ಕಾದನೇ ಕಾಲರೂ 
ಪೀಶ್ವರೋರುಕ್ರಮಾಕಾರನೆಂಬಾತನೇ 

ಆತನೇ ಆತನೇ ತೇಜ ಓಜಸ್ಸಹಾ 

ಸತ್ವ ಸ೦ಪದ್ಭಲ ಶ್ರೀಂದ್ರಿಯಾತ್ಮನ್‌ಸ್ವಯಂ ೬೦ 


ಶಕ್ತಿಯಿ೦ದಲ್‌ಜಗತ್ಸರ್ವವಂ ಪುಟ್ಟಸೂ 

ವಂ ಸದಾ ಪುಷ್ಠಿ ಮಾಡೂವನೇ ನಷ್ಟಗೈ 
ಸೂವನಾ ದೇವನಂ ಪೊರ್ತು ನಮ್ಮಲ್‌ಬಲಾ 
ದೀಗಳು೦ಟೆ೦ಬ ವಿನ್ನಾಸುರೀ ಭಾವವಿ 

ನ್ನಾದರೂ ನೀ ಬಿಡೋ ನೋಡೂ ಶ್ರೀಕಾಂತನಲ್‌ 
ಕಾ೦ಂತನಲ್‌ಸ್ಟಾ೦ತ ನೀನಿತ್ತು ಸರ್ವತ್ರ ಸಮ 
ಚಿತ್ತನಾಗಯ್ಯ ಎನ್ನಯ್ಯನೇ ವಿನ್ನಗಾ 

ಮೇಲೆ ವಿದ್ವೇಷ ಮಾಡೂವರಾರಿಲ್ಲವ೦ 
ತಸ್ಸಿನಲ್ಲಿಪ್ಟ ಕಾಮಾದಿ ಷಡ್ಡರ್ಗವೆಂ 

ಬಾ ಮಹಾವ್ಕರಿಗಳ್‌ಕಳ್ಳರ೦ತೆಲ್ಲರು೦ 


ದೇಹವೆ೦ಬೋ ಮಹಾರಾಜಧಾನೀ ವೃಥಾ 
ಹಾನಿ ಮಾಡೂವರ೦ಥಾವರಂ ಗೆಲ್ಲದೇ 
ಕೆಲ್ವರೀ ದಿಕ್ಕುಗಳ್‌ಸರ್ವವಂ ಗೆದ್ದವೆ೦ 
ತೆ೦ದು ಹಿಗ್ಗೂವರ೦ತಸ್ಸಿನಲ್ಲಿಪ್ಪ ಕಾ 
ಮಾದಿ ಷಡ್ಚರ್ಗ ಗೆದ್ದಾತಗೇ ಜ್ಞಾನಸ೦ 
ಪೂತಗೇ ಸಾಧು ಸಂಭೂತ ಸರ್ವಂಸಮಂ 
ಚೇತಗಾಮೇಲೆ ತನ್ಮೋೂಹ ಸ೦ಂಜಾತವೆ೦ 
ತಪ್ಪುದೋ ಶಾತ್ರವವ್ರಾತವೆಲ್ಲಿಪ್ಪುದ 
ಯ್ಯಾ ಸದಯ್ಯಾತ್ಮನೇ ತಿಳಿದು ನೋಡೆಂದು ತಾ 
ನಿಂದು ಮಾತಾಡಲು, 

ಶತ್ರುವಂತಿಪ್ಪ ಪು 

೮೦ 


ತ್ರಾಕೃತಿ೦ ಕಾಣುತಾ ಕೆ೦ಡಗಳ್‌ಕಾರುತಾ 
ವಹ್ನಿಯೋಳಾಜ್ಯಧಾರಾಹುತಿ೦ ಇಟ್ಟೆತ೦ 

ತಾಗೆ ಭಗ್ಗಂತ ದಿಗ್ಗಂತ ಸಿಂಹಾಸನ ಸ್ಮಾನದಿ೦ 

ದೆದ್ದು ವಿ೦ದಿದ್ದು ಸ೦ಭಾಷಿಪ೦ ತಂದೆ, ಹೋ 

ಹೋಯಿೆಲಾ ಪುತ್ರನೇ ಇಂದು ನಾವೊಂದು ಪೇ 
ಳುತ್ತಿರುತ್ತಿದ್ದರೊ೦ದಕ್ಕೆ ಹತ್ತಾಗಿ ನೀ 

ನೇವನೋ ವಿಷ್ಣುವೆ೦ಬಾತ ಬೇರೊಬ್ಬ ತಾ 
ವಿಪ್ಪನೆಂದೂಹಿಸೂವೇಯ ಹೋ ಹೋಯಲಾ 

ಸಾವಿಗೀ ಬುದ್ದಿ ನೀ ಸಿದ್ದ ಮಾಡೀದಿ ಎ೦ 

ಬೋದಿದಂ ವ್ಯಕವಂತೆಲ್ಲ ನಾಂ ಬಲ್ಲೆ ಇಂ ೯೦ 


ತಲ್ಲದೇ ವಿನ್ನಗೀರೀತಿ ದುರ್ಬುದ್ಧಿ ಪು 
ಟ್ಲೂವುದೇ ಮೃತ್ಯುಸಿದ್ಧರ್ಗೆ ವಿಷ್ಣುತ್ವ ಸಂ 
ಭಾಷೆಯಲ್ಲಿಚ್ಸೆ ಬೇಕಾಗಿ ಹೋದಲ್ಲದೇ 
ಬಲ್ಲೆನೆಲ್ಲಾ ಎಲೋ ಮಂದನೇ ಮಂದಭಾ 


೭೦ 


ಗ್ಯೋಕ್ತಿಗಳ್‌ಏಕೆ ನೀನಾಡುವೇ ಅಕ್ಕಟಾ 

ಎನ್ನಗಿನ್ನಾ ಜಗನ್ನಾಥವಿನ್ನಾವನೋ 

ಆತನೆಲ್ಲಿಪ್ಟ ಸರ್ವತ್ರದಲ್ಲಿಪ್ಟ ನೀ 

ನೆಂದಡೇ ಡಿಂಭಕಾಡ೦ಭಕಾಡೋಣಗಳ್‌ 

ಸಾಕು ಮಾಡಿನ್ನು ಮೇಲೀ ಸಭಾಸ್ತ೦ಭದಲ್‌ 

ಶೀಘ್ರ ಸಂರಂಭದಲ್‌ತೋರು ನೀ ತೋರದೇ ೧೦೦ 


ಪೋದೆಯಾ ಇನ್ನು ನೀ ಮಾರುಮಾತಾಡದ್ದಾ 

ಗೇ ಶಿರಚ್ಛೇದ ಮಾಡೂವೆನೋ ನಿನ್ನಗೀ 
ವೇಳೆಯಲ್‌ಎಷ್ಟುವೆಂತೆಂದದಾವಾತ ತಾ 

ನಡ್ಡ ಬಂದಾನೋ ನಾ ನೋಡುವೆ೦ಂ ವಿಷ್ಣುವೇ 

ಬೇಡಬೇಕಾದ ದಿಕ್ಕಾಗಿ ವಿನಗಿಪ್ಪಡೇ 

ಬೇಡಿಕೋ ಮೂರ್ಬ್ಯನೇ ಎಂದು ಕ್ರೋಧಾಗ್ಮಿಯಿ೦ 

ದುರ್ಪಿ ದುರ್ಭಾಷೆಯಲ್‌ತನ್ನ ಪುತ್ರನ್ನ ತಾ 

ದೂರುತಾ ಹಾರುತಾ ಕೈಲಿ ಖಟ್‌ಪೆಟ್ಕವ೦ 

ಖಡ್ಲವ೦ ಕೂಂಡು ದುಷ್ಟಂ ಮಹಾದೋರ್ಬಲಿ 

ಷ್ಕ್ಮ೦ ಸ್ವಯಂ ಮುಷ್ಠಿಯಿಂ೦ದಲ್ಲಿ ಪೆಟ್ಟಿತ್ತನು. ೧೧೦ 


ಆ ಭೀಕರಥ್ದಾನ ಸ೦ಭಿನ್ನ ದುಷ್ಟಾಸುರೀ 

ಗರ್ಭಸಂರಂಭವುಂ ಶು೦ಂಭದ೦ಭೋದ ವೀ 

ಥೀ ಸಮಾರಂಭಿತೋ ಜೃಂಭವುಂ ವೈಷ್ಣವೋ 

ತ್ಕೃಷ್ಟ ವಿಶ್ರ೦ಭವು೦ ಶಾತಕುಂಭೊಲ್ಲಸ 
ದ್ರತ್ನಚಿತ್ರಪ್ರಭಾಗು೦ಭವುಂ೦ ತತ್ಸಭಾ 

ಸ್ಪಂಭವಂ ಆಗಲೇ ಬೇಗಲೇ ಫಳಾಫಳಾ 

ರಾವ ಉದ್ಯೂತವಾಗೆದ್ದು ಬ್ರಹ್ಮಾಂಡವೆ 

ಲ್ಲಾ ಪರಿಸ್ಫೋಟವ೦ ಮಾಡು ವಂತೊಪ್ಪೆ ಬ್ರ 

ಹ್ಮಾದಿಗಳ್‌ತಮ್ಮ ಧಾಮಕ್ಕೆ ವ್ಯಾಘಾತವೇ 

ನಾದರುಂ ಬಾಹೋದೇನೋ ಇದೇನೆಂದು ವಿ ೧೨೦ 


ಬ್ರಾ೦ತ ಚೇತಸ್ಕರಾಗಿಪ್ಪರ೦ತೇ ದುರ೦ 

ತೇಕ್ಷಣ೦ಗಳ ಕುವರಾಗ್ರನಲ್‌ತು೦ಬುತಾ 

ಕತ್ತಿ ಕೈಹತ್ತಿ ಪುತ್ರನ್ನ ತಾ ಚಿತ್ರಹಿ೦ 

ಸಿತ್ತು ಕೊಲ್ಲೂವೆನೆ೦ದಾಗ್ರಹೋಗ) ಗ್ರಹ 

ಗ್ರಸ್ತನಾಗೇನು ಮೈತಿಳಿಯದೇ ಕೂಡಿಓ 

ಡ್ಯಾಡಿ ಬಾಹೋ ಹಿರಣ್ಯಾಖ್ಯಗಾ ವೇಳೆ ಕಾ 

ಲಾಡದದ್ದಾಗೇ ಸಭಾಸ್ತ೦ಭದಲ್‌ತನ್ಮಹಾ 

ರಾವ ತಾನಡ್ಡಕಟ್ಟೆಪ್ಪದ೦ತಾ ಮಹಾ 

ಧ್ವಾನ ಕೇಳುತ್ತಲೇ ನಿಂತನಾ ಹೇತುವ೦ 

ಕಾಣದೇ ಆಗ ಆಯಾಸುರೀ ಹಿಂಡುಗಳ್‌ ೧೩೦ 


ಭೂತ ಭೇತಾಳಿಕಾ ತ೦ಡಗಳ್‌ಶಾಕಿನೀ 
ಡಾಕಿನೀ ದಂಡುಗಳ್‌ಅ೦ಜಿ ಬೆ೦ಡಾದವಾ 
ಸ್ಮ೦ಭವಾ ವೇಳೆ ಫಟ್‌ಫಟ್‌ಫಟಾರಾವದಿ೦ 
ಸೀಳಿಯಾ ಲೇಲಿಹಾನೋಜ್ಜ್ವಲ ಜ್ವಾಲೆಗಳ್‌ 


ಮಾಲೆಗಳ್‌ತು೦ಬಿ ಕಾಳ್ಗಿಚ್ಚುಗಳ್‌ಚೆ೦ದದಿ೦ 

ಜ೦ತು ಸ೦ಘಕ್ಕೆ ಸ೦ತಾಪಗೈಸೇ ಛಿಟಾ 
ಛಿಟ್‌ಭಿಟಾ೦ಗಾರಗಳ್‌ಬೀಸೆ ಇದೇವುದೋ 

ಭೂತ ಉದ್ಭೂತವಾಗೊಪ್ಪಿತೆ೦ದಾಗ ಮೂ 

ರ್ಲೊಕವೆಲ್ಲಾ ಸಮುಲ್ಲೋಕವಾಗಿಪ್ಪದಾ 

ವೇಳೆ ತದ್ಭೃತ್ಯವಾಕ್‌ಸತ್ಯವಂ ಮಾಡಬೇ ೧೪೦ 


ಕಾಗಿ ಸರ್ವತ್ರ ತಾನ್‌ತನ್ನ ವ್ಯಾಪ್ತತ್ವವ೦ 
ಪಥ್ಯವಾಗಿಪ್ಪವೋಲ್‌ಅದ್ಭುತಾಕಾರ ಪೊ 
ತ್ತ೦ ಜಗದ್ಭರ್ತ ತಾನೊಂದೆ ಸಿ೦ಹಾಕೃತೀ 
ಯಾಗದೇ ಮರ್ಯ್ಯಮೂರ್ಯ್ಯಲ್ಲದೇ ತತ್ಸಭಾ 
ಸ್ತ೦ಭದಲ್‌ಡಿ೦ಬ ಸ೦ಭಾವನಕ್ಕಾಗಿ ಸಂ 
ಭೂತನಾದಂ೦. 

ದಿತೀಪ್ರತ್ರನಾ ರೂಪವ೦ 

ಕಂಡಿದೇನೋ ಮಹಾ ಚಿತ್ರವಾಗಿಪ್ಪದೇ 
ಸಿಂಹದಂತಲ್ಲದೇ ಮರ್ತ್ಯನ೦ತಲ್ಲದೇ 
ಯಾವುದೀ ಭೂತವೆಂತೆಂದು ಮೀಮಾಂಸಮಾ 
ನಾತ್ಮನಾದ೦. 

ಜಗತ್ಸಾಮಿ ತಾನಾಗಲೇ 


ತಪ್ತಭಾ೦ಗಾರ ಶೃ೦ಗಾರವಲ್ಯಂತೆ ಕಂ 

ಗಳ್‌ಸಮುದ್ಯತ್ಸಟಾ ಕೇಸರ೦ಗಳ್‌ವಿಜೃ೦ 

ಭತ್ಕರಾಳಾಸ್ಪದ೦ ಉಗ್ರನಾಸಾಸಮು 

ಚ್ಚಾಸ್ವ ನಿಶ್ವಾಸಗಳ್‌ಸ೦ಚಲದ್ವಸ್ತವ್ಯಾ 

೪ ಕ್ಲುರಾಂತೋಗ ಜಿಹ್ಹಾಗ್ರ ಲೇಲೀಹನ೦ 
ಗಳ್‌ಭ್ರಮದ್ಭ್ಬೂಲ್ಬಲ೦ಗಳ್‌ಹನೊರೋಷಭೀ 

ಷ್ಗ೦ಗಳು೦ ಊರ್ದ್ವಕರ್ಣ೦ಗಳು೦ ಭೂಮಿ ಬೃ 
ತ್ಯಂದರಾಶ್ವರ್ಯವವ್ಯಾತ ಘೋರಾಸ್ಯನಾ 
ಸಾಪುಟಿಂಗಳ್‌ಅದೀರ್ಪೊನ್ನತಗ್ರೀವವುಂ 
ದೀರ್ಪದಂತೊಪ್ಪುವೋ ದೇಹವಂ ವಿಸ್ತೃತೋ ೧೬೦ 


ರಸ್ತಲವ್ಯಕ ಶ್ರೀವತ್ಸ ಸತ್ಕೌಸ್ತುಭಾ 

ಅಲಂಕೃತ ಶ್ರೀರಮಾ ಲಾಲಿತ ಶ್ರೀ ತುಳ 

ಸ್ಕಾಪ್ತ ಮುಕ್ತಾವಳೀ ಚಿತ್ರ ರತ್ನಾವಳೀ 

ಪ್ರಾಂಚದುಕ್ಕಾ೦ಂಚನೀ ಮಾಲಿಕಾಗಂಧ ಕ 

ಸೂರಿಕಾ ಲೇಪವುಂ ಹೀರ ಗಂಭೀರ ವಿ 

ದ್ಯುತ್ಫಭಾ ಕುಂಡಲೋದಾರ ಕೇಯೂರ ಸ 

ತ್ಕ೦ಕಕಣಾ೦ಗುಳ್ಳ ಹಾರಾಧಿಕಾ ಭೂಷಣೋ 

ದ್ವೀಪವ್ರ೦ ಉದ್ಯದುತ್ಪುಲ್ಲ ಚಂದ್ರಾಂಶುವ 

ರ್ಣಪ್ರಭಾ ಪ್ರಸ್ಟುರದ್ದೇಕ ರೋಮಚ್ಚಟಾ 

ಪುಲ್ಕವು೦ ಮತ್ತ ಶುಂಡಾಲ ಶುಂಡಪ್ರಕಾ೦ ೧೭೦ 


ಡ ಪ್ರಚ೦ಂಡೋಲ್ಲಸದ್ದೋಹ ಸಾಹಸ್ರ ದೀ 
ಪ್ತಾಯುಧಾಭೋ ನಖಾನೀಕವುಂ ಚಕ) ಶಂ 


೧೫೦ 


ಖಾದಿ ನಾನಾಯುಧ ಶ್ರೇಷ್ಠ ವಿದ್ರಾವಿತಾ 

ಭದ ರಕ್ಷಃ ಪಿಶಾಚಾಸುರೋದ್ರೇಕವು೦ 
ಪ್ರೋನ್ನಿತ೦ಂಬೋರು ಸತ್ಸಾನು ಜ೦ಘಪ್ರದೇ 
ಶಾವ್ಯತ ಪ್ರೋಲ್ಲಸತ್ಪೀತ ಕೌಶೇಯವು೦ 
ಬದ್ಧಕಾ೦ಚೀಕಟಿಸ್ಥಾನವು೦ ಮ೦ಜುಮ೦ 
ಜೀರ ಸ೦ಚಿನ್ನನಾದಾ೦ಫಿಕ೦ಜಾತ ವಿ 
ನ್ಯಾಸವುಂ ಕೋಟಿ ಮಾರ್ತಾಂಡ ಸ೦ಕಾಶವು೦ 
ಪೋಲ್ವುದ೦ಥಾ ದುರಾಲೋಕವಂತಿಪ್ಪ ಜ್ವಾ 


ಲಾ ನೃಸಿ೦ಹಾಕೃತಿ ಸ್ವಾಮಿನ೦ ನೋಡುತಾ 
ದೃಷ್ಟಿಗಳ್‌ಬಾಗೆ ತಾ ವಿ೦ತು ನನ್ನ ವರಜಾ 
ರಾತಿಯಾದ ಸ್ವಯಂ ಜ್ಯೋತಿ ಈ ರೀತಿ ತಾ 
ನಿಂದಿಗೇ ನಾರಸಿ೦ಹಾಕೃತೀಯಾಗಿ ನಾಂ 
ಪುತ್ರಂ ಸಂಹಾರಕುದ್ಯಕನಾಗಿಪ್ಠ್ಕೊಡೇ 
ಎನ್ನ ಸ೦ಹಾರಕಾಗಿಲ್ಲಿಗೇ ಬಂದನೋ 
ಇನ್ನು ಮೇಲೀತನಿಂದೆನ್ನಗೇ ಮೃತ್ಯು ತಾ 
ಸಿದ್ದವಾ೦ತಿಪ್ಪುದೇನೋ ಪುರಾಣ ಪ್ರಸಿ 
ದ್ಲೋಕಭಿವ್ಯಕ್ತಿಗೈತೇನಹೋ ಎಂದು ಮಾ 
ತಾಡುತಾ ನಿ೦ತು ಉದ್ಯದದಾಧಾರಿ ತ 


ತ್ತೇಜ ಲಕ್ಷ್ಮಿಸದೇ ಕಲ್ಪನಾ ಕಕ್ಷಭುಕ್‌ 
ಜ್ವಾಲೆಯೋಳ್‌ಬಿದ್ದುದೆನ್ನೇ ಸಮುದ್ಯುದ್ಧ ಸ 
ನ್ನದ್ಧನ೦ತಾಗಿ ನೃಸಿ೦ಹನಲ್‌ಹಾರಿದ೦ 
ಪೂರ್ವದಲ್‌ 
ಅಸ್ಯತೇಜೋಂಶದಿಂದಲ್‌ಜಗಧ್ವಾ೦ತ ಯಾ 
ವತ್ತುಮಿ೦ ತಾ ಸ್ವಯಂ ಪಾನಮಾಡಿಪ್ಪ ಸ 
ತ್ಯಾತ್ಮಗೀ ನಾರಸಿ೦ಹಾತ್ಮಗೇ ಈ ಹಿರ 
ಣ್ಯಾಸುರ ಶ್ರೇಷ್ಠ ಸ೦ಹಾರ ಹೆಚ್ಚಲ್ಲವ೦ 
ತಾದರು೦ ಲೋಕದೃಷ್ಟಾನುಸಾರ ಕ್ರಿಯಾ 
ಕಾರಿಯಾಗಿಪ್ಪ ನೃಸಿಂಹನುದ್ಯದದಾ 

ಧಾರಿ ತಾನಾಗಿ ಸದ್ದಿದ್ಯುದಾಭ್ಯೋದ್ಯದು 


ದ್ವೇಗವೇಗೋರು ಸ೦ಪದ್ಗದಾ ದಂಡವಂ 
ಕೊಂಡು ಯುದ್ದಕ್ಕೆ ಬಾಹೋ ಮಹಾದೈತ್ಯವ 
ರ್ಯನ್ನ ತಾ ನೋಡಿ ರೋಷೋಜ್ಜ್ವಲ ಜ್ವಾಲೆಗಳ್‌ 
ಲೇಲಿಹಾನೋಲ್ಲಸಜ್ಜಿಹೈೆಯಿ೦ದಲ್‌ಪ್ರಕಾ 
ಶೈಸುತಾ ಚೀರುತಾಗಾಟ್ಬಹಾಸಕ್ರಮ 

ನ್ಯಾಸದಿ ಹಾರುತಾ ಕೋಟಿ ಸೂರ್ಯಪ್ರಭಾ 
ಬೀರುತಾ ಆ ಗರುತ್ಮ೦ತ ಕಾಳಾಹಿ೦ 
ಪಿಡಿವನಂತೊಪ್ಪಿ ತಾನಾ ದಿತೀಪುತ್ರನಲ್‌ 
ನೂಕಿದಂ ಶೀಘ್ರದಲ್‌ಪಿಡಿದನಾ ದೈತ್ಯರಾ 
ಜೀಂದ್ರನಾವೇಳೆ ತದ್ದಸ್ತದೋಳ್‌ಸಿಕ್ಕದೇ 


ಸುಕ್ಕದೇ ಘಕ್ಕನೇ ಬಿಡಿಸಿಕೊ೦ಡಾ ಗದಾ 


೧೮೦ 


೨೧೦ 


೧೯೦ 


೨೦೦ 


ದಂಡವಂ ಕೂಂಡು ಸನ್ನದ್ದ ಸದ್ಯುದ್ಧವ೦ 

ಮಾಡುವೋನಂತೆ ಯಾವಾಗ ನೃಸಿಂಹನಲ್‌ 

ಸಿಕ್ಕಿ ಮತ್ತೇಬಿಡೂವಾದನಾ ವೇಳೆಯಲ್‌ 

ಶರ್ವ ಶಕ್ರಾದಿ ದಿಕ್ಬಾಲಕಾನೀಕವು೦ 

ಸೂರ್ಯಚಂದ್ರಾದಿ ಸರ್ವಗ್ರಹರ್ಕಾವಳೀ 

ಲೋಕವುಂ ಮೇಘಸ೦ತಾನದೋಳ್‌ಲೀನವಾ 

ಗಿದ್ದು ಇನ್ನೇನು ಈ ದೇವತಾರಾತಿ ಈ 

ನಾರಸಿಂಹಾತ್ಮನಲ್‌ಸಿಕ್ಕದೇ ದಕ್ಕದ೦ 

ತಿಪ್ಪನೇ ಈತನೀ ದುಷ್ಟ ದೈತ್ಯನ್ನ ಗೆ ೨೨೧೦ 


ಲ್ಲಾರನೋ ಗೆಲ್ಬನೋ ಎಂದು ತದ್ದೀರ್ಯವಂ೦ 
ತಿಳಿಯದೇ ಬ್ರಾಂತಚಿ೦ತಾ೦ಂತರಂಗೋದ್ಯದು 
ದ್ವೇಗದಿ೦ ಕಾ೦ಬ೦ತಿಪ್ಪದು. 

ಆಮೇಲೆ ಢಾಲ್‌ಕತ್ತಿ ಕೃ 

ಗೊಂಡು ಆಯಾಸದಿಂದಲ್ಲಿ ಆ ದೈತ್ಯನಾ 
ನಾರಸಿ೦ಹಾತ್ಮನಲ್‌ಸ೦ಗರ ಶ್ರಾಂತಿ ಮ 
ತ್ತೇನು ತಾ ಕಾಣದೇ ದೂಕಿದಂ ತಾಕಿದ೦ 
ಸೋಕಿದಂ ಅಂಪ್ರಿವಿನ್ಯಾಸಗಳ್‌ಕೂಡಿ ತಾ 
ಮೇಲೆಯುಂ ಕಳಗೆಯುಂ ಶ್ಯೇನಪಕ್ಷಂತೆ ಸು 
ತ್ತಾಡುತಾ ಛಿದ್ರವಂ ಕಾಣದೇ ತನ್ನನೇ 
ಪಿಡಿವುದಕ್ಕಾತನಂತೋಡುತಾ ಬಾಹೊ ಬ ೨೩೦ 


ಲ್ಲಿಷ್ಠನಾ ಅಟ್ಟಹಾಸ್ಯೆಸಿಯುಕ್ಕೇಸರ೦ 
ಗಳ್‌ಪ್ರಸಾದೈಸಿ ಕ್ರೂರಾಹಿತಾನಂದಘ 
ಗ್ರಾಹಿಯಂತೇ ಸ್ವಭಾ ಸಾಸಿರಂ ಸೂಸಿ ಜ೦ 
ಘಾಲ ಲೀಲಾ ಸಮುಲ್ಲಂಘನಾ ಗೋಪದಿ೦ 
ಹಾರಿಯಾ ನಾರಹರ್ಯಕ್ಷನಾ ದೈತ್ಯದ 
ಕ್ಹವ್ಪಿಡಿರ್ದ೦ಂ ಫಟಾಫಟ್‌ತಲಾಘಾತವ೦ 
ಗೈಲ್ಬಡಿರ್ದಂ ಥಟಾಥಟ್‌ಪದಾಘಾತದಿ೦ 
ದಲ್‌ಹೊಡೆರ್ದಂ ಗದಾಘಾತದಿ೦ಂದಲ್‌ಮಹೋ 
ರಸ್ಮಿಡಿರ್ದಂ ಸಭಾದ್ವಾರದಲ್‌ಹಾಕಿ ಭಾ 
ಸ್ವನ್ನಖ ಶ್ರೇಣಿಯಿಂದಲ್‌ಫಟಾಫಟ್‌ಗುರು 


ತ್ಮ೦ತಕಾಲಾಹಿನ೦ ಸೀಳುವೋ ರೀತಿ ಜ೦ 
ಭಾರಿದ೦ಂಭೋಳಿಯಂ೦ತಾಗಲುಂ೦ ಸೀಳುತಿ 

ರ್ದಾಮಹಾದೇವನ್ನಾ ಹಗಲ್‌ರಾತ್ರಿಯೊ೦ 

ದಲ್ಲದ್ದಾಗೇ ದಿವಾಸ೦ಧಿಯಲ್‌ಸೀಳಿದ೦. 

ಘೋರ ಸಂರಂಭ ದಂಷ್ಟೇಕ್ಷವ್ಯಾವೃತ್ಕರಾ 

ಳಾಕ್ಟನಾಗಿ ಸ್ವಜಿಹ್ವಾಗ್ರದಿ೦ದಲ್‌ಲಸ 

ದ್ವ್ಯಾತ್ಮ ವಕ್ಪಾ೦ತ ಶೋಣಿಯ ಮಾನಾಧರಾ 

ದೃಂತವಂ ಲೇಲಿಹಾನೋಗ್ರವ೦ ತೋರುತಾ 

ರಾಕ್ಷಸ ಶ್ರೇಷ್ಠನಂ ಪಿಡಿದು ವಕ್ನೋನ್ನತ 

ಸ್ಥಾನವ೦ಂ ತೋಡಿ ಕಾಸಾರವಂ ಮಾಡುತಾ ೨೫೦ 


೨೪೦ 


ರಕದಂತೊಪ್ಪುವೋ ತತ್ತಪಸ್ಸಾರ ಯಾ 

ಪತ್ತು ತಾ ಪೀರುತಾ ಬಾರಿಬಾರೆದ್ದು ತ 

ದ್ವುಷ್ಟ ರಕ್ತ೦ಗಳ೦ ಬೊಗಸೆಯಲ್‌ತುಂಬಿ ಭೇ 

ತಾಳ ಭೂತಾಳಿಗೇ ಚಿಮ್ಮುತಾ ಖ೦ಡಗಳ್‌ 

ಗೊಂಡು ಹಾರೈಸುತ ಮತ್ತ ಶುಂಡಾಲ ಸಂ 
ಹಾರದಲ್‌ಮುಂಚುವೋ ಘೋರ ಪ೦ಚಾನನೋ 

ದಾರ ಲೀಲೆಂಗಳಂ ಬೀರುತಾ ರಾಕ್ಷಸಾ 

ಧ್ಯಕ್ಷ ವಕ್ಷಸ್ಸಿ ನೋಳ್‌ಕಿತ್ತುತಾ ಹಾರಗಳ್‌ 

ಮಾಡಿಕೊ೦ಡೊಪ್ಪಿ ತದ್ರಕ್ತ ಸಿಕ್ಕಾನನೋ 

ದ್ಯಚ್ನಟಾ ಕೇಸರ೦ಗಳ್‌ಪ್ರಕಾಶೈಸುತಾ ೨೬೦ 


ದೈತ್ಯರಾಜೀ೦ದ್ರನಾ ಪ್ರಾಣಗಳ್‌ಗೊ೦ಡನಾ 

ಮೇಲೆ ಸುತ್ತಿದ್ದ ತದ್ಭಂಧು ಸಂದೋಹದ 

ಲ್ಲಿದ್ದನೇಕಾಸುರೀನೀಕವ೦ ಸಾಯುಧೋ 

ದ್ರೇಕವಂ ಅಲ್ಲಕಲ್ಲೋಲವಂ ಮಾಡಿ ಚಂ 

ಚನ್ನಖಶ್ರೇಣಿಯಿಂ ಸ೦ಹರ೦ ಮಾಡಿದ೦. 

ಆಗ ತದ್ದೀಕರಾಕಾರವಂ ಕಾ೦ಬ ಶ 

ಕ್ತ್ಯಾವುದಂ ಕಾಣದೇ ತತ್ಪಟಾ ಕೇಸರೋ 

ದ್ಯೂತ ಸ೦ಘಾತಗಳ್‌ಫೋರ ಜೀಮೂತಗಳ್‌ 

ಸರ್ವವಂ ನೋಡುತಾ ಮರಸಿ೦ಹೋಗ್ರದ್ಧ 

ಹ್ಚಿಜ್ವಲಜ್ಜಾಲೆಗಳ್‌ಸೈಸದೇ ಸೂರ್ಯಚ೦ ೨೭೦ 


ದ್ರಾಧಿ ಸರ್ವಗ್ರಹರ್ಕಾವಳೀ ಕಾ೦ತಿಗಳ್‌ 

ತಪ್ಪಿರೇ ತನ್ಮಹೋಚ್ನಾಸದಿ೦ದಬ್ಬಿ ಸಂ 

ದೋಹ ಸಂಕ್ಲೋಭಗೊಂಡೆಲ್ಲ ಒ೦ದಾಯ್ತು. ಆ 
ದಿಗ್ನಜಾನೀಕಗಳ್‌ಹಿಗ್ಗುತಾ ಕುಗ್ಗುತಾ 
ದೇವನಾನೀ ವಿಮಾನಾಳಿಯಾಕಾಶದಲ್‌ 
ತತ್ಸಟೋ ಕ್ಹಿಪ್ತ ಯಾನಾಳಿಯಾಗೆಲ್ಲಿ ವಿ 
ಲ್ಲಾಡದೇ ಸರ್ವವಂ ಸುತ್ತಿತಾ ಪಾದ ಸಂ 
ಘಟದಿ೦ಂದಲ್‌ಧರಾಚಕ್ರವಲ್ಲಾಡಿತಾ 

ಘೋರ ತೇಜಸ್ಸಿಗವಕಾಶ೦ಗಳಾಕಾಶವೂ 
ಬಾಡಿತಾ ಶಾಕಿನೀ ಡಾಕಿನೀ ಮುಖ್ಯ ದು 


ಷ್ಠಗುಹಾನೀಕವುಂ ಭೀತಿಗೊ೦ಡೋಡಿತಾ 

ಮೇಲೆ ಉದ್ಯತ್ಸಭಾ ಮಧ್ಯೆ ದೈತ್ಯೇ೦ದ್ರ ಸಿಂ 
ಹಾಸನಸ್ಥಾನದಲ್‌ನಾರಸಿ೦ಹ೦ ಸಮಾ 

ಸೀನನಾಗಿಪ್ಪನಾ ತೇಜ ಓಜ ಪ್ರಭಾ 

ಪು೦ಜರ೦ಜನ್ನ ಭಾಸ್ಪತ್ಕರಾಳೋಗ್ರ ಜಿ 

ಹ್ಹ ಸುರದ್ದಂಷ್ಟ ವಕ್ತನ್ನ ಬಿಭ್ರಲ್ಲಸ 

ದ್ಯೂತನ೦ ಆ ಮಹಾಕೋಪ ಸಂರಂಭ ಗಂ 

ಬೀರ ನೇತ್ರನ್ನ ಕಣ್ಣೆತ್ತಿ ಕಾಂಬೋದರಲ್‌ 

ಬ್ರಹ್ಮ ರುದ್ರಾದಿಗಳ ಶಕ್ತಿಯು೦ ಸಾಲದೇ 

ದೂರದಲ್‌ಪಾರ್ಶ ಭಾಗಸ್ಮರಾಗಿಪ್ಪರ೦ತೇ. ೨೯೦ 


೨೮೦ 


ಆಗ ಮೂರ್ಲೋಕ ಸಂತಾಪಿಯಾಗಿಪ್ಪದೈ 

ತ್ಯನ್ನ ನಾರಾಯಣಂ ನಾರಸಿಂಹಾಕೃತೀ 

ಯಾಗಿ ಸ೦ಂಹಾರವಂ ಮಾಡಿದ೦ ಎ೦ಬುದಾ 

ವಾರ್ತೆ ಕೇಳುತ್ತಲೇ ದೇವನಾರೀಜನ೦ 
ಗಳ್‌ಪ್ರಹರ್ಷಾನನೋತ್ಟುಲ್ಲರುಲ್ಲಾಸದಿ೦ 

ವಾಸಿತಾಮೋದ ಮಂದಾರ ಕು೦ದಾರವಿ೦ 

ದಾದಿ ಸತ್ಪುಷ್ಟ ಸಂತಾನ ವರ್ಷ೦ಗಳ೦ 
ವರ್ಷಿಸುತ್ತಿಪ್ಪರಾಕಾಲಾವಾಕಾಶದಲ್‌ 

ನಿಂತು ಕಾಣೂವರಾ ದೇವದೇವೀ ಸಮೂ 
ಹಂ೦ಗಳಾಯಾವಿಮಾನ೦ಗಳೆಲ್ಲಾ ಮಹಾ ೩೦೦ 


ಸಂಕುಲೀ ಭೂತವಾಗಿಪ್ಪವಾ ದೇವತಾ 

ದುಂದುಭಿಧ್ವಾನ ಇ೦ಬಾಗಿ ತಾ ದೇವಗ೦ 

ಧರ್ವ ಸಂಗೀತ ನಾಟ್ಯ೦ಗಳಿ೦ದಪ್ಸರಾ 

ಕಾಮಿನೀ ತಾನ ಗಾನ೦ಗಳಿ೦ದಾಗ ಆ 

ಕಾಶವುಂ ತು೦ಬಿತಾ ಬ್ರಹ್ಮರುದ್ರೇಂದ್ರಮು 

ಖ್ಯಾಮರ ಶ್ರೇಣೀಗಳ್‌ಪಿತೃ್ಯಗಳ ಮನ್ಸುಗಳ್‌ 

ಸಿದ್ದ ವಿದ್ಯಾಧರಾನೀಕಗಳ್‌ಅಪ್ಪರಾ 

ಕಾಮಿನೇರಾ ಪ್ರಜಾಪಾಲ ಗಂಧರ್ವರಾ 

ಯಕ್ಷ ಕಿಂಪುರುಷರಾ ಚಾರಣಾನೀಕವಾ 

ಕಿನ್ನರಸ್ತೋಮ ನಂದಾ ಸುನ೦ದಾದಿ ತ ೩೧೦ 


ತ್ಪಾರ್ಷದಾನೀಕವೆಲ್ಲಾ ಶಿರೋಭಾಗದಲ್‌ 
ಪಾಣಿಗಳ್‌ಜೋಡಿಸೀತೆಲ್ಲ ಮುನ್ನಾತಿ ದೂ 

ರಸ್ನರಾಗಿದ್ದು ನಿ೦ತಾಮೃಗೇ೦ದ್ರಾಸನಾ 

ಸೀನನಾಗಿಪ್ಪ ಅತ್ಯುಗ್ರ ತೇಜಸ್ವಿನ೦ 

ಮೆಲ್ಲನೇ ಬೇರೆ ಬೇರಾಗಿ ಕೊ೦ಡಾಡುತಾ 
ವಿಂತರಾವೇಳೆಯಲ್‌ಬ್ರಹ್ಮ ತಾ ಭಾಷಿಪ೦ 

ನಿನಗೆ ವಂದೀಸುವೆಂ ತಂದೆ ನೀನೆ ಅನ೦ 

ತಂ ದರಂತ್ಯೋರು ಶಕ್ತ್ಯುಳ್ಳವಂ೦ ಲೋಕಪಾ 

ವಿತ್ರ್ಯ ಕರ್ಮಂ ಮಹಾಶ್ಚರ್ಯ ವೀರ್ಯ ಜಗ 

ತ್ಸೃಷ್ಟಿ ಸ೦ರಕ್ಷ ಸಂಹಾರಗಳ್‌ಲೀಲೆಯಿ೦ ೩೨೦ 


ದಲ್‌ಸದಾ ಮಾಳ್ಸೆಯೋ ಅವ್ಯಯಾತ್ಮನ್ನೆ ನೀ ನೆಂದನು. 
ಈಶ ತಾ ಬ೦ದೆಲೋ ತಾತನೇ 

ನಿನ್ನಗೀ ಕೋಪ ಬಾಹೋದಕಿ೦ದಾ ಯುಗಾ೦ 

ತೌಾಖ್ಯ ವೇಳ್ಯಲ್ಲವೋ ಕ್ಚುಲ್ಲನೀ ದೈತ್ಯನೀ 

ವೇಳೆ ನಿನ್ನಿಂದ ತಾನ್‌ಮೃತ್ಯುಪಾಲಾದನ೦ 
ತಿನ್ನುಮೇಲ್‌ಕೋಪ ಸಂಕ್ಷೇಪ ಮಾಡಯ್ಯ ಈ 

ದೈತ್ಯ ಪುತ್ರನ್ನ ಪ್ರಹ್ಲಾದನಂ ಸರ್ವದಾ 

ನಿನ್ನ ಭಕ್ತನ್ನ ಸ೦ರಕ್ಷಿಸೋ ಭಕ್ತವಾ 
ತೃಲ್ಯದಿ೦ದೆ೦ದನು. 

ಇಂದ್ರ ತಾ ವಿ೦ತೆಲೋ ಸ್ವಾಮಿಯೇ ಅಣ್ಣತ 

ಮಂದ್ರ ದೀಟಾಗಿ ನೀನೇ ಸದಾ ನಮ್ಮ ಸಂ ೩೩೦ 


ರಕ್ಷಿಸೂವೇಯೊ ವಿನ್ನಿ೦ದಲಾ ಯಜ್ಞ ಭಾ 

ಗ೦ಗಳು೦ ನಮ್ಮಗೇ ಮತ್ತೆ ಉಂಟಾದವ 

ಯ್ಯಾ ಹಿರಣ್ಯ್ಮಾಸುರಂಗಾದುದೀಗೆಮ್ಮ ಸು 
ಸ್ವಾ೦ತಗಳ್‌ವಿನ್ನಗಾವಾಸಯೋಗ್ಯತ್ವ ಪ್ರೊಂ 

ದಿಪ್ಪವಂತೆ ವಿಕಾಸ್ಯೆಸಿತೋ ನಿನ್ನ ಶು 

ಶ್ರೂಷೆ ಬೇಕೆಂಬ ಲೋಕಾಳಿಗೇ ಕಾಲಸ೦ 

ಗ್ರುಸ್ತವಂತಿಪ್ಟ ಲೋಕಾಳಿಯಲ್‌ ಯಾವದೂ 

ಲಕ್ಷ್ಯವಿಲ್ಲಂತೆ ಮುಕ್ತ್ಯಾದರುಂ ಹೆಚ್ಚು ವಿ 

ಶ್ಚೈಸುವ೦ತೇ ನೃಹರ್ಯಾತ್ಮನೇ ಮಿಕ್ಕ ಸ೦ 

ಭೂತಿಯಿಂ೦ದಾಗಬೇಕಾದುದೇ ನಿಪ್ಪದೆ೦ದ೦. ೩೪೦ 


ಯಷಿಸ್ತೋಮವುಂ ನಿಂತೆಲೋ ಬೊಮ್ಮ ನೀ 

ನೆಮ್ಮ ಶ್ರೇಯಸ್ಸಿಗೆ ಮುನ್ನ ನಿನ್ನ ಸ್ವತೇ 

ಜಾಂಶವನ್ನೇ ತಪೋಯೋಗವಂ ನಮ್ಮಗೇ 

ಕೊಟ್ಟೆಯೊ ಆ ತಪಸ್ಸಿ೦ದ ನಿನ್ನಲ್ಲಿಹೋ 

ವಿಶ್ವವೆಲ್ಲಾ ಬಹೀರಂಗ ಮಾಡೀದೆಯೋ 

ನಮ್ಮದಂಧಾ ತಪಸ್ಸ೦ ಹಿರಣ್ಯಾಸುರ 

ಶ್ರೇಷ್ಠತಾ ಕದ್ದನ೦ತಿದ್ದನೇ ಈಗ ನೀ 

ನೀ ಜಗದ್ರಕ್ಷಣಕ್ಕಾಗಿಯೇ ಭಕ್ತ ಸಂ 

ರಕ್ಷನೇ ನಾರಹರ್ಯಕ್ಷನಾಗಿನ್ನು ರ 

ಕ್ಲೋಗಣಾಧ್ಯಕ್ಷ ವಕ್ಷಸ್ಕವ೦ ಸೀಳಿ ನೀ ೩೫೦ 


ನಮಗೆಲ್ಲಾ ತಪೋಯೋಗವಂ೦ ಮತ್ತೆ ತ೦ 
ದಿತ್ತೆಯ೦ತೆ೦ದರು. 

ಹಿತ್ಯಗಳ್‌ವಿ೦ತೆಲೋ 

ಧರ್ಮರೂಪೀಯೆ ಇಂಥಾ ಕ್ರಿಯಾಲಾಪಗಳ್‌ 
ಪುತ್ರರಿಂದಲ್‌ತಿಲೋದಂಗಳಿಂದಲ್‌ಮಹಾ 
ಪುಣ್ಯ ತೀರ್ಥಂಗಳಲ್‌ಕ್ಲೇತ್ರ ಪಾತ್ರ೦ಗಳಲ್‌ 
ನಮ್ಮ ನಮ್ಮಲ್ಲಿ ಇಂತಿತ್ತ ಶ್ರಾದ್ಧಂಗಳಂ 

ತನ್ನ ಪ್ರೀತ್ಯರ್ಥವಂತಿರ್ದನ್ಯ ನಾಥ ಸಂ 
ಪೂರ್ಣ ಸೌಭಾಗ್ಯ ಸಂಸ್ಥಾನಿಯೋ ನೀನು ಭಾ 
ಸ್ವನ್ನಖ ಶ್ರೇಣಿಯಿ೦ದಲ್‌ಮಹಾ ದೈತ್ಯವ 
ಕ್ಹಸ್ಕವ೦ ಸೀಳಿ ಇತ್ತಾವ ಪಾಂತ್ರಾತ್ಮಿಕಾ ೩೬೦ 


ಶ್ರಾದ್ಧ ನಮ್ಮಲ್ಲಿ ತಾ ಸೇರಿತ್ಕೆ ನಾರಹ 
ರ್ಯಾತ್ಮನೇ ನಿನ್ನಗೇ ನಾವು ಸಾಷ್ಟಾ೦ಗ ಪ್ರ 
ಣಾಮಗಳ ಮಾಡುವೇವೆ೦ದರು. 
ಸಿದ್ದರೆಲಾ೦ಜಲೀಬದ್ದರಾಗೆದ್ದೆಲೋ 
ಅಷ್ಟಸಿದ್ಧಾತ್ಮನೇ ನಮ್ಮಲಿದ್ದ ಮಹಾ 
ಯೋಗ ಸಿದ್ದಿ೦ಗಳೆಲ್ಲಾ ತಪೋಯೋಗಸಾ 
ಮರ್ಥ್ಯದಿಂ ಕದ್ದನೇ ಗೆದ್ದೆನೆಂತಿದ್ದ ದೈ 

ತ್ಯ ಪ್ರಬುದ್ಧನ್ನ ವಕ್ಷಸ್ಕ ಸ೦ಭಿನ್ನವ೦ 
ಮಾಡಿಯಾ ನಮ್ಮಗಾಧಾರವಾಗಿದ್ದ ಸ 


ದ್ಯೋಗ ಸಿದ್ದಿ೦ಗಳ೦ ಮತ್ತೆ ವೀವಿತ್ತೆಯೋ 


ನಾರಸಿ೦ಹಾತ್ಮ ನಾವೆಲ್ಲರು೦ ನಿನ್ನಗೇ 
ವಂದನಂಗಳ್‌ಸಮರ್ಪೀಂಸುವೇವೆಂದರು. 
ಆಮೇಲೆ ವಿದ್ಯಾಧರಾವೀಕಗಳ್‌ವಿ೦ತೆಲೋ 
ಸರ್ವ ವಿದ್ಯಾತ್ಮನೇ ನಮ್ಮಲಿದ್ದ ಪೃಥಕ್‌ 
ಥಾರಣಾಯೋಗ ಸಂಪಾದ್ಯಗಳ್‌ವಿದ್ಯೆಗಳ್‌ 
ನಷ್ಟಗೈಸಿದ್ದನತ್ಯ೦ತ ದರ್ಷಿಷ್ಠವೀ 
ಅಜ್ಜದೈತ್ಯೇ೦ಂದ್ರನಾ ಯಜ್ಜದೋಳ್‌ಬದ್ಧ ಪ 
ಶ್ವಂತೆ ತಾನಿಂದು ನಿನ್ನಿಂದಲಾ ಮೃತ್ಯುಪಾ 
ಲಾದನೇ ನಮ್ಮ ಸದ್ದಿದ್ಯೆಗಳ ಮತ್ತೆ ನ 
ಮಲ್ಲೆ ಬ೦ದಿಪ್ಪದಯ್ಯಾ ನೃಹರ್ಯಾತ್ಮ ತು 


ಭ್ಯ೦ ನಮೋ ಎಂದರು. 
ನಾಗರಾವೇಳೆಲೋ 

ನಂತನೇ ನಮ್ಮಲಿದ್ದಾ ಮಹಾರತ್ನಗಳ್‌ 
ಮಾನಿನೀ ರತ್ನಗಳ್‌ತಾ ಬಲಾತ್ಕಾರದಿ೦ 
ಗೊ೦ಡನೀ ಪಾಪಿ ದೈತ್ಯನ್ನ ವಕ್ಷಸ್ಕವ೦ 
ಸೇದಿ ಈ ರತ್ನಗಳ್‌ಮತ್ತೆ ನೀ ನಮ್ಮಗೇ 
ಸೇರುವ೦ಂತೇ ದಯಾಮಾಡಿದೀಯೈ ನಮ 
ಸ್ಪೇ ನಮೋ ಎಂದರು. 
ಮನ್ನುಗಳ್‌ವಿ೦ತೆಲೋ 

ಧರ್ಮ ಸಂರಕ್ಷನೇ ನಾವು ನಿನ್ನಾಜ್ನೆಯಿ೦ 
ದೀ ಪ್ರಜಾನೀಕಕೇರ್ಪಾಟು ಮಾಡಿದ್ದ ಮ: 
ರ್ಯಾದೆಗಳ್‌ಸರ್ವವೀ ದೈತ್ಯ ತಾ ಕಡಿಸಿ ಕ 


ಲ್ಲೋಲವಂ೦ ಮಾಡಿ ನಿನ್ನಿಂದಲೀ ಈಗ ಸಂ 
ಹಾರಿಸಲ್ಪಟ್ಟಿನೇ ಇನ್ನು ಮೇಲ್‌ನಾವು ವಿ 
ಮ್ನುಟ್ಟಕ್ತಿಗಳ್‌ನಡೆಸುವೇವೆಮ್ಮಗಾಜ್ಞಾಪಿಸೋ 
ನಾವು ತ್ವದ್ದಾಸ್ಯವ೦ ಬಯಸಿದೇವೆ೦ದರು. 

ಆ ಪ್ರಜೇಶ್ಯಾಳಿಗಳ್‌ನಿಂತು ಕೇಳೋ “ಪ್ರಜೇ 

ಶಾ ವಯಂ ತೇ ಪರೇಶಾಭಿಸೃಷ್ಟಾ ನ ಯೇ 

ನ ಪ್ರಜಾ ವೈ ಸೃಜಾಮೋ ವಿಷಿದ್ಧಾ ಸ ಯೇ 

ಷ ತ್ವಯಾ ಭಿನ್ನವಕ್ಷಾನು ಶೇತೇ ಜಗ 
ನ್ಮ೦ಗಲ೦ ಸತ್ವಮೂರ್ತೇವತಾರಃ” ಪ್ರಭೋ 
ಎಂದರು. ಆಗ ಗ೦ಧರ್ವರೆಲ್ಲಾ ಎಲೋ 


ಸ್ವಾಮಿಯೇ ನಾವು ನಿಮ್ಮ ಪ್ರಸನ್ನಾವತಾ 
ರೈಕ ಲೀಲಾ ಕಥಾಸೂಕ್ತಿಗಳ್‌ನಾಟ್ಯ ಶೃಂ 
ಗಾರ ಚೇಷ್ಟಾ ಕಳಾದರ್ಶನಾದ್ಯಭಿನಯಾ 
ವ್ಯಕ್ತಿಗಳ್‌ತಾನ ಗಾನಾನುಸಂಧಾನ ಸ 
ಮ್ಕೊಹಿವೀ ಶಕ್ತಿಗಳ್‌ಕೂಡಿ ಆಶ್ರಾ೦ಂತವು೦ 
ನಿನ್ನ ಕೊಂಡಾಡುತಾ ಗಾಯಕಶ್ರೇಷ್ಠರಂ 
ತಿಪ್ಪೆವೇ ತನ್ನ ಸದ್ದೀರ್ಯ ತೇಜೋಬಲೋ 


೩೭೦ 


೩೮೦ 


೩೯೦ 


೪೦೦ 


ಜಸ್ಕದಿ೦ದಲ್‌ಪ್ರಭೋ ನಮ್ಮ ಸಾಮರ್ಥ್ಯಗಳ್‌ 
ತನ್ನಗಾಧೀನ ಮಾಡಿಟ್ಟಿಕೊಂಡಿದ್ದನೀ 
ದೈತ್ಯನೀ ವೇಳೆ ನಿನ್ನಿಂದ ಪಂಚತ್ವವ೦ 


ಕೂಡನೇ ಪೊಂಗಲಿಕ್ಕಿಚ್ಚೆ ತಾ ಕುಂಗಲಿ 
ಕೃಲ್ಲದೇ ಉತ್ಪಥಸ್ಮಾಯಿ ಯಾವಾತನು೦ 
ಕ್ಷೇಮ ತಾನೇನು ಕಾಣೂವನೋ ಎಂದರು. 
ಚಾರಣಾನೀಕವುಂ ನಿ೦ಂತೆಲೋನಾಥನೇ 
ಸಾಧು ಸಂತಾಪಿಯಾಗಿದ್ದನೀ ಪಾಪಿ ದೈ 
ತೇಯ ನಿನ್ನಿಂದ ತಾಂ ಬಿದ್ದನೇ ನಾವು ಕದ್‌ 
ಕಳ್ಳರ೦ತಿದ್ದೆವೇ ಇನ್ನು ಮೇಲ್‌ನಾವು ನಿ 
ನಂಪ್ರೀಕ೦ಂಜಾತವಂ ಘೋರ ಸಂಸಾರವಾ 
ರಾಶಿಸಂಪೋತವಂ ಸರ್ವವಾಶೈಸುವೇ 
ವೆಂದು ಕೂಂಡಾಡಿತು. 

ಆ ಯಕ್ಷರೆಲ್ಲಾ ಎಲೋ- 


ಧ್ಯಕ್ಷನೇ ತ್ವನ್ಮನೋಭಿಜ್ಜ್ಞ ಕರ್ಮ೦ಗಳಿ೦ 
ದಲ್‌ಸದಾ ನಿನ್ನಗೇ ಭೃತ್ಯರಾಗಿಪ್ಪ ನಾ. 
ವೆಲ್ಲರುಂ ದೈತ್ಯಗೇ ಪಾಲಕೀ ಹೊರ್ವರ೦ 
ತಾದೆವೇ ನಮ್ಮ ಸ೦ತಾಪಗಳ್‌ಬಲ್ಲ ವಿ 
ನ್ಲಿಂದಲೀ ದೈತ್ಯನೀ ವೇಳೆ ಪಂಚತ್ವವ೦ 
ಹೊಂದಿದಂ ನಾವು ಸಂತೋಷವಂ ಕಂಡೆವ 
ಯ್ಯಾ ನೃಪ೦ಚಾಸ್ಯನೇ ಪಂಚವಿಂಶಾಖ್ಯ ನೀ 
ನೆಂದರು. 

ಆಮೇಲೆ ಕಿಂಪೂರುಷಾನೀಕವುಂ 
ಬ೦ದೆಲೋ ಪುರುಷನೇ ನಾವು ಕಿಂಪೂರುಷರ್‌ 
ನೀಂ ಮಹಾಪೂರುಷ೦ ಈಶ್ಚರ೦ ನಿನ್ನ ಕೈ 


ಯಲ್ಲಿ ಕುಪೂರುಷ೦ ಅಸುರ ಶ್ರೇಷ್ಠ ತಾ 
ನಷ್ಟವಾದಂ ಸದಾ ಸಾಧು ಸ೦ತಾಪಮಾ 
ಡೂವನಾವಾತ ಮುಂದಕ್ಕೆ ಬ೦ದಾನು ತಾ 
ನೆಂದು ಮಾತಾಡಿತು. 

ಆಮೇಲೆ ಬೇತಾಳ ಭೂ 
ತಾಳಿಗಳ್‌ವಿ೦ತೆಲೋ ದೇವನೇ ನಾವು ಮು 
ನ್ನಾ ಸಭಾಸತ್ರ ಸ೦ಸಗದಲ್‌ನಿನ್ನದಿ 
ವ್ಯಾಮಲ ಶ್ಲೋಕಗಳ ನಿತ್ಯ ಕೊ೦ಡಾಡುತಾ 
ಭೂರಿಯೂಟ೦ಗಳ೦ ಉಣ್ಣುತಾಲಿದ್ದೆವೇ 
ತಾನಿವೆಲ್ಲಾ ಪರಿಗ್ರಾಹಿಸೀ ದೈತ್ಯ ನಿ 

ನ್ನಿ೦ದ ಪೆಟ್ಟಾ೦ತು ತಾ ಪೋದನೇ ದೈವದಿ೦ 


ದೊಡಲಿನಲ್‌ವೇಗ ತಾ ಪೋದ ದೀಟಿ೦ದರು 
ಕಿನ್ನರ ಶ್ರೇಣಿಗಳ್‌ಬ೦ದೆಲೋ ಈಶನೇ 

ಕೇಳು ನಾವೆಲ್ಲರಾ ಕಿನ್ನರ ಪ್ರಾಣಿಗಳ್‌ 
ಪೂರ್ವದಲ್‌ನಿನ್ನ ದಾಸಾನುದಾಸರ್ಗಳಾ 


೪೧೦ 


೪೨೧೦ 


೪೩೦ 


೪೪೦ 


ಗಿಪ್ಟೆವೀ ದೈತ್ಯ ನಮ್ಮಿಂದ ತಾ ಬಿಟ್ಟೆಕಾ 
ರ್ಯಂಗಳೆಲ್ಲಾ ಸದಾ ಮಾಡಿಸೂವಂ ಮಹಾ 
ದುಃಖಗೋಣಿಸುವ೦ ಇಂಥ ಪಾಷಿಷ್ಯ ದೈ 
ತ್ಯನ್ನ ಸಂಹಾರ ವಂ ಮಾಡಿದೀ ಇನ್ನು ನೀ 
ನಮ್ಮಗೆಲ್ಲಾ ಸಮುಲ್ಲಾಸಗಳ ಶ್ರೇಯಗಳ 


ಕೊಟ್ಟು ಸ೦ರಕ್ಷಿಸೋ ನಾರಹರ್ಯಕ್ಷನೇ ಎಂದರು. 


ಅಚ್ಯತದ್ದಾರಪಾಲಾಳುಗಳ್‌ 

ವಿಂತೆಲೋ ಭೂಮನೇ ಕಂಡೆವೋ ಇಂದಿಗೇ 
ನಾರಹರ್ಯದ್ಭುತಾಕಾರವ೦ ಲೋಕಕೆ 

ಲ್ಲಾ ಸುಖಾನ೦ದವಂ ನಮ್ಮಗಾಧಾರ ನೀ 
ನಲ್ಲದಿನ್ನಿಲವೋ ಈಗ ವೈಕು೦ಠದಲ್‌ 

ನಿನ್ನ ದ್ವಾರಸ್ಮನಾಗಿಪ್ಪನಾ ವಿಪ್ರರಿಂದಲ್‌ಮಹಾ 
ದೈತ್ಯಜನ್ಮಕ್ಕ ತಾ ಬ೦ದನೇ ಬಂದನಂ 

ತಿಂದಿಗೇ ವೈರಮಾರ್ಗಕ್ಕ ನೀನಿಂದು ಗೈ 

ದಂಥ ಈ ದೈತ್ಯಸ೦ಹಾರ ವ್ಯಾಪಾರವೆ 
ಮ್ಮಲ್‌ಮಹಾನುಗ್ರಹಕ್ಕಾಗಿ ನೀ ಬಂದೆ ನಾವ್‌ 


ಬಲ್ಲೆವಯ್ಯಾ ನಮಸ್ತೆ ನಮೋ ಎಂದರು 

ಈ ರೀತಿಯಿಂ ಸಪ್ತಮಸ್ಕ೦ಂದದೊಳಷ್ಟಮಾ 
ಧ್ಯಾಯ ಸುಶ್ಲೋಕಿಗಳ ನಾಕಿಗಳ ಬ್ರಹ್ಮರು 
ದ್ರಾದಿಕಾನೇಕಗಳ ನಾರಸಿ೦ಹನ್ನ ಸು 
ಸೋತ್ರವಂ ಮಾಡಿ ತತ್ಕೋಪ ಸಂಕ್ಷೇಪಗೈ 
ಸೂವ ಸಾಮರ್ಥ್ಯಗಳ್‌ಕಾಣದೇ ಬಂದು ಶ್ರೀ 
ದೇವಿ ಸಾನಿಧ್ಯದಲ್‌ಸೇರಿ ಅಮ್ಮಾ ಜಗ 
ನ್ನಾಥನಂ ಸಾಂತ ಸಂತೋಷ ಮಾಡೆಂದು ಬಿ 
ನ್ನಾಹಗಳ ಮಾಳ್ಗರು. 

ಆಮೇಲೆ ಆ ಬಾಲೆ ಸಾ 

ಕ್ಲಾಜ್ಜಗನ್ನೋಹಿನೀ ಲೀಲೆಗಳ್‌ಮಿ೦ಚುತಾ 


ಪೂಂಚುತಾ ಬಂದು ಸಿ೦ಹಾಸನಸ್ಥಾನದಲ್‌ 
ಉಗ್ರನ೦ಂತಿಪ್ಪನೃಸಿ೦ಹ ಮೂರ್ತ್ಯುಗ್ರವ೦ 
ಕಂಡತಿವ್ಯಗ್ರಳ೦ತಾಗಿ ಆ ತಾಯಿ ಹಿಂ 

ದಕ್ಕೆ ತಾ ಬ೦ದಳಮೃಮ್ಮ ಏಂ ಗುಮ್ಮನ೦ 
ತಪ್ಪನೇ ಸ್ವಾಮಿ ಮುನ್ನಿ೦ತು ಆಶ್ಚರ್ಯವ೦ 
ಈಸು ವಿಕ್ರಮ್ಯವ೦ ಎಂದಿಗಾನೆಲ್ಲಿ ಕಂ 
ಡಿಲ್ಲವಲ್ಲಾ ಕಿವಿಲ್ಯಾದರು೦ ಕೇಳಲೇ 
ಇಲ್ಲವಲ್ಲಾ ಇದೇನೋ ವಿಚಿತ್ರಾಕೃತೀೀ 
ಯಂತೆ ತೋರೂವನೆಂದಂಜಿಕೇಗೊಂಡ ರೀ 
ತಿಂದ ತಾ ಹೆಜ್ಜೆ ಕಾಲ್ದೆಜ್ಜೆಗಳ್‌ಸಪ್ಪುಳ೦ 


ಮಾಡದೇ ಮೆಲ್ಲನೇ ಪಾರ್ಶದಲ್‌ವಿ೦ತಳು 
ಆಮೇಲೆ ಪ್ರಹ್ಲಾದನಂ೦ಂ ಕ೦ಡು ಸ೦ಭಾಷಿಪ೦ 
ಬ್ರಹ್ಮ ಬಾರೈ ಎಲೋ ವತ್ಸ ನೀನೀ ನೃಸಿ೦ 


೪೫೧೦ 


೪೬೦ 


೪೭೦ 


೪೮೦ 


ಹಾತ್ಮನಲ್‌ಮೆಲ್ಲನೇ ಸೇರಿ ನಿಮ್ಮಪ್ಪಗಾ 

ಗಿಂದು ನಮ್ಮಪ್ಪನಲ್ಲಿಷ್ಟ ತತ್ಕೋಪ ಸಂ 

ಕ್ಲೇಪ ಗೈಸೆನ್ನೆ ತದ್ದಾಣಿಗಳ ಕೇಳುತಾ 

ಮೆಲ್ಲನೇ ಪಿಲ್ಲೆ ಪ್ರಹಾದನಾಹ್ನಾದದಲ್‌ 

ವೈಷ್ಣವಶ್ರೇಷ್ಠ ತಾನಾಗ ಬ೦ದ೦ ಮಹಾ 
ಭಕಿಯಿಂದಲ್‌ಮಹೀಮಂಡಲೀ ಮೇಲೆ ಸಾ 

ಷ್ನಾ೦ಗ ಬಿದ್ದ೦ ನಮೋ ಎಂದು ದಂಡಪ್ರಣಾ ೪೯೦ 


ಮಂಗಳಂ ಮಾಡುವೋ ವೇಳೆ ತನ್ನಂಬ್ರಿಕಂ 

ಜಾತದಲ್‌ಬಿದ್ದ ಬಾಲನ್ನ ಬಾಳಾ ಸುಶೀ 

ಲನ್ನ ಕಂದನ್ನ ದೃಷ್ಟಿ೦ದ ತಾ ಕಾಣುತಾ 

ಚಕ್ರ ಶಂಖಾಂಕಿತಾ ಶ್ರೀಲಸದ್ಭಾಹುಗಳ್‌ 

ಚಾಚಿ ಭಕ್ತನ್ನ ತಾನೆತ್ತಿ ತನ್ಮಸ್ತಕ 

ಸ್ಮಾನದಲ್‌ಪೋಕಲಾಗಿನ್ನು, ಸ೦ಸ್ಪಸ್ತ ಚೇ 

ತೋಭಯದ್ವಸ್ನ್ಥವಂ ಸ್ವಸ್ತಿದಾನ ಕ್ರಿಯಾ 

ಭ್ಯಸ್ತವ೦ಂ ಶ್ರೀ ಸತೀ ಸ್ತ೦ಬಕವಿನ್ಯಸ್ತವ೦ 

ಹಸ್ತವನ್ನಿತ್ತನವ್ಯಾಹತ ಸ್ಪರ್ಶದಿ೦ 

ದಲ್‌ವಿಧೂತಾ ಶುಭವ್ರಾತನಾಗೀಯಭಿ ೫೦೦ 


ವ್ಯಕ್ತ ಲಕ್ಷ್ಮೀವಿಲಾಸಾತ್ಮ ಸಂದರ್ಶನೈ 
ಶ್ವರ್ಯವಂ ಕೂಡಿ ತತ್ಪಾದ ಪದ್ಮ೦ಗಳ೦ 
ಚಿ:ತ್ತದಿ೦ದಿತ್ತನಾನ೦ಂದದಿ೦ದಲ್‌ಪ್ರಹೃ 
ಷ್ಯತ್ತನು ಕ್ಲಿನ್ನ ಚಿತ್ತಾಶುನೇತ್ರಾಬ್ಬನಾ 

ಗಿದ್ದ ಪ್ರಷ್ಣಾದನು೦ ನಾರಸಿ೦ಹಾತ್ಮನಲ್‌ 
ನಿಂತು ಸಂಸ್ತೋತ್ರಗಾರ೦ಭಿಪ೦. 

ಶೀರಮಾ 

ದೇವಿ ತಾನಾಗ ಸಮ್ಮೊಹಿನೀ ಸ೦ಪುಗಳ್‌ 
ಕೂಡಿ ಬಂದಾ ನೃಸಿ೦ಹಾ೦ಕದಲ್‌ವಿ೦ತಳಾ 
ಬ್ರಹ್ಮನಾವೇಳೆಯಲ್‌ನಾರಸಿ೦ಹಾತ್ಮನಲ್‌ 
ಸೇರಿ ಸುಕ್ತೀರ ನೀರಾಭಿಷೇಕ೦ಗಳ೦ ೫೧೦ 


ಚೀನಿ ಚೀನಾಂಬರ೦ಗಳ್‌ಮಹಾನರ್ಫ್ಯರ 

ತ್ನಾವಳೀ ಭೂಷಣ೦ಗಳ್‌ಲಸನ್ನ್ಮೌಕ್ತಿಕಾ 

ಹೀರ ಹಾರ೦ಗಳ೦ ಗ೦ಧ ಕಸ್ತೂರಿಕಾ 

ಲೇಪಗಳ್‌ಶ್ರೀ ತುಳಸ್ಕ್ಯಾಪ ಶಾಮಂತಿಕಾ 

ತುಂಗ ಮಂದಾರ ಕುಂದಾರವಿಂದಾದಿ ಮಾ 
ಲಾದಿಗಳ್‌ಸ್ಪ್ಟರ್ಣವರ್ಣೋಪವೀತ೦ಗಳ೦ 

ದಿವ್ಯಸಾಹಸ್ರ ನಾಮಾರ್ಚನ೦ಗಳ್‌ಅಗರ್‌ 

ಗಂಧ ಸಾಂಬ್ರಾಣಿ ಧೂಪ೦ಗಳಂ೦ ಚಿತ್ರರ 

ರತ್ನ ಪ್ರಭಾ ದೀಪಿಕಾ ಪಂಜ್‌ಗಳ್‌ದಿವ್ಯ ನಾ 

ನೋಪಹಾರ೦ಗಳ೦ ಕೂಟ್ಟು ತಾ ತ೦ತ್ರಸಾ ೫೨೦ 


ರೋಕದಿಂ ದೇವನಂ ಪೂಜೆಗಳ ಮಾಡುತಾ 
ನಿಂತನಾ ಸರ್ವಶಕ್ರಾದಿ ದಿಕ್ಬಾಲರಾ 


ವೇಳೆ ತತ್ಸೇವೆಯಲ್ಲಿಪ್ಪರಾ ವಾಣಿ ಶ 

ರ್ವಾಣಿ ಇಂದ್ರಾಣಿ ಮುಖ್ಯಾ೦ಗನಾ ಶ್ರೇಣಿಗಳ್‌ 

ಕೂಡಿ ಶ್ರೀದೇವಿಗೇ ಪೂಜೆಗಳ್‌ಮಾಡುತ 

ವಿ೦ತರಾ ನಾರಹರ್ಯಕ್ಷನು೦ ಲಕ್ಷ್ಮೀಸ 

ಮೈತನಾಗಿದ್ದು ಪ್ರಹ್ಲಾದ ಕೈ ಸ್ತೋತ್ರಗಳ್‌ 

ಕೇಳುತಾ ಸುಪ್ರಸನ್ನಾತ್ಮ ಇಷ್ಟಾರ್ಥಗಳ್‌ 

ಬೀರುತಾ ಬ್ರಹ್ಮರುದ್ರಾದ್ಯರಲ್‌ಪೂಜೆಗೊ 

ಳಿದ್ದನೆ೦ಂತೆ೦ದು ಕೌಂತೇಯಗೇ ನಾರದ ೫೩೦ 


ರ್ಷಿ ಪ್ರಜಾಹರ್ಷಿ ತಾ ನುಡಿದನಾ ರೀತಿ ಶ್ರೀ 

ಮತ್ಪರೀಕ್ಷಿನ್ನಹಾರಾಜಗೇ ವ್ಯಾಸಜ೦ 

ನುಡಿದನಾರೀತಿಯಾ ಸೂತಪೌರಾಣಿಕ೦ 

ಶೌನಕಾದ್ಯರ್ಷಿ ಸಂದೋಹಕೇ ನುಡಿದನೆ೦ 

ತೆ೦ದು ಶ್ರೀನಾರಸಿಂಹಾವತಾರ ಸ್ಟುರ 

ಲ್ಲೀಲೆಯಂ ನ್ಯಾಪತೀ ಲಕ್ಷ್ಮೀನೃಸಿ೦ಹನಾ 

ನಿಂತು ಕೊಂಡಾಡಿದೆಂ. ಈ ಕಥಾದ೦ಡಕೋ 

ಧಂಡವಂ ನಿತ್ಯ ಕೊ೦ಡಾಡುತಾ ಪೇಳುತಾ 

ಕೇಳುತಾ ಭಕ್ತಿ ಕೂಡಿದ್ದತತ್ಸಾಧು ಸ೦ 

ತಾನಕೇ ಪಾಪಗಳ್‌ಲೋಪಗಳ್‌ಮಾಡುತಾ ೫೪೦ 


ತಪ್ಪುಗಳ್‌ಸೈಸುತಾ ಐಹಿಕಾಮುಷ್ಠಿಕಾ 

ನಂದ ಇಷ್ಟಾರ್ಥಗಳ್‌ಶ್ರೀನೃಸಿ೦ಹಾತ್ಮನಾ 

ಗಿದ್ದ ನೀಬೀವೆಯೋ ಸ್ವಾಮಿಯೇ ತಲ್ಪಶೈ 

ಲೇ೦ದ್ರ ಸದ್ದಾಮಿಯೇ ರಂಗವಿಠ್ಕಲ್ಲ ಸ 

ನ್ನಾಮಿಯೇ ಶ್ರೀರಮಾಕಾಮಿಯೇ ಪ್ರೇಮಿಯೇ 

ತ್ವಾನ್ನಮಸ್ತೇ ನಮಸ್ತೇ ನಮಸ್ತೇ ನಮಃ ೫೪೬ 


ಇತಿ ಶ್ರೀ ಶ್ರೀಪಾದರಾಜಯತೀ೦ದ ಪೂಜ್ಯಚರಣ 
ವಿರಚಿತಂ ಶ್ರೀ ಲಕ್ಷ್ಮೀನೃಸಿ೦ಹ ಪ್ರಾದುರ್ಭಾವ ದಂಡಕಂ ಸಂಪೂರ್ಣಂ 


೬. ಮ೦ಗಳ ಪದಗಳು 


೯೪ 
ಜಯಮಂಗಳಂ ನಿತ್ಯ ಶುಭಮ೦ಗಳ೦ 


ಮಂಗಳಂ ರಂಗ ನರಸಿ೦ಗ ಉತ್ತುಂಗನಿಗೆ 
ಮಂಗಳಂ ಸಿಂಗರ ಚಿತ್ತಾ೦ಗದ ಹರಿಗೆ 
ಮಂಗಳಂ ಸಿ೦ಗರದಿ ಕಂಗೊಳಿಪ ಮುಂಗುರುಳ 
ಕಂಗಳ ಧವಳಾ೦ಗ ಶುಭಾ೦ಗ ಹರಿಗೆ 


ಇತ್ತರದಿ ಚಿತ್ತಿಜಿಯರೊತ್ತಿಡರಸತ್ತಿಗೆಯ 
ಮತ್ತಗಜವೆತ್ತವೆನೆ ಕೆತ್ತಿಸಿರಲು 

ಹತ್ತಿದರೆ ಚಿತ್ತದಿ೦ದೊತ್ತಿರಗವನ ಹತ್ತಿರಕೆ 
ನೆತ್ತಿಯೊಳು ಹೊತ್ತರಾರತಿಗಳನು 


8 


ಕಡಕಡಲ ತೆರೆಯಂತೆ ಒಡನೊಡನೆ ನಾರಿಯರು 

ಬೆಡಗಿನಿ೦ಂದಡಸಿದಾರತಿಯನು 

ಬಡನಡುವು ನಡುನಡುಗೆ ಮೃಡಸಖನಿಗೆತ್ತುತಲಿ 

ಎಡಬಿಡದೆತ್ತಿ ಪಾಡಿದರು ಕಡಲಶಯನನ್ನ ೩ 


PNR ವಿಭವದಿ೦ ಪೊಗಳಲು 

ಅಭಯರಿಗೆ 7) ಶುಭಕರದೊಳಭಯವವಿತ್ತು 

ನಭದೊಳಗೆ ಇಭಪತಿಯು ರಭಸದಿ೦ ಪೊಗಳಲು 

ತ್ರಿಭವನದಿ ಮೆರೆವ ರಂಗವಿಠಲನಿಗೆ ೪ 


4೫% 
ಜೋ ಜೋ ಜೋ ಜೋ ಜೋ ರಂಗಧಾಮ 
ಜೋ ಜೋ ಜೋ ಜೋ ಜೋ ರಣಭೀಮ 


el 


ಜೋ ಜೋ ಭಕರ ಕಷ್ಟ ನಿರ್ಧೂಮ 
ಜೋ ಜೋ ದಶರಥ ರಾಮ ನಿಸ್ಸೀಮ ಅ.ಪ. 


ಭೂಮಿಯ ಚಿನ್ನದ ತೊಟ್ಟೆಲ ಮಾಡಿ 

ಸೋಮಸೂರ್ಯರೆ೦ಬ ಕಲಶವ ಹೂಡಿ 

ನೇಮದಿ ವೇದಗಳ ಸರಪಣಿ ಮಾಡಿ 

ಆ ಮಹಾಕಾಶಕ್ಕೆ ಕೊ೦ಡಿಗಳ ಹಾಕಿ ೧ 


ಸರಸಿಜೋದ್ಭವ ಸರಸ್ವತಿ ಭಾರತಿ 

ಗರುಡ ಶೇಷ ರುದ್ರರಿವರ ಸತಿಯರು 

ಸುರರ ಕಿನ್ನರರು ಕಿಂಪುರುಷ ನಾರದರು 

ಪರಿಪರಿ ಗೀತದಿ ತುತಿಸಿ ಪಾಡಿದರು ೨ 


ವಸುದೇವಸುತನಾದ ಮುದ್ದುಮುರಾರಿ 

ಅಸುರೆ ಪೂತನಿಯ ಪ್ರಾಣಾಪಹಾರಿ 

ಅಸಮ ಸಾಹಸಮಲ್ಲ ದೈತ್ಯರ ವೈರಿ 

ಶಿಶುವಾಗಿ ದೇವಕೀಗಾನ೦ದ ತೋರಿ ೩ 


ಜಗವನು ಹೊಟ್ಟೆಯೊಳಿಂ೦ಬಿಟ್ಟೆ ತ್ರುವ್ಚಿ 

ಜಗವೆಲ್ಲ ನಿರ್ಮಾಣ ಮಾಡಿದೆ ತ್ರುವ್ಚಿ 

ನಿಗಮಗೋಚರ ವಿತ್ಯಾನ೦ದನೆ ತ್ರುವ್ಚಿ 

ಮಗುವೆಂದು ನಾವ್‌ ತೂಗಬಲ್ಲೆವೆ ತ್ರುವ್ಚಿ ಳ್ಳ 


ತಮನ ಮರ್ದಿಸಿ ವೇದತತಿಗಳನು ತ೦ದೆ 

ಸುಮನಸರಿಗಾಗಿ ಮಂದರ ಪೊತ್ತು ನಿಂದೆ 

ಕ್ಷಮೆಗಾಗಿ ಪೋಗಿ ಹಿರಣ್ಯಕನ ಕೊಂದೆ 

ನಮಿಸಿ ಕರೆದರೆ ಕ೦ಬದಿ೦ದ್ನೊರಟು ಬಂದೆ ೫ 


ತರಳನಾಗಿ ಬಲಿಯ ದಾನವ ಬೇಡ್ಡೆ 
ಪರಶು ಧರಿಸಿ ಕ್ಷತ್ರಿಯರ ಸವರಿದೆ 
ದುರುಳ ರಾವಣನ ಶಿರವ ಚೆಂಡಾಡಿದೆ 


ಚರಿಸಿ ಮನೆಗಳ ಪಾಲ ಮೊಸರನ್ನು ಕುಡಿದೆ 


ಬುದ್ಧನಾಗಿ ಪತಿವ್ರತೆರನಾಳಿದೆಯಲ್ಲ 
ಮುದ್ದು ತುರಗವನೇರಿ ಕಲ್ಕಿಯಾದೆಯಲ್ಲ 
ಪದ್ಮನಾಭ ಸರಿ ಭಕವತ್ಸಲ್ಲ 

ನಿದ್ರೆಯ ಮಾಡಯ್ಯ ಶ್ರೀರಂಗವಿಠಲ 


೯೬ 
ಲಾಲಿ ಗೋವಿಂದ ಲಾಲಿ ಕೌಸಲ್ಯಾ 
ಬಾಲ ಶ್ರೀರಾಮ ಲಾಲಿ 


ಲಾಲಿ ಮುನಿವ೦ದ್ಯ ಲಾಲಿ ಜಾನಕೀ 
ರಮಣ ಶ್ರೀರಾಮ ಲಾಲಿ 


ಕನಕ ರತ್ನಗಳಲ್ಲಿ ಕಾಲ್ಗಳನೆ ಹೂಡಿ 

ನಾಲ್ಕು ವೇದಗಳನ್ನು ಸರಪಣಿಯ ಮಾಡಿ 
ಅನೇಕ ಭೂಮಂಡಲವ ಹಲಗೆಯನು ಮಾಡಿ 
ಶ್ರೀಕಾಂತನುಯ್ಯಾಲೆಯನು ವಿರಚಿಸಿದರು 


ಆಶ್ಚರ್ಯಜನಕವಾಗಿ ನಿರ್ಮಿಸಿದ 
ಪಚ್ಚೆಯ ತೊಟ್ಟೆಲಲ್ಲಿ 
ಅಚ್ಚುತಾನ೦ತನಿರಲು ತೂಗಿದರು 
ಮತ್ತ್ಯಾವತಾರ ಹರಿಯ 


ಧರ್ಮಸ್ಥಾಪಕನೆಂದು ನಿರವಧಿಕ 
ನಿರ್ಮಲ ಚರಿತನೆಂದು 

ಮರ್ಮ ಕರ್ಮಗಳ ಪಾಡಿ ತೂಗಿದರು 
ಕೂರ್ಮಾವತಾರ ಹರಿಯ 


ಸರಸಿಜಾಕ್ಲಿಯರೆಲ್ಲರು ಜನವಶೀ 

ಕರ ದಿವ್ಯರೂಪವನೆಂದು 

ಪರಮ ಹರುಷದಲಿ ಪಾಡಿ ತೂಗಿದರು 
ವರಾಹಾವತಾರ ಹರಿಯ 


ಕರಿಕುಂಭಗಳ ಪೋಲುವ ಕುಚದಲ್ಲಿ 
ಹಾರ ಪದಕವು ಹೊಳೆಯಲು 

ವರ ವರ್ಣಿನಿಯರು ಪಾಡಿ ತೂಗಿದರು 
ನರಸಿಂಹಾವತಾರ ಹರಿಯ 


ಭಾಮಾಮಣಿಯರೆಲ್ಲರು ಯದುವ೦ಶ 
ಸೋಮನಿವನೆಂದು ಪೊಗಳಿ 
ನೇಮದಿಂದಲಿ ಪಾಡಿ ತೂಗಿದರು 
ವಾಮನಾವತಾರ ಹರಿಯ 


ಸಾಮಜವರದನೆಂದು ಅತುಳ ಭೃಗು 


ರಾಮಾವತಾರವೆಂದು 
ಶ್ರೀಮದಾನ೦ದ ಹರಿಯ ತೂಗಿದರು 
ಪ್ರೇಮಾತಿರೇಕದಿ೦ದ 


ಕಾಮನಿಗೆ ಕಾಮನೆಂದು ಸುರಸಾರ್ವ- 
ಭೌಮ ಗುಣಧಾಮನೆಂದು 
ವಾಮನೇತ್ರೆಯರು ಪಾಡಿ ತೂಗಿದರು 
ರಾಮಾವತಾರ ಹರಿಯ 


ಸೃಷ್ಟಿಯ ಕರ್ತನೆ೦ದು ಜಗದೊಳಗೆ 
ಶಿಷ್ಟ ಸ೦ತುಷ್ಠನೆ೦ದು 
ದೃಷ್ಟಾ೦ತರಹಿತನೆ೦ದು ತೂಗಿದರು 
ಕೃಷ್ಣಾವತಾರ ಹರಿಯ 


ವೃದ್ಧನಾರಿಯರೆಲ್ಲರು ಜಗದೊಳಗೆ ಪ್ರ- 
ಸಿದ್ಧವಿವನೆ೦ದು ಪೊಗಳಿ 
ಬದ್ದಾನುರಾಗದಿ೦ದ ತೂಗಿದರು 
ಬೌದ್ಧಾವತಾರ ಹರಿಯ 


ಥಳಥಳಾತ್ಕಾರದಿ೦ದ ರಂಜಿಸುವ 
ಮಲಯಜಲೇಪದಿಂದ 
ಜಲಗ೦ಧಿಯರು ಪಾಡಿ ತೂಗಿದರು 
ಕಲ್ಮ್ಶ್ಯಾವತಾರ ಹರಿಯ 


ಕನಕಮಯ ಖಚಿತವಾದ ತಲ್ಪದಲಿ 
ವನಜಭವ ಜನಕನಿರಲು 
ವನಜನಾಭನ್ನ ಪಾಡಿ ತೂಗಿದರು 
ವನಿತಾಮಣಿಯರೆಲ್ಲರು 


ಪದ್ಮರಾಗವ ಪೋಲುವ ಹರಿ ಪಾದ 
ಪದ್ಮವನು ತಮ್ಮ ಹೃದಯ 
ಪದ್ಮದಲಿ ನಿಲಿಸಿ ಪಾಡಿ ತೂಗಿದರು 
ಪದ್ಮಿನೀ ಭಾಮಿನಿಯರು 


ಹಸ್ತಭೂಷಣ ಮೆರೆಯಲು ದಿವ್ಯತರ 
ಹಸ್ತಲಾಘವಗಳಿ೦ದ 

ಹಸ್ತಗಳ ಪಿಡಿದುಕೂ೦ಡು ತೂಗಿದರು 
ಹಸ್ತಿನೀ ಭಾಮಿನಿಯರು 


ಮತ್ತಗಜಗಾಮಿನಿಯರು ದಿವ್ಯತರ 
ಚಿತ್ರ ವಸ್ಸಗಳನುಟ್ಟು 

ಚಿತ್ತ ಸಂತೋಷದಿಂದ ತೂಗಿದರು 
ಚಿತ್ತಿವೀ ಭಾಮಿನಿಯರು 


ಕಂಕಣದ್ವನಿಗಳಿಂದ ರಂಜಿಸುವ 


೧೪ 


೧೫ 


೧೦ 


೧೧ 


೧೨ 


೧೩ 


ಕಿಂಕಿಣೀ ಸ್ವರಗಳಿಂದ 
ಪಂಕಜಾಕ್ಸಿಯರು ಪಾಡಿ ತೂಗಿದರು 
ಶಂಖಿನೀ ಬಾಮಿನಿಯರು 


ಚೊಕ್ಕ ಕಸೂರಿ ಪ೦ಕದಿಂ ರಂಜಿಸುವ 
ಮಕರಿಕಾಪತ್ರ ಬರೆದು 
ಲಿಕುಚಸ್ತನಿಯರು ಪಾಡಿ ತೂಗಿದರು 
ಅಕಳಂಕಚರಿತ ಹರಿಯ 


ಪಲ್ಲವಾಧರೆಯರೆಲ್ಲ ಈ ಶಿಶುವು 
ತುಲ್ಕ ವರ್ಜಿತನೆನುಲಿ 

ಸಲ್ಲಲಿತ ಗಾನದಿ೦ದ ತೂಗಿದರು 
ಕಲ್ಯಾಣಿ ರಾಗದಿ೦ದ 


ಆನಂದಸದನದೊಳಗೆ ಗೋಪಿಯರು 
ಆ ನಂದಸುತನ ಕಂಡು 

ಆನಂದ ಭರಿತರಾಗಿ ತೂಗಿದರು 
ಆನಂದ ಭೈರವಿಯಿಂದ 


ದೇವಾಧಿದೇವನೆಂದು ಈ ಶಿಶುವು 
ಭಾವನಾತೀತನೆಂದು 
ದೇವಗಂಧರ್ವರ್ಪಾಡಿ ತೂಗಿದರು 
ದೇವ ಗಾಂಧಾರದಿಂದ 


ನೀಲಘನ ನೀಲ ಜೋ ಜೋ ಕರುಣಾಲ 


ವಾಲ ಶ್ರೀಕೃಷ್ಣ ಜೋ ಜೋ 
ಲೀಲಾವತಾರ ಜೋ ಜೋ ಪರಮಾತ್ಮ 
ಬಾಲಗೋಪಾಲ ಜೋ ಜೋ 


ಇ೦ದುಧರಮಿತ್ರ ಜೋ ಜೋ ಶ್ರೀಕೃಷ್ಣ 
ಇಂದು ರವಿ ನೇತ್ರ ಜೋ ಜೋ 


ಇಂದುಕುಲ ಪುತ್ರ ಜೋ ಜೋ ಪರಮಾತ್ಮ 


ಇಂದಿರಾರಮಣ ಜೋ ಜೋ 


ತುಂಗ ಭವಭ೦ಗ ಜೋ ಜೋ ಪರಮಾತ್ಮ 


ರಂಗ ಕೃಪಾ೦ಗ ಜೋ ಜೋ 


ಮಂಗಳಾಪಾ೦ಗ ಜೋ ಜೋ ಮೋಹನಾ೦ಗ 


ರಂಗವಿಠಲನೆ ಜೋ ಜೋ 


೯೭ 


ಶ್ರೀರಂಗವಿಠಲನ ಶ್ರೀ ಮಕುಟಕೆ ಶರಣು 


ಶಿರದಲ್ಲೊಪ್ಪುವ ನೀಲಕುಂತಳಕೆ ಶರಣು 
ಸಿರಿಸಹೋದರನರ್ಥ ಲಲಾಟಕೆ ಶರಣು 


೧೬ 


೧೭ 


೧೮ 


೧೯ 


೨೦ 


೨೧ 


೨೨ 


೨೩ 


ಸೊಂಪು ನೋಟದ ಚೆಲುವ ಸೋಗೆಗಣ್ಣಿಗೆ ಶರಣು 
ಸಂಪಿಗೆಯ ಕುಸುಮ ಸಮನಾಸಿಕಕೆ ಶರಣು 
ಗು೦ಪುರತ್ನದ ಕರ್ಣಕು೦ಡಲಗಳಿಗೆ ಶರಣು 
ಇಂಪುದರ್ಪಣನಿಭ ಕಪೋಲಗಳಿಗೆ ಶರಣು 


ಕುಂದಕುಟ್ಮಲ ಪೋಲ್ವ ದಂತಪಂಕಿಗೆ ಶರಣು 
ಅ೦ದವಾಗಿರುವ ಬಿಂಬೋಷ್ಮಕೆ ಶರಣು 
ಚ೦ದ್ರಿಕಾನಿಭ ಮುದ್ದುಮ೦ದಹಾಸಕ ಶರಣು 
ನಂದಗೋಪನ ಮುದ್ದು ಕಂದನಿಗೆ ಶರಣು 


ಅಬ್ದನಾಭನ ದಿವ್ಯ ಕ೦ಬು ಕ೦ಠಕ ಶರಣು 
ಅಬ್ದ್ಬಮುಖಿಯಿರುವ ವಕ್ಷಸ್ಥಳಕ ಶರಣು 
ಕುಬ್ಬೆಯಾ ಡೊಂಕ ತಿದ್ದಿದ ಭುಜಗಳಿಗೆ ಶರಣು 
ಅಬ್ಮಜಾಸನನ ಪೆತ್ತ ನಾಭಿಗೆ ಶರಣು 


ರನ್ನಗ೦ಟಿಗಳಿರುವ ನಿನ್ನ ಕಟಿಗೆ ಶರಣು 
ಪೊನ್ನ ಕದಳೀಪೋಲ್ವ ತೊಡೆಗಳಿಗೆ ಶರಣು 
ಪುನ್ನಾಗಕರಗೆತ್ತ ದ್ವಯವಿತ೦ಬಕೆ ಶರಣು 
ಚನ್ನಾಗಿ ಕುಣಿವ ಸಮಜಾನುವಿಗೆ ಶರಣು 


ಮಂಗಳ ವೈಭೋಗ೦ಗಳ ಅ೦ವ್ರಿದ್ವಯಕ ಶರಣು 
ತುಂಗ ಕುಚಗಳ ಪಿಡಿದ ಕರಗಳಿಗೆ ಶರಣು 
ಪೊ೦ಗೊಳಲನೂದುವಾ ಅಂಗುಲಿಗಳಿಗೆ ಶರಣು 
ರ೦ಗವಿಠಲನ ಸರ್ವಾ೦ಗಕೆ ಶರಣು 


XS) 
ಸ್ಮರಿಸಿದವರನು ಕಾಯ್ದ ನಮ್ಮ ಸೂರ್ಯಾನೇಕ ಪ್ರಭಾವ 
ಸುರಮುನಿಗಳ ಸ೦ಜೀವ ಶ್ರೀ ವೆ೦ಕಟ ನಮ್ಮನು ಪೊರೆವ 


ವೈಕು೦ಠದಿ೦ದ ಬ೦ದು ಶೇಷಾಚಲದಲಿ ನಿಂದು 
ಭಕ್ತರ ಪಾಲಿಪೆನೆ೦ದು ಅಭಯ ದಯಾಕರ ಸಿಂಧು 
ಭಕುತಿ ಮುಕುತಿಯೀವ ಮತುುಲದೇವನೆ 

ಸಕಲ ಜನಸೇವಿತ ಘನ ಪರಿಪೂರ್ಣನೆ 

ವಿಕಸಿತ ಕಮಲನಯನ ಕ೦ಜನಾಭನೆ 

ಪ್ರಕಟಿತ ಶುಭಕೀರ್ತಿಯಿಂದ ಮೆರೆವನೆ 


ಜ್ಞಾನಿಗಳ ಗೋಚರನೆ ತನ್ನಧ್ಯಾನಿಪರ ಮನೋಹರನೆ 
ದಾನವರ ಸಂಹರನೆ ಮಹಾದೈನ್ಯಾದಿಗಳುದ್ದರನೆ 
ಆನಂದಮಯನೆ ಅನೇಕಾವತಾರನೆ 

ಅನುದಿನ ನೆನೆವರ ಹೃದಯ ಮಂದಿರನೆ 
ಘನಮಾಣಿಕ ಭೂಷಣ ಶೃಂಗಾರನೆ 

ತನುವಿನ ಕೇಶ ದುರಿತ ಸಂಹರನೆ 


ಜಯತು ದೋಷವಿನಾಶ ಜಯಮಹಿಮಾ ವಿಶೇಷ 
ಜಯತು ಲಕುಮೀ ಪರಿತೋಷ ಜಯ ಶ್ರೀವೆಂಕಟೇಶ 


8 


ಜಯ ಕಮಲಜನಕನೆ ಜಯಜಗದೀಶ 
ಜಯ ಗಜವರದ ಪಾಲಿತ ಪ್ರಣ್ಯಫೋಷ 
ಜಯತು ಜನಾರ್ಧನ ಜಗನ್ಮೋಹನ ವೇಷ 
ಜಯ ರಂಗವಿಠಲ ಕರುಣಾವಿಲಾಸ 


KKRKRKKKKKKK 


ಶ್ರೀ ವ್ಯಾಸರಾಯರ ಕೀರ್ತನೆಗಳು 


೧. ದೇವದೇವತಾ ಸ್ತುತಿ 
(ಅ) ಶ್ರೀ ಗಣೇಶ ಸವನ 
೯೯ 


ಗಜಮುಖನೆ ಸಿದ್ದಿದಾಯಕನೆ ಶರಣು 
ಭಜಕರಿಷ್ಟವ ಕೂಡುವೊ ಗಣನಾಥ ಶರಣು 


ತ್ರಿಜಗ ವ೦ದಿತನಾದ ದೇವ ದೇವನೆ ಶರಣು 
ಸುಜನರಿಗೆ ವಿಷ್ನುವನು ಪರಿಹರಿಪೆ ಶರಣು ಅ.ಪ. 


ಮಂದ ಮತಿಯನು ಬಿಡಿಸಿ ಜ್ಞಾನವನೆ ಕರುಣಿಸೊ 
ಇಂದಿರೇಶನ ಪಾದ ಹೊಂ೦ದಿಪ್ಪ ತೆರದಿ 
ಸುಂ೦ದರಾಂಗನೆ ನಿನ್ನ ಪದಕಮಲಕೆರಗುವೆನು 


ಸಂದೇಹ ಮಾಡದೆ ಇಂದು ಕರುಣಿಪುದು ೧ 


ಹರನ ತನಯನೆ ಕರುಣಾಕರನೆ ಸುರನರ ವರದ 

ಮೊರೆಯ ಲಾಲಿಸಿ ಎನ್ನ ಕರಗಳನೆ ಪಿಡಿದು 

ಪೊರೆಯದಿದ್ದರೆ ಬಿಡೆನು ನೆರೆದೆ ನಿನ್ನಡಿಗಳನು 

ತ್ವರಿಯದಿ೦ದಲಿ ನೋಡು ಶರಣೆಂಬೆ ನಿನಗೆ ೨ 


ಸಿದ್ದಿದಾಯಕ ನಿನ್ನ ಹೊಂದಿ ಮೆರೆವೆನು ನಾನು 

ಅಬ್ಬಿಶಯನನ ಮಹಿಮೆ ಶಬ್ದದಲಿ ಪೇಳ್ವ 

ಶುದ್ಧ ಮತಿಯನು ಕೊಟ್ಟು ಉದ್ದರಿಸಬೇಕನ್ನ 

ಮಧ್ದವಲ್ಲಭ ವೇಣುಕೃಷ್ಣಗತಿಪ್ರಿಯ ಕ 


(ಆ) ಶ್ರೀಹರಿಯ ಗುಣಗಾನ 


೧೦೦ 
ಇದು ಬಲು ಸುಖ ಕಾಣೆ ಕೇಳಿದಕೆಣೆಗಾಣೆ ಪ. 


ಒದಗಿ ಬರುವ ಮೃತ್ಯುವ ಪರಿಹರಿಸುವ 
ಪದುಮನಾಭನ ಪದಪದುಮಕ್ಕೆರಗುವ ಅ.ಪ. 


ಚಂಚಲ ಸಿರಿಗಾಗಿ ಲೋಕ ಪ್ರ- 
ಪಂಚಕೆ ಬೆರಗಾಗಿ 
ಸಂಚಿತ ಕರ್ಮವ ಕಳೆಯದೆ ಕಾರ್ಯವು 


ಮಿಂಚಿದ ಬಳಿಕಾಯಾಸಕ್ಕಿಂತಲು ೧ 


ಚಿ೦ತೆಯೆಲ್ಲವ ಕಳೆದು ಮನದಿ ವಿ- 

ಶ್ಲಿಂತೆಯಾಗಿ ನಲಿದು 

ಅ೦ತರ೦ಗದಿ ಲಕ್ಷ್ಮೀಕಾ೦ತನ ತುತಿಸುತ 

ಸಂತೋಷ ಶರಧಿಯೊಳೋಲ್ಯಾಡುವುದು ೨ 


ಶರಣ ಜನರ ಪೊರೆವ ದ್ವಾರಕಾ- 

ಪುರವರದಲಿ ತಾನಿರುತಿರುವ 

ಪರಮ ಪುರುಷ ನಮ್ಮ ಸಿರಿಕೃಷ್ಟರಾಯನ 

ಮುರಳೀಧರನ ಸೇವಿಸಿ ಸುಖಿಯಾಗುವ ೩ 


೧೦೧ 
ಎ೦ಥಾದ್ದೊ ಹರಿಯ ಕರುಣ 


8 


ಎಂಥಾದ್ದೊ ಹರಿಯ ಮಹಿಮೆ 
ಎ೦ಥಾದ್ದೆನ್ನಬಾರದು ಗಡ ಅ.ಪ. 


ಅಂತ್ಯವಿಲ್ಲದ ವಿಜಾನ೦ದತೃಪ್ತನು ಗಡ 
ಸ೦ತರೊಕ್ಕುಡಿತೆಯ ಜಲಕೆ ಹಿಗ್ಗುವ ಗಡ ೧ 


ಸನಕಾದಿ ಮುನಿಮನಕೆ ಸಿಲುಕದಗಮ್ಯನು ಗಡ 
ನೆನೆವರ ಮನದಣಿಯೆ ತನ್ನ ತೋರುವ ಗಡ 9 


ಶ್ರುತಿತತಿಗೆ ಮೈದೋರದತಿ ಮಹಿಮನು ಗಡ 
ಮತಿಯುಳ್ಳವನ ಭಕ್ತಿ ಸ್ತುತಿಗೆ ಹಿಗ್ಗುವ ಗಡ ೩ 


ಲೋಕ ಪತಿಗಳಿಗೆಲ್ಲ ಒಡೆಯ ತಾನೆ ಗಡ 
ಬಾಕುಳಿಕನಾಗಿ ಭಕುತರ ವಶದಲ್ಲಿಪ್ಟ ಗಡ ೪ 


ಆರರೊಳು ಸಡ್ಡೆಯಿಲ್ಲದ ನಿಸ್ಸ೦ಗನು ಗಡ 
ಸಾರಿದವರಿಗೆ ತಂದೆತಾಯಿ ಸಿರಿಕ್ಕಷ್ಟ ಗಡ ೫ 


೧೦೨ 
ಕಂಡೆ ಕನಸಿನಲಿ ಕಾರುಣ್ಯ ಮೂರುತಿ ಹರಿಯ 


8 


ಪುಂಡರೀಕಾಕ್ಷ ಪುರುಷೋತ್ತಮನ ಸಿರಿಯ ಅ.ಪ. 


ಚಂಡು ರನ್ನದ ಮಲುಕು ಅರಳೆಲೆ ಹೊನ್ನ 

ಗೊಂಡೆಗಳ ಬಿಗಿದ ಶಿಖಿ ದಾರದೆಡೆಯ 

ದುಂಡು ಮಲ್ಲಿಗೆಯ ಪರಿಮಳವು ಅಳಿ- 

ವಿಂಡುಗಳ ಜರಿವ ಸುಳಿಗುರುಳಿವಿರವ ೧ 


ಶಶಿವದನ ನಯನ ನಾಸಾಪುಟದ ಚಲುವಿಕೆಯ 
ನೊಸಲ ಸಿರಿ ನಾಮ ಕಸೂರಿ ತಿಲಕದ 


ಎಸೆವ ಕುಡಿ ಹುಬ್ಬುಗಳ ಕುಂಡಲದ ಕಾಂತಿಗಳ 
ದೆಸೆದೆಸೆಗೆ ಬೆಳಗುತಿಹ ದೀಪ್ತಿಗಳನು ೨ 


ಕೆತ್ತನೆಯ ಪದಕ ಕೆಲಬಲಕೆ ಒಲೆದಾಡುತಿಹ 

ಮುತ್ತು ಮಾಣಿಕದ ಹುಲಿಯುಗುರು ಸರದ 

ಚಿತ್ತಾರದ ಹೊನ್ನ ಬಂದಿಯ ಎಣ್ಣೆ ಮಣಿ ಇದರ 

ಒತ್ತಿನಲಿ ಸಿರಿಹಾರ ವೈಯಾರದಿರವ ೩ 


ತೋಳ ಬಳೆ ತಾಯ, ಕಡಗ್ನವಳ ಕಂಕಣ ವಾಕು 

ನೀಲ ಮಾಣಿಕದ ಬೆರಳು೦ಗುರಗಳ 

ಸಾಲು ಗ೦ಟೆಗಳ ರ೦ಜಿಸುವ ಕಾ೦ತಿಗಳ ಈ- 

ರೇಳು ಭುವನಗಳ ಧರಿಸಿದ ಉದರವನು ಳ್ಳ 


ಬಟ್ಟಿದೊಡೆಗಳಿಗೆ ಬಿಗಿದುಟ್ಟಿ ಚಲ್ಲಣ ಮೈಯ 

ತೊಟ್ಟಿ ಜರತಾರದ೦ಗಿಯ ಚರಣದಿ 

ಕಟ್ಟಿರುವ ಗೆಜ್ಜೆ ಸರಪಣಿ ಕಾಲ ಕಡಗಗಳ 

ದಟ್ಟಿಡಿಯನಿಡುತ ಬಹ ಪುಟ್ಟಿ ಗೋಪಾಲಕನ ೫ 


ಬಾಲಕನು ಕರೆಯೆ ಬಹು ಕ೦ಬದಲಿ ಬಂದೊಡೆದ 

ಬಾಲಕನ ತಂದು ಸಾಂದೀಪಗಿತ್ತ 

ಬಾಲೆ ಚೀರಿದರೆ ಅಕ್ಷಯವಿತ್ತ ದೇವಕಿಯ 

ಬಾಲಕನ ಬಹು ಬಗೆಯ ಲೀಲೆಗಳನೆಲ್ಲ ೬ 


ಪೊಗಳಲೆನ್ನಳವೆ ಪೊಸಬಗೆಯ ಮಹಿಮಗಳ 

ಅಘಹರನ ಅಗಣಿತದ ಗುಣ ಗಣಗಳ ಧರೆಯ 

ನಿಗಮವಿಕರಕೆ ಮೈಗೊಡದ ಉಡುಪಿನ ಕೃಷ್ಣ- 

ನೊಗುಮಿಗೆಯ ಉನ್ನತದ ವೈಯಾರಗಳನು ೭ 


೧೦೩ 
ಕರೆತಾರೆಲೆ ರಂಗನ ಶ್ರೀಹರಿಯ ನೀ 
ಕರೆತಾರೆಲೆ ರಂಗನ ಪ. 


ಕರೆದು ತಾರೆಲೆ ಕಮಲನಾಭನ 
ಕರೆದು ತಾರೆಲೆ ಕರುಣನಿಧಿಯನು 
ಕರೆದು ತಾ ಕಾಲಲ್ಲಿ ಗ೦ಗೆಯ 
ಸುರಿದ ಬಾಲ ಬ್ರಹ್ಮಚಾರಿಯ ಅ,ಫು, 


ಮಧು ಕೃಟಭಾಸುರರ ಸಂಹರಿಸಿದ ಮತ್ಸ್ಯ ರೂಪದಿ ಬಂದನ 

ಮುದದಿ ಮಂದರಗಿರಿಯನೆತ್ತಿದ 

ಸುರರಿಗಮೃತವವಿತ್ತ ಕೂರ್ಮನ 

ಧರೆಯನುದ್ದರಿಸಿದ ವರಾಹನ 

ತರುಣಿ ನೀನೀಗ ತ೦ದು ತೋರೆಲೆ ೧ 


ಬಾಲನಿಗೊಲಿದವನ ಭಕ್ತ ನಿಧಿಯಾದ ನರಸಿಂಹನ 
ಧರೆಯ ನೀರಡಿ ಅಳೆದ ವಾಮನ 


ದೊರೆಯ ನಾನಿನ್ನೆ೦ದು ಕಾಂಬೆನೆ 
ಭರದಿ ಭಾರ್ಗವನಾದ ರಾಮನ 
ತರುಣಿ ತ್ವರಿತದಿ ತಂದು ತೋರೆಲೆ 


ದಶಶಿರನಳಿದವನ ಗೋಕುಲದಲಿ ದಧಿಘೃತ ಮೆದ್ದವನ 
ದುರುಳ ತ್ರಿಪುರರ ಗೆಲಿದ ಬೌದ್ಧನ 

ಹರುಷದಲಿ ಹಯವೇರಿ ಮೆರೆದನ 

ಸುಜನ ರಕ್ಷಕನಾದ ಕೃಷ್ಣನ 

ಸುದತಿ ನೀವೀಗ ತ೦ದು ತೋರೆಲೆ 


೧೦೪ 

ಸುಳಾದಿ 

ಧ್ರುವತಾಳ 

ತಂದೆಯಾಗಿ ತಾಯಿಯಾಗಿ ಇ೦ದಿರೇಶನೆ ಎನಗೆ 
ಬಂಧುವಾಗಿ ಬಳಗವಾಗಿ ಸಿ೦ಂಧುಶಯನನೆ ಎನಗೆ 
ಹಿ೦ದಾಗಿ ಮುಂದಾಗಿ ಮುಕುಂ೦ದನೆ ಎನಗೆ 
ಸ್ವಾಮಿಯಾಗಿ ಭೂಮಿಯಾಗಿ ರಾಮಚಂದ್ರನೆ ಎನಗೆ 
ಖವಿದ್ಯೆಯಾಗಿ ಬುದ್ದಿಯಾಗಿ ವಿದ್ಯಾಸಾಗರ ಎನಗೆ 
ದಿಕ್ಕಾಗಿ ದೆಸೆಯಾಗಿ ರಕ್ಕಸಾ೦ತಕ ಎನಗೆ 

ಇಹವಾಗಿ ಪರವಾಗಿ ಶ್ರೀಕೃಷ್ಣ ಎಮ್ಮ ಕಾವ 


ಮಠ್ಯತಾಳ 

ಬೊಮ್ಮನಮ್ಮ ಲಕುಮಿದೇವಿ ರಾಣಿ 
ಪೆರ್ಮೆಯ ಅಜನು ಹೆಮ್ಮಗ 
ಹಮ್ಮಿನ ರುದ್ರ ಮೊಮ್ಮಗ 
ಸುಮ್ಮನಸರೆಲ್ಲ ಪರಿವಾರ 

ನಮ್ಮ ಸ್ವಾಮಿ ಕೃಷ್ಣನೆ೦ದಡೆ 
ಪೆರ್ಮೆಯಿದು ಅಲ್ಲವೆ 


ರೂಪಕತಾಳ 

ದೂರದಲಿದ್ದು ಗೋವಿ೦ದ ಗೋವಿ೦ದ 

ಆರತ ಬಂಧುವೆ ದ್ವಾರಕಾವಾಸಿಯೆ೦ದು 
ಚೀರಿದ ದ್ರೌಪದಿಗೆ ಅಕ್ಷಯಾ೦ಬರವಿತ್ತು 
ಸಾರಿದೆ ನಾನಿನ್ನ ನ೦ಬಿದೆನೆಲೆ ಶ್ರೀಕೃಷ್ಣ 


ಅಟ್ಟಿತಾಳ 

ಅಂದು ವಿಷ್ಣು ಇ೦ದು ವಿಷ್ಣು ಎಂದೆಂದು ವಿಷ್ಣುತಾನೆ 
ಅತ್ತ ವಿಷ್ಣು ಇತ್ತ ವಿಷ್ಣು ಎತ್ತೆತ್ತ ವಿಷ್ಣುತಾನೆ 
ಸ್ವಪ್ನದಲ್ಲಿ ಸುಷುಪ್ತಿ ಜಾಗ್ರದಲ್ಲಿ ವಿಷ್ಣುತಾನೆ 
ಸರ್ವಜ್ಞಾನ ಸರ್ವಶಕ್ತಿ ಸಾಧು ಶಕ್ತಿ ವಿಷ್ಣುತಾನೆ 

ಓವಿ ಓವಿ ನೋವ ನೋಡಿ ಕಾವ ಕೃಷ್ಣನಿರುತಿರೆ 


ಆವಾಗ ಎಲ್ಲೆಲ್ಲಿ ಭಯವ್ಯಾಕೆ ಜೀವ 


ಏಕತಾಳ 

ಕರಿ ಹರಿಯೆನಲು ಆರ್ತೋಕಿಯ ಕೇಳಿ 

ಸಿರಿಯ ಸಾರೆ೦ದು ಉರಗಮಂಚದಿಂ ಧುಮುಕಿ 
ಕರವಿತ್ತ ವಿರಿ೦ಚನ ಕೃಲಾಗನೊಲ್ಲದೆ 

ಭರದಿ ಹನುಮನಿತ್ತ ಹಾವಿಗೆಯ ದಾಟಿ 

ಗರುಡ ನೊದಗದಿರೆ ತಿರುಗಿನೋಡದ ನಿನ್ನ 
ತ್ವರಿತಕ ನಮೋಯೆಂಬೆ ಭಕ ಪರತಂತ್ರ ಸಿರಿಕ್ಕಷ್ಣ 


ಜತೆ 
ನಾರಾಯಣಯೆ೦ದು ಮಗನ ಕರೆಯೆ ತನ್ನ 
ಕರೆದನೆ೦ಂದಜಮಿಳಗ೦ಜದಿರೆ೦ದ ಕೃಷ್ಣ 


೧೦% 

ಸುಳಾದಿ 

ಧ್ರುವತಾಳ 

ತಾಯಿ ಈ ಲೋಕಕೆ ಶ್ರೀಹರಿ ಕಾಯಿದ ಜಗವನಿಟ್ಟವನಾಗಿ 

ತಂದೆ ಈ ಲೋಕಕೆ ಶ್ರೀಹರಿ ಅಂದೆ ಬೊಮ್ಮಾದಿಗಳ ಸೃಜಿಸಿದವನಾಗಿ 
ಒಡೆಯನೀಲೋಕಕೆ ಶ್ರೀಹರಿ ಬಿಡದೆ ರಾಮಾದಿ ರೂಪದಿ ಪೊರೆವನಾಗಿ 
ಗತಿ ಈ ಲೋಕಕೆ ಶ್ರೀಹರಿ ಪತಿ ತನ್ನ ನೆನೆವರಿಗಭಯವನೀವನಾಗಿ 
ಈಶನೀಲೋಕಕೆ ತಾ ಗುರುವು ವ್ಯಾಸಾದಿ ರೂಪದಿ ಜ್ಞಾನವೀವನಾಗಿ 
ಪರತತ್ವವೀಲೋಕಕೆ ಶ್ರೀಹರಿ ಮುಕುತಿಯನೊಬ್ಬ ತಾನೀವನಾಗಿ 
ಸರ್ವವೀ ಲೋಕಕೆ ಶ್ರೀ ಕೃಷ್ಣನೋರ್ವನೆ ಸರ್ವವ್ಯಾಪಾರ ಕಾರಣನಾಗಿ 
ದೈವವೀಲೋಕಕ್ಕೆ ಶ್ರೀ ಹರಿ ಸೇವ್ಯನಾಗಿ ತಮ್ಮಧರ್ಮಂಗಳಿಂದ 


ಮಠ್ಯತಾಳ 

ಪತಿಯೆಂದುಪಾಸ್ಯ ಪಯೋಧಿಸುತೆಗೆ 
ಪಿತನೆಂದುಪಾಸ್ಯ ಪದುಮಜಂಗೆ 
ಶ್ವಶುರನೆಂದುಪಾಸ್ಯ ಸರಸ್ವತಿಗೆ 
ಪಿತಾಮಹನೆಂದುಪಾಸ್ಯ ಪಿನಾಕಧರಗೆ 
ಸ್ವಾಖಮಿಯೆಂದುಪಾಸ್ಯ ಸರ್ವರಿಗೆ ಸಿರಿಕೃಷ್ಣ 
ಈ ಮಹಿಮಗುಪಾಸ್ಯನುಗ್ರಸೇನ ಗಡ 


ರೂಪಕತಾಳ 

ಸರಸಿಜಾಕ್ಷನು ವಿರಿ೦ಚಗೆ ಗುರು 
ಪುರಹರನಿಗೆ ಪರಮಗುರು ಮಿಕ್ಕ 
ಸುರತತಿಗೆಲ್ಲ ಆದಿಗುರು 
ನರೋತ್ತಮರಿಗೆಲ್ಲ ಮೂಲಗುರು 
ಪರದೈವ ಶ್ರೀ ಕೃಷ್ಣಗೆ 
ಗುರುವಾದ ಗಡ ಸಾ೦ದೀಪನು 


ರುಂಪೆತಾಳ 


ಶೋಕಾದಿ ದೋಷಾದಿ ದೂರನೆಂಬ 
ಜ್ಞಾನೈಕರಸ ದಿವ್ಯಮೂರುತಿಯೆಂಬ 
ಲೌಕಿಕಾಮಂದಾನಂದಸಾಂದ್ರನೆ೦ಬ 
ಸಾಕುವ ತನ್ನ ನಿಜಸ್ವಾಮಿಯೆ೦ಬ ಈ 
ನಾಲ್ಕು ಬಗೆಯ ಉಪಾಸನೆಯಿಲ್ಲದವಗೆ 
ಶ್ರೀಕೃಷ್ಣ ತನ್ನ ಮೂರುತಿಯ ತೋರ 


ಏಕತಾಳ 

ಎಡರುಗಳೆಲ್ಲವ ಅಡರಿದಡ೦ 

ಕುತ್ತುಗಳೆಲ್ಲವು ಮುತ್ತಿದಡ೦ 

ವ್ಯಾಧಿಗಳೆಲ್ಲವು ಬಾಧಿಸಿದಡ೦ 

ಶೋಕಗಳೆಲ್ಲವು ಮೂಕಗಟ್ಟೆದಡ೦ 

ಶ್ರೀಕೃಷ್ಣ ಪೂರ್ಣಗುಣ ಸ್ವಾಮಿಯೆ೦ಬ 
ಏಕಾ೦ಂತೋಪಾಸನೆಯ ಮರೆಯದಿರ ೫ 


ಜತೆ 
ಶ್ರವಣಾದಿಯನೊಂದು ಕ್ಷಣವು ಬಿಡದೆ ಮಾಡು 
ಭವರೋಗ ವೈದ್ಯ ಕೃಷ್ಣನ ಚಿತ್ತ ಪಡೆವರೆ 


೧೦೬ 

ಸುಳಾದಿ 

ಧ್ರುವತಾಳ 

ತಾಯಿಯೆಂಬೆನೆ ನಿನ್ನ ಧ್ರುವನ್ನ ತಾಯಿ ನಿನ್ನಂತೆ ಕಾಯಿದಳೆ 
ತಂದೆಯೆಂಬೆನೆ ನಿನ್ನ ಪ್ರಹ್ಲಾದನ ತಂದೆ ನಿನ್ನಂತೆ ಕಾಯಿದನೆ 
ಭ್ರಾತ್ಮವೆ೦ಬೆನೆ ನಿನ್ನ ವಿಭೀಷಣನ ಭ್ರಾತೃ ನಿನ್ನಂತೆ ಕಾಯಿದನೆ 
ಪತಿಯೆಂಚೆನೆ ನಿನ್ನ ಪಾ೦ಚಾಲಿಯ ಪತಿಗಳು ನಿನ್ನಂತೆ ಕಾಯಿದರೆ 
ಪುತುನೆ೦ಬೆನೆ ನಿನ್ನ ಉಗ್ರಸೇನನ ಪುತ್ರನು ನಿನ್ನಂತೆ ಕಾಯಿದನೆ 
ಯಿತ್ರನೆ೦ಬೆನೆ ನಿನ್ನ ಗಜೇ೦ದ್ರನ ಮಿತ್ರರು ನಿನ್ನಂತೆ ಕಾಯಿದರೆ 
ಆವ ಅನಿಮಿತ್ತ ಬಂಧುವೋ ಮೇಣಾವ ದಯಾಸಿಂಧುವೋ 

ದೇವ ಕೃಷ್ಣ ನಿನಗೆ ಬ೦ಟರಲ್ಲಿ ನಂಟಿತನ ಹೊಸ ಪರಿಯಯ್ಯ ೧ 


ಮಠ್ಯತಾಳ 

ದಾನಿಗಳರಸಂಗೆ ದೈನ್ಯ ಬಲಿಯಲ್ಲಿ 

ಕೈವಲ್ಯಪತಿಗೆ ದಾವಿನ ಬಂಧನ 

ಲಕ್ನುಮಿಪತಿಗೆ ಯಜ್ನಭಿಕ್ಷೆಯ ತಿರುಪೆ 
ಲೋಕಗುರುವಿಗೆ ಪೊಕ್ಕಾಟಿ ಗೋಪಿಯರಲ್ಲಿ 

ಈಸು ವಿನೋದವು ನಿನ್ನ ದಾಸರಿಗಾಗಿಯೆ ಸಿರಿಕೃಷ್ಟ 


ರೂಪಕತಾಳ 

ಹಿ೦ದೆ ಪಿಂಗಳೆಯಾದಂದು ನಿನ್ನ 
ಚಂದದ ಗೋಪಾಲ ಮೂರುತಿಯ 
ಒ೦ದು ಬಾರಿ ನಿನ್ನ ನೆನೆದ ಕುಬುಜೆಗೆ 
ಎಂದೆಂದು ನಿನ್ನನಿತ್ತೆ 
ಎಂದಾದರೊಮ್ಮೆ ನಿನ್ನ ನೆನೆವರ 


ಎಂದೆಂದು ಬಿಡೆಯಲ್ಲ ಸಿರಿಕೃಷ್ಣ 


ರುಂಪೆತಾಳ 

ಆಳುವೆ ನೀನು ನಿನ್ನಾಳು ನಾನು 

ತಂದೆ ನೀನು ನಿನ್ನ ಕಂದ ನಾನು 

ಶರಣ್ಯ ನೀನು ನಿನ್ನ ಶರಣಾಗತ ನಾನು 
ದಯಾಳು ನೀನು ನಿನ್ನ ದಯಾಪಾತುರ ನಾನು 
ನೋವ ನೋಡಿನ್ನು ಕಾವರಿಲ್ಲೆಂದು 

ಶ್ರೀ ಕೃಷ್ಣ ನೀ ಎನ್ನ ಸಲಹಬಾಹುದು ೪ 


ತ್ರಿಪುಟ ತಾಳ 

ಕಂ೦ಸಾರಿಯೆಂದು ಸಂಸಾರವ ದಾಟುವೆ 
ಶ್ರೀಪತಿಯೆಂದು ಪಾಪವ ನೆರೆ ಅಟ್ಟುವೆ 
ಕಂಜನಾಭಯೆಂದು ಅಂಜಿಸುವೆನು ಜವನ 
ನಿನ್ನ ಹೆಸರ ಹೇಳಿ ಬದುಕುವ ದಾಸ ನಾ ಕೃಷ್ಣ 


ಅಟ್ಟಿತಾಳ 

ಹಿಂದೆ ದಾನವರನು ಬರಿದೆ ಬಳಲಿಸಿ 
ವೃ೦ದಾರಕರಿಗೆ ಸುಧೆಯನೆರೆದೆ 
ಆವಾವ ಪರಿಯಿ೦ದ ಅಸುರರನಳಲಿಸಿ 
ದೇವರೆಲ್ಲರನು ಓವಿಕಾವೆ 

ಅವಾವ ಕಾಲದೊಳಾವಾವ ದೇಶದಲ್ಲಿ 
ಮೊತ್ತದ ಈ ದೈವಂ೦ಗಳಿಗೆಲ್ಲ 


ನೀನೊಬ್ಬನೆ ತೆತ್ತಿಗನಲ್ಲದೆ ಮತ್ತುಂಟೆ ಶ್ರೀಕೃಷ್ಣ 


ಏಕತಾಳ 

ನಾನಾ ದೇಶದಲಿ ನಾನಾ ಕಾಲದಲಿ 
ಶ್ರೀನಾಥ ಕಾವ೦ತೆ ಅ೦ದ೦ದು ಓವಿ ಈ 
ದೀನ ಬಂಧುಜನ ಕಾಯಬಲ್ಲರೆ 
ಶ್ರೀನಾಥ ಅನಿಮಿತ್ತ ಬಂಧು ಶ್ರೀಕೃಷ್ಣ 


ಜತೆ 
ಎಂದೆಂದಿಗೂ ಶತ್ರು ಆಸುರ ಜೀವರಿಗೆ 
ಎ೦ದೆ೦ದಿನ ಮಿತ್ರ ಸುರರಿಗೆ ಶ್ರೀಕೃಷ್ಣ 


೧೦೭ 
ತೋರೆ ಬೇಗನೆ ತೋಯಜನಯನೆ 
ಮದವಾರಣ ಗಮನೆ 


ಮಾರನ ತಾಪವ ಸೈರಿಸಲಾರೆನೆ 
ನೀರೆ ನಿನಗೆ ಮುತ್ತಿನ್ಹಾರವ ಕೊಡುವೆನೆ 


ನೀರೊಳು ಮುಳು ಮುಳುಗಾಡುತ ಬಂದು 


ಮಥಿಸಿದ ಪಯಸ್ಸಿಂಧು 
ಧಾರುಣಿ ಚಿಮ್ಮಿ ಮೇಲಕೆ ತಂದು 
ದನುಜನ ಕೊಂದು 
ಮೂರುಪಾದವ ಬೇಡುತ ನಿಂದು 
ಮುನಿಕುಲದಲಿ ಬ೦ದು 
ನಾರಿಯ ಬಿಟ್ಟು ಪರನಾರಿಯರಾಳಿದ 
ತೋರಿ ಬತ್ತಲೆ ಹಯವೇರಿ ಮೆರೆದನ 


ಕತ್ತಲೆಯೊಡನೆ ಕಾದಿದ ಧೀರ 
ಕಡೆದನು ಕೂಪಾರ 
ಕಿತ್ತು ಮಣ್ಣಗೆದು ಮೆದ್ದನು ಬೇರ 
ದಾನವ ಸಂಹಾರ 
ಒತ್ತಿ ಬಲಿಯನು ಕಾಯಿದನು ಶೂರ 
ಕುಜನ ಕುಠಾರ 
ಹತ್ತು ಶಿರನ ಕತ್ತರಿಸಿ ಗೋಕುಲದೊಳು 
ಬೆತ್ತಲೆ ರಾವ್ರತನಾಗಿ ಮೆರೆದನ 


ನಿಗಮ ಕದ್ದವನ ನೀಗಿದ ದಿಟ್ಟ 
ನೆಗಹಿದ ಘನ ಬೆಟ್ಟ 
ಅಗೆದು ಮಣ್ಣನೆ ಸ್ವಸ್ಮಾನದಲಿಟ್ಟ 
ಘುಡ ಪುಡಿಸುವಸಿಟ್ಟ 
ಜಗವೆಲ್ಲ ನೋಡೆ ಎರಡಡಿಯಿಟ್ಬ 
ಕೊಡಲಿಯ ಪೆಟ್ಟ 
ಮೃಗವ ಕೆಡಹಿ ಕುಂತಿ ಮಗಗೆ ಸಾರಥಿಯಾಗಿ 
ಜಗವ ಮೋಹಿಸಿ ಹಯವೇರ್ದ ಶ್ರೀಕೃಷ್ಣನ 


೧೦೮ 
ನಂಬಿ ಕೆಟ್ಟಿವರಿಲ್ಲವೊ, ರಂಗಯ್ಯನ 
ನಂಬದೆ ಕೆಟ್ಟರೆ ಕೆಡಲಿ 


ಅ೦ಬುಜನಾಭನ ಅಖಿಳ ಲೋಕೇಶನ 
ಕಂಬು ಕ೦ಧರ ಕೃಷ್ಣ ಕರುಣಾಸಾಗರನ 


ತರಳ ಪ್ರಹ್ಲಾದ ಸಾಕ್ಷಿ ಸರಸಿಯೊಳಿದ್ದ 
ಕರಿರಾಜನೊಬ್ಬ ಸಾಕ್ಷಿ 

ಮರಣಕಾಲದಿ ಅಜಾಮಿಳ ಮಗನ ಕರೆಯೆ 
ಗರುಡನೇರಿ ಬ೦ದ ಗರುವ ರಹಿತನ 


ದೊರೆಯೂರು ಯೇರಬಂದ ಪುತ್ರನನ್ನು 
ಕೂರಳ್ಲಿಡಿದ್ದೊರಡಿಸಲು 
ಅರಣ್ಯದೊಳಗವವಿದ್ದ ಸ್ಥಳದಲ್ಲಿ 
ಭರದಿಂದೋಡಿ ಬ೦ದ ಭಕ್ತವತ್ಸಲನ್ನ 


ತರುಣಿ ದ್ರೌಪದಿ ಸೀರೆಯ ದುಶ್ಯಾಸನ 


8 


ಸರಸರನೆ ಸೆಳೆಯುತ್ತಿರೆ 


ತರಳೆಯೊಡನೆ ತಾನಾಡುವುದು ಬಿಟ್ಟು 
ತ್ವರದಿ ಅಕ್ಷಯವಿತ್ತ ಸಿರಿಕೃಷ್ಣರಾಯನ 


೧೦೯ 

ಸುಳಾದಿ 

ಧ್ರುವತಾಳ 

ನಾನಾ ಯಜ್ಜದ ಹವಿಗಳಿ೦ದ ಕದ್ದ ಬೆಣ್ಣೆಯೆ ಸವಿಯೆ 
ಜ್ಞಾವಿಗಳಿತ್ತುಪಹಾರದಿ೦ದ ಯಜ್ಜಜಿಕ್ಕೆಯೆ ಲೇಸೆ 
ಶ್ರೀನಾರಿ ಮಾಡುವ ಪೂಜಿಗಳಿಂದ ಒಪ್ಪಿಡಿ ಅವಲೊಳಿತೆ 
ಏನೆನ್ನಬಾರದು ನಿನ್ನಾನ೦ದಕೆ ವಿದುರನೌತಣ ಮಿಗಿಲೆ 


ಜ್ಞಾನಾದಿ ಗುಣಗಣ ವಿತ್ಯತೃಪ್ತ ನಿರ್ದೋಷ ನೀನಲ್ಲವೆ 
ಮಾನಸ ವಚನಕಗೋಚರವಾದ ಆನಂದ ಬೀನಲ್ಲವೆ 


ಏನಯ್ಯ ನಿನ್ನ ಭಕುತವತ್ಸಲತನ ಎಲೊಎಲೊ ಕೃಷ್ಣಯ್ಯ 
ನೀನೆ ಕಾಡಿ ಬೇಡಿ ಯಶೋದೆಯ ಕೈಯುಗನೆರೆಸಿಕೊಂಡು 
ನಲಿದಾಡುವೆ ೧ 


ಮಠ್ಯತಾಳ 

ಶ್ರೀವರ ಪರಾಕು ಚಿತ್ತಾವಧಾರೆ೦ದು ನಿನ್ನ 
ಆವಾಗಲಜಭವಾದಿ ದೇವರೋಲ್ಕೆಸುವರು 

ದೇವ ಸಾರ್ವಭೌಮ ನೀನುಗ್ರಸೇನಂಗೆ 

ದೇವ ಜೀಯ ಸಾಸಮುಖವೆ೦ಬುದು ಇ- 

ದಾವ ಲೀಲೆಯೊ ನಿನಗೆ ಭಕುತವತ್ಸಲ ಕೃಷ್ಣ ೨ 


ತ್ರಿಪುಟತಾಳ 

ಮುನಿ ಮನ೦ಗಳು ತೊಳಲಿ ಕಾಣವು 
ಅನಂತ ವೇದಗಳು ಅರಸಿ ಕಾಣವು 
ಚಿನುಮಯನೆ ನೀನು ವವಿತೆ ಸಿರಿಯೆಂಬ 
ಘನತೆಯನು ಬಿಟ್ಟು ಕುಬುಜೆಯ 
ಮನೆಯನರಸಿಕೊ೦ಡ್ಯಾಕೆ ಪೋದೆ 
ನೆನೆವರಲ್ಲಿ ಅಳುಕುಂದಿತನವಿದು 
ಘನವಲ್ಲ ನಿನಗೆ ಎಲೊಐಎಲೊ ಕೃಷ್ಣಯ್ಯ 


ಅಟ್ಟಿತಾಳ 

ನಿನ್ನ ಮೂರುತಿಯನು ನೋಡಿದಡ೦ 
ನಿನ್ನ ನಾಮವನೊಮ್ಮೆ ನೆನೆದಡ೦ 
ಘನ್ನ ಭವಬ೦ಧ ಪರಿವುದು ಇಂ 
ತೆನ್ನೆ ಕಟ್ಟೆದಳೆ೦ತೊ ನಿನ್ನನೆ ಗೋಪಿ 
ಚೆನ್ನ ಕೃಷ್ಣ ವಿನೋದಿಗಳರಸ 


ಏಕತಾ 


ದಹರಾಕಾಶದಿ ತತ್ವದ್ದಾರದಿ 

ದ್ರುಹಿಣಾದ್ಯರು ನಿನ್ನನೋಲ್ಕೆಸುವರು 

ಪ್ರಹರಿಯ ಕಾಯದೆ೦ತೊ 

ಮಹಾಮಹಿಮ ನೀ ಪರೀಕ್ಷಿಕನ 

ಪ್ರಹರಿಯ ಕಾಯದೆ೦ತೊ 

ಬಹುಪರಿಚರಿಯ ನೀ ಗದೆಯ ತಿರುಹುತ 

ಮಹಾಮಹಿಮ ಭಕುತರ ಆರಭಾರವ 

ವಹಿಸುವಕ್ಕರಿಗೆ ನಮೋ ನಮೋ ಸಿರಿಕೃಷ್ಣ ೫ 


ಜತೆ 
ಚಕ್ರವರ್ತಿ ತನ್ನ ಶಿಶುಗಳಿಗೆ೦ತ೦ತೆ 
ಭಕುತರಿಗೆ ಸುಲಭನು ನಮ್ಮ ಸಿರಿಕೃಷ್ಣ 


೧೧೦ 
ನಿನಗೆ ನೀನೇ ಕೃಷ್ಣ ದಯಮಾಡಿ ಸಲಹೋ 
ಎನಗೊಂದು ಸಾಧನ ಲೇಶ ಕಾಣಬಾರದು ಪ. 


ಸ್ನಾನವ ಮಾಡಿ ನಿನ್ನ ಸ೦ಪಾದಿಪೆನೆ೦ದರೆ 

ಸ್ನಾನ ಮಾಡದೇ ಕಪ್ಪೆ ಸರ್ವಕಾಲದಲಿ 

ಧ್ಯಾನವ ಮಾಡಿ ನಿನ್ನ ಸ೦ಪಾದಿಪೆನೆ೦ದರೆ 

ಧ್ಯಾನವ ಮಾಡದೇ ಬಕ ಪಕ್ಷಿ ಸರ್ವದಾ ೧ 
ಜಪವ ಮಾಡಿ ನಿನ್ನ ಸ೦ಪಾದಿಪೆನೆ೦ದರೆ 

ಜಪದಲೀ ಮನಸು ಎನ್ನಾಧೀನವಲ್ಲ 

ಉಪವಾಸವೇ ನಿನ್ನ ದಯಸಾಧನವೆ೦ಬೆನೆ 

ಉಪವಾಸವಿರದೇ ಉರಗವು ಸತತಾ ೨ 


ಸನ್ಯಾಸದಿ೦ ಗತಿ ಸ೦ಪಾದಿಪೆನೆ೦ದರೆ 

ಸನ್ಯಾಸಿಯಿರನೆ ರಾವಣಾಸುರನು 

ಕನ್ಯಾದಾನವೇ ಗಾತಿ ಸಾಧನವೆಂದರೆ 

ಕನ್ಯಾದಾನವ ಮಾಡನೆ ಕ೦ಸಗೆ ಜರಾಸಂಧ ತ 


ಜಾತಿಯೆ ನಿನ್ನ ದಯ ಸಾಧನವೆಂಬೆನೆ 

ಜಾತಿ ತಾ ಇರದೆ ಆ ದಿತಿಕಶ್ಯಪರ್ಗೆ 

ಭೂತಿಯಿಂದಲಿ ನಿನ್ನ ಸ೦ಪಾದಿಪೆನೆ೦ದರೆ 

ಭೂತಿ ಇರನೆ ದುರುಳ ದುರ್ಯೋಧನನು ಳ್ಳ 
ಬಂಧುತ್ವದಲಿ ಗತಿ ಸ೦ಪಾದಿಪೆನೆ೦ದರೆ 

ಬಂಧುತ್ವವಿರದೆ ಶಿಶುಪಾಲಗೆ 

ಒಂದೂ ಸಾಧನ ಕಾಣೆ ಉಚಿತವೇ ಶ್ರೀಕೃಷ್ಣ 

ಎಂದೆಂದು ನಿನ್ನ ದಾಸನೆಂದೆನಿಸೊ ೫ 


೧೧೧ 
ಬಲ್ಲವಗಿಲ್ಲಿದೆ ವೈಕುಂಠ ಪ. 


ಬಲ್ಲವಗೆಲ್ಲೂ ಶ್ರೀಹರಿ ಪೂಜಿ ಅ.ಪ. 


ಶರೀರ ಹರಿಯ ಪಟ್ಟಿಣ ಹೃ- 

ತೃರೋಜವಾತನರಮನೆ 

ಸೂರ್ಯಾದಿ ದೇವರು ಚಕ್ನುರಾದಿಗಳಲ್ಲಿ 

ದ್ವಾರಪಾಲಕರಾಗಿಪ್ಪರೆ೦ದು ೧ 


ನಡೆ ಸರ್ವಗತ ಶ್ರೀಹರಿಯ ಯಾತ್ರೆ) 

ನುಡಿ ಸರ್ವ ಶಬ್ದಾರ್ಥ ಹರಿ ನಾಮ 

ಬಿಡದೆ ಎರಗುವ ಚಿತ್ತವೆ ಚೇತನ 

ಜಡಗಳೆಲ್ಲ ಹರಿಯ ಪ್ರತಿಮೆಯೆಂದು ೨ 


ಹರಿ ಸರ್ವಜಗದ್ಭರಿತ ಮುರ- 

ಹರವಿದ್ದುದೆ ವೈಕು೦ಠ 

ನರಹರಿಯ ನವವಿಧ ಭಕುತಿಯ 

ಸಿರಿಗೆ ಸರಿಯಿಲ್ಲ ಮುಕುತಿಯೆಂದು ಫ್ರಿ 


ನಾರಾಯಣ ಅನಿರುದ್ದ ರೂಪಗಳಿಂದ 

ಶ್ರೀರಮಣನೆ ಭೋಜ್ಯಗಳಲ್ಲಿಪ್ಪ 

ಸಾರ ಅ೦ಶವನು ಪ್ರದ್ಯುಮ್ನ ಸ೦ಕರುಷಣ 

ಮೂರುತಿಯಿ೦ದ ಭಂಜಿಪನೆಂದು ಅ 


ಜಾಗರಾದಿಗಳಲ್ಲಿ ವಿಶ್ವಾದಿ ಮೂರುತಿ 

ಯೋಗಿ ಶ್ರೀಕೃಷ್ಣನೆ ವಿಷಯ೦ಗಳ 

ಭೋಗಿಪನೆ೦ಬ ಯೋಗಿಗೆ ವಿಹಿತ 

ಭೋಗ೦ಗಳೆಲ್ಲ ಯಾಗ೦ಗಳೆ೦ದು ೫ 


೧೧೨ 
ಬಾಯೊಳು ಉ೦ಗುಷ್ಕವವನಿಟ್ಟ 
ಮಾಯವ ನೋಡಮ್ಮಾ 


8 


ಶ್ರೀಯರಸನೀಲಮೇಘ- 
ಚ್ಮಾಯ ಕೃಷ್ಣರಾಯ ತನ್ನ ಅ.ಪ. 


ಕ೦ಜಜಾತ ಕಾಶೀಶಾ ಮೃತ್ಯುಲಜಯಾಹಿ ವಿಷವನಲ- 
ಭ೦ಜನಾದಿಗಳು ಈತನಿಗ೦ಜಿಕೊ೦ಬುವರು 

ಮಂ೦ಜುಳಾತ್ಮ ನಿಜ ಕರಕ೦ಜದಿ೦ದ ಪಾದವೆತ್ತಿ 

ಎಂಜಲ ಮಾಡುವನು ನಿರಂಜನ ತಾ ಲೀಲೆಯಿಂದ ೧ 


ಪುಟಿತ ಹಾಟಕ ಮಣಿಘಟಿತ ಕಂಕಣಾ೦ಗದ 

ಕಟಿಸೂತ್ರಗಳವಿಟ್ಟು ನಟನ೦ದದಿ 

ವಟಪತ್ರ ಶಾಯಿ ಓಷ್ಠಪುಟದಿ ಪಾದವನಿಕ್ಕಿ 

ಕಟಬಾಯೊಳಮೃತವ ಸ್ಫುಟವಾಗಿ ಸುರಿಸುತ ೨ 


ಲಿಂಗದೇಹ ಭ೦ಗವಾಗಿ ಸಂಗವನ್ನು ದೂರಗೈಸೆ 


ತುಂಗಮತಿವ೦ತ ಹಷ್ಯಶೃ೦ಗಾದಿಗಳು 
ಅಂಗೀಕರಿಸುವ ನಿತ್ಯ ಮಂಗಳ ದೇವಿಯರ 
ಗಂಗೆಯ ಪಡೆದು ಶಿವನ೦ಗ ಶುದ್ಧಿಗೈಸಿದಾತನ 


ರಮ್ಮೆ ಅರಸನು ತನ್ನ ಅಮ್ಮನೆ೦ಬ ಗೋಪಿ ಗೃಹ 
ಕರ್ಮರತಳಾಗಿರಲು ಒಮ್ಮನದಿಂದ 
ಅಮರಗಣಾರಾಧಿತ ಕಮೆಯನಳೆದ ಪಾದ 
ಸುಮ್ಮನೆ ಕರದೊಳೆತ್ತಿ ಕಮ್ಮಗಿಹದೆಂದು ತನ್ನ 


ಕರಪಲ್ಲವಾಧ್ಯತ ಲೋಕವ೦ದ್ಯರೂಪ ಫಣಿಶೇ- 
ಖರಾದ್ರಿವಾಸ ಭಕ್ತ ನಾಕಭೂರುಹವೀಕರಿಸಿ 
ದುರಿತವ ಸೋಕದಂತೆ ನಮ್ಮನೀಗ 

ಸಾಕುವ ಪರಮ ಕರುಣಾಕರ ಶ್ರೀಕೃಷ್ಣ 


೧೧೩ 
ರ೦ಗಯ್ಯ ಮನೆಗೆ ಬ೦ದರೆ ಅ೦ತ- 
ರ೦ಗದಿ ಗುಡಿಕಟ್ಟಿ ಕುಣಿವೆ ನಾ 


ಎಳೆ ತುಳಸಿಯ ವನಮಾಲೆಯು 

ಎಳೆ ನೀಲದ ಮೈ ಢಾಳವು 

ಪೊಳೆವ ಪೊ೦ಗೊಳಲೊಪ್ಟ್ಪೆ ಚಲುವನು ನಮ್ಮ 
ವಿಲಯಕ್ಕೆ ಬಂದ ಭಾಗ್ಯವ ನೋಡೆ 


ಬಾಡಿದ ಮಾವು ಪಲ್ಲೈಸಲು ಹರಿ 
ನೋಡಲು ಜಗ ಪುಲ್ಲೈಸಲು 
ಕೂಡಿದ್ದ ಮನದ ತಾಪಗಳೆಲ್ಲ ಎತ್ತ- 
ಲೋಡಿತೋ ಹರಿ ಬಂದ ಭರದಿಂದ 


ಬಿಸಿಲು ಬೆಳೆದಿ೦ಗಳಾಯಿತು, ತಾ- 
ಮಸಹೋಗಿ ಉದಯವಾಯಿತು ಜ್ಞಾನ 
ಕುಸುಮನಾಭನ ಕೃಪೆಯಿ೦ದಲಿ ಅಲ್ಲಿ 
ಎಷ ಹೋಗಿ ಅಮೃತವಾಯಿತು ನೋಡೆ 


ಹಾವು ನ್ಯಾವಳವಾಯಿತು ಅಲ್ಲಿ 
ದಾವಾನಳ ತಂಪಾಯಿತು 
ಬೇವು ಸಕ್ಕರೆ ಆಯಿತು ನಮ್ಮ 
ದೇವಕಿಸುತ ಬ೦ದಿರೆ ನೋಡೆ 


ಜಾಣೇರರಸ ಕೇಳೆ ರಂಗನು 

ತಾನಾಗಿ ಬೆನ್ನ ಬಿಡನಮ್ಮ 
ಏನಾದರೂ ನಮ್ಮನಗಲನೆ ನಮ್ಮ 
ಮಾನಾಭಿಮಾನದೊಡೆಯ ಶ್ರೀಕೃಷ್ಣ 


೧೧೪ 
ಲಾಭವಹುದು ಹರಿಕಥಾಮೃತ 


ಪದುಮನಾಭನ ಪದದ ಪಥದಿ ಅ- 
ಹುದು ಸಜ್ಜನಗಣಕ ಸತ್ಯ ಅ.ಪ. 


ಅರಿಷಡ್ಡರ್ಗಂಗಳ ತೊರೆದು 
ಜರಿದು ತಾಪತ್ರಯವ ಕಳೆದು 
ಮುರಹರನ ಪದದ ಪಥದಿ 
ಇರಲು ಸಜ್ಜನಗಣಕ ಸತ್ಯ 


ಏಳು ದಿನವು ಪರೀಕ್ಟಿತನು 
ವೇಳೆಯರಿತು ಹರಿಯ ಕಥೆಯ 
ಕೇಳಿ ಮುಕ್ತನಾದ ಮ್ಯಾಲೆ 
ಕೇಳಿದ ಕಥೆಯ ಕೇಳಬೇಕು 


ಎರಡು ಘಳಿಗೆ ಐಟ್ಟಾ೦ಗರಾಯ 
ಕರಣ ಪುಟಿದಿ ಕೃಷ್ಣನ ಕಥೆಯ 
ಸ್ಮರಿಸಿ ಮುಕ್ತನಾದ ಮ್ಯಾಲೆ 
ವಿರುತ ಕಥೆಯ ಕೇಳಬೇಕು 


೧೧೫ 

ಸುಳಾದಿ 

ಧ್ರುವತಾಳ 

ಶ್ರೀದೇವಿಯ ಶ್ರೀಮಂತ ಸಿಂಧೂರಗ- 
ಳಿ೦ದತಿ ಅತಿ ರಂಜಿತವಾದ 
ಶ್ರೀದೇವಿಯ ಕಸ್ತೂರಿ ತಿಲಕ- 
ದಿ೦ದತಿ ಅತಿ ವಾಸಿತವಾದ 
ಶ್ರೀದೇವಿಯ ಕುಚಕು೦ಭ ಕುಂಕುಮ 
ದಿಂದತಿ ಅತಿ ಶೋಭಿತವಾದ 
ಶ್ರೀದೇವಿಯ ಕರಕ೦ಜ ಸುರೇಖೆಗ 
ಳಿ೦ದತಿ ಅತಿ ಅಂಕಿತವಾದ 

ಶ್ರೀ ವನಜಭವಾದಿ ಹೃತ್ಸರೋವರದಿ 
ಸರಸಿಜದಂತೆ ನೆಲೆಸಿಪ್ಪ 
ಸನಕಾದಿಮುನಿ ಹೃದಯಾ೦ಬುಜದಿ 
ಹ೦ಸೆಯಂತೆ ನಲಿಯುತಲಿಪ್ಪ 
ಮನುಜೋತ್ತಮರ ಹೃದಯಾಂ೦ಬರದಿ 
ಮಿಂಚಿನಂತೆ ಹೊಳೆ ಹೊಳೆವ 
ಸಿರಿಕೃಷ್ಟನ ಚರಣಕಮಲ 

ಶರಣ ಎನಗೆಂದೆಂದು 


ಮಠ್ಯತಾಳ 

ನಿಧಿಯ ಮೇಲೆ ಇದ್ದು ನಿಧಿಯನರಿಯದಂತೆ 
ತನ್ನ ಕ೦ಠಮಣಿಯ ತಾ ಮರೆದಂತೆ 
ಕಣ್ಣೆರೆಯದ ಹಸುಳೆ ತಾಯನರಿಯದಂತೆ 
ಎನ್ನಲಿ ಯೆ೦ದಿಪ್ಪ ನಿನ್ನನರಿಯದೆನಗೆ 


ನಿನ್ನ ತೋರಿದರು ನಿನ್ನ ದಾಸರು ಸಿರಿಕೃಷ್ಣ 


ರೂಪಕತಾಳ 

ಜನನ ಮರಣ ಮಾರ್ಗದಲ್ಲಿ ತೊಳಲಿ ಬಳಲಿ 
ಸ್ವರ್ಗನರಕಕ್ಕೆ ಏರಿಳಿದಡಲ್ಲಿ 
ಮಮತೆಯೆ೦ಬ ಭಾರವ ಪೊತ್ತು ಬಳಲಿ 
ತಾಪತ್ರಯ ತಾಪದಿ ಬೆ೦ದೆನಾಗಿ 
ನಖಚಂದಕೆ ಗಂಗಾ ಶೀತಕರದಿ೦ 

ತಂಪಾದ ಸಿರಿಕ್ಕಷ್ಟನ ಚರಣ 

ನೆಳಲು ನೆಲೆಮನೆಯಾಯಿತು 


ತ್ರಿಷಪ್ರಟ ತಾಳ 

ಕಾಮಿತಫಲವೀವ ಬಹುಖಾಶೆಗಳಿ೦ 
ಕೋಮಲಕರ ಚರಣಯುಗಳ ಪಲ್ಲವದಿ೦ 
ಶ್ರೀನಾಭಿಕುಸುಮದಿಂ ದಯಾಮಕರ೦ದದಿ೦ 
ಶ್ರೀಸತಿ ತನುಕಲ್ಪಲತಾವಿಲಾಸಗಳಿ೦ 
ಶುಕಮುಖ್ಯ ದ್ವಿಜಗಣದಿ೦ದ ಸೊಗಯಿಪ 
ಶ್ರೀಕೃಷ್ಣ ಕಲ್ಪತರುವ ಸಾರಿದೆವೈಯ 


ಅಟ್ಟಿತಾಳ 

ಕರುಣಾಜಲದಿಂ ಚರಣಾಬಗಳಿಂ೦ 
ವರನಾಭಿಸುಳಿಯಿಂ ಪರಮಹಂಸ ಕುಲದಿ೦ 
ಮೆರೆವ ಅಗಾಧ ಸಿರಿಕೃಷ್ಣನ 

ಸರೋವರದಿ ಮುಳುಗಿ ಕಳೆದೆನೊ ಭವತಾಪವ 


ಆದಿತಾಳ 

ಜಿಜ್ಞಾಸುವಿಗೆ ಜ್ಞಾನ ಕಾರಣ 
ಜ್ಞಾನಿಗೆ ಅಪರೋಕ್ಷ ಕಾರಣ 
ಅಪರೋಕ್ಷಗೆ ಅಧಿಕಾನ೦ದ ಕಾರಣ 
ಮುಕ್ತಗೆ ತಾನೆ ಫಲರೂಪ 
ಸಿರಿಕೃಷ್ಟನ ಪಾದಸೇವೆ 

ಇದರ ತೂಕಕ್ಕೆ ಸಾಕ ಕೈವಲ್ಯ 


ಏಕತಾಳ 

ಪಾಪಾಟಿವಿಗೆ ದಾವಾನಲ 
ಕಾಮಾನಲಕೆ ಕಾಲಾ೦ಬುದ 
ಮೋಹಾಂಬುದಕೆ ದುಂರಾನಿಲ 
ಕೋಪಾನಿಲಕೆ ಭುಜ೦ಗಮ 
ಸಿರಿಕೃಷ್ಟನ ಪದಸೇವೆ 
ಭವಭುಜ೦ಗಕ ಗರುಡ 


ಜತೆ 
ಸಿರಿಕೃಷ್ಣ ನಿನ್ನಪಾದ ನಖ ಚ೦ದ್ರಿಕೆಯಲ್ಲಿ 
ಸಾಕನ್ನ ಚಿತ್ತ ಚಕೋರವಾದ ಧರ್ಮ 


೧೧೬ 
ಸೇರಿದೆನು ಸೇರಿದೆನು ಜಗದೀಶನ 


ನರಕಜನ್ಮದ ಭಯವು ಎನಗೆ ಇನ್ನಿಲ್ಲ ಅ.ಪ 


ನೇತ್ರಗಳು ಶ್ರೀಕೃಷ್ಣನ ಮೂರ್ತಿಯ ನೋಡುತಲಿವೆ 

ಶ್ರೋತ್ರಗಳು ಹರಿಕಥಾ ಶ್ರವಣ ಮಾಡುತಲಿವೆ 

ರಾತ್ರಿ ಹಗಲು ಎನ್ನ ಮನಸು ಶ್ರೀರ೦ಗನಲ್ಲಿ 

ಪಾತ್ರವಾಡುತಿದೆನ್ನ ಗಾತ್ರ ಕೃಷ್ಣನ ಮು೦ದೆ ೧ 


ಹಸ್ತಗಳು ಮಂಟಿಪಶುದ್ಧಿಯನು ಮಾಡುತಿವೆ 

ಮಸಕವು ಹರಿಚರಣಕೆರಗುತಿದಿದಕೋ 

ವಿಸ್ತಾರ ಪಾದ ಪ್ರದಕ್ಷಿಣೆಯ ಮಾಡುತಿದೆ 

ಕಸೂರಿ ಗಂಧ ಮೂಗು ಆಪ್ರಾಣಿಸುತಿದೆ ೨ 


ಹರಿನಾಮಸ್ಮರಣೆಯನು ನುಡಿಯುತಿದೆ ಎನ್ನ ಜಿಹ್ವೆ 

ಹರಿಭಕುತಿ ಸುಧೆಯ ಪಾನಗಳಿ೦ದಲಿ 

ಹರಿಪ್ರೀತಿಯಾಗಿದೆ ನೋಡಿದರೆನ್ನ ದೇಹ 

ಸಿರಿಕೃಷ್ಣರಾಯನ್ನ ಮನಮಂದಿರದಿ ಕಂಡೆ ಫ್ರಿ 


೧೧೭ 

ಸುಳಾದಿ 

ಧ್ರುವತಾಳ 

ಹರಿಚರಿತೆಶ್ರವಣ ದುರಿತಕುಚ್ಚಾಟನ 

ಹರಿನಾಮ ಕೀರ್ತನೆ ಭವರೋಗಕ್ಕ ಸಿದ್ದೌಷಧ 
ಹರಿಚರಣ ಸ್ಮರಣ ಮುಕ್ತ್ಯಾ೦ಗನೆಗಾಕರುಷಣ 
ಇಂತು ಹರಿಸೇವೆ ಅನಂತ ಫಲ ಸಾಧನ 
ಇಂತೆಂಬುದೊಂದು ಪೆರ್ಮೆಗೆ ಹರಿಸೇವೆ ಫಲರೂಪ 
ಶ್ರವಣ ಶುಭದ ಬೆಳಸು ಕೀರ್ತನೆ ಲೇಸಿನ ಹೆಚ್ಚಿಗೆ 
ಸ್ಮರಣವಚ್ಚಸುಖದೊಟ್ಟೆಲುಯೆ೦ಬುದನುಭವಸಿದ್ದ 
ಸಿರಿಕೃಷ್ಣನ ಪಾದಸೇವೆ ತಾನನ್ಯ ಶೇಷವೆ ೧ 


ಮಠ್ಯತಾಳ 

ನೆನಹಿನ ಲೇಶಮಾತುರದಿ೦ದಾನು 

ಫನಸುಖಮಯನಾಗಿಪ್ಟನಾವಾಗ 

ತನುಭಾವವಳಿದು ಮೌನಿಗಳಂತೆ ಮೈಮರೆದು ಕು- 

ಜನಾಚಾರವಳಿದು ನಿನ್ನನನವರತ 

ನೆನೆವ ಭಕುತರ ಸುಖವಿನ್ನೆಂತೊ ಸಿರಿಕೃಷ್ಣ ೨ 


ತ್ರಿಪುಟಿತಾಳ 

ಪುತ್ರ ಮಿತ್ರ ಕಳತ್ರವರ್ಗದಿಂದ 

ದೇಹ ಕರ್ಮ ಜ್ನಾನೇ೦ದ್ರಿಯಗಳಿ೦ದ 
ಚಿ:ತ್ತಬುದ್ದಿ ಮನೋಹಮ್ಮುಗಳಿ೦ದ 


ಪ್ರಾಣದಿ೦ದ ತನ್ನಾತ್ಮದಿಂದ 
ನೀನೆ ಪ್ರಿಯನಾಗಿಹೆ ಕೃಷ್ಣ ನಿನ್ನ 
ನೆನಹಿಗಿ೦ತ ಬೇರೆ ಪರಮಸುಖವುಂಟೆ 


ಅಟ್ಟಿತಾಳ 

ಆವಿನ್ನು ಧನ್ಯನಲ್ಲ ಮತ್ತೇನುಕೊ೦ಡೆನ- 
ಗೇನುಕಾರಣ ನಾನಾ ದುರಿತ ತನ್ನಿಂ- 
ತಾನೆ ಬೆ೦ದುದಲ್ಲ ಶ್ರೀನಾಥ ಸಿರಿಕೃಷ್ಣನು 
ತಾನೆ ನೆನಹಿಗೆ ಬ೦ದನಾಗಿ 


ಆದಿತಾಳ 

ಮರಹೆ ಬಡತನ ಮರಹೆ ಎಡರು 
ಮರಹೆ ಅವಮಾನವು ಮರಹೆ ನಷ್ಟ 
ಮರಹೆ ಮೋಸ ಮರಹೆ ಮಾರಿ 
ಮರಹೆ ಅಹಂಕಾರ ಮರಹೆ ನರಕ 
ಮರಹೆ ಶತ್ರು ಮರಹೆ ಮೃತ್ಯು 


ಮರೆಯದೆ ನಿನ್ನ ನೆನೆವಂತೆ ಮಾಡು ಸಿರಿಕೃಷ್ಣ 


ಜತೆ 
ಶ್ರೀಕೃಷ್ಣನ ನೆನಹನು ಸಾರಿ ಬೆಳೆವ ಸುಖ 
ಬೇಕಂಬುವನೆ ಮುಕ್ತಿ ಸುಖವನಾ೦ತವನು 


೧೧೮ 
ಹರಿ ನಿನ್ನ ರೋಮ ಕೂಪದಲಿ ಜೀವಿಪ 
ಸರಸಿಜ ಭವಾ೦ಡ ಕೋಟಿಯಲ್ಲಿ 


ತುರುಗಿಪ್ಪ ಬಹ್ಮರುದ್ರಾದಿ ದೇವರುಗಳು 
ಹರಿ ನಿನ್ನ ಮಹಿಮೆಯ ಪೆರ್ಮೆಯ ಬಲ್ಲರೆ 


ಅತ್ತಿಯ ಮರದಿಂದುದುರುವ ಫಲ೦ಗಳ 
ಮೊತ್ತದಲಿರುತಿಪ್ಪ ಮಶಕ೦ಗಳ 

ತತ್ತಿ ಬಳಗಗಳೆಲ್ಲ ಕೂಡಿ ಆ 

ಅತ್ತಿಯ ತರುವಿನಾದ್ಯ೦ತವ ಬಲ್ಲವೆ 


ಐವತ್ತು ಕೋಟೆ ಯೋಜನ ವಿಸ್ತಾರದ 
ಭೂವಲಯರು ತಮ್ಮ ತಮ್ಮ ಗೂಡಿನಲ್ಲಿ 
ಆವಾಸವಾಗಿಪ್ಪ ಕ್ಲುದ್ರ ಪಿಪೀಲಿಕ 
ಜೀವರು ಧರಣಿಯ ಮೇರೆಯ ಬಲ್ಲರೆ 


ನೊರಜು ಮೊದಲಾಗಿ ಗರುಡ ಪರಿಯಂತ 
ಪರಿಪರಿ ಯಿರುತಿಪ್ಪ ಪಕ್ಷಿ ರಾಸಿಗಳು 
ತರತರದಿ ಹಾರುವುವಲ್ಲದೆ ಗಗನದ 
ಪರಿಮಾಣವೆಂತೆಂದು ಬಲ್ಲವೆ ಸಿರಿಕ್ಕಷ್ಟ 


(ಇ) ಶ್ರೀಕೃಷ್ಣಲೀಲೆ 


೧೧೯ 
ಅಂಗಜನೈಯನು ಗೋಕುಲ ಪೋಗುವಾಗ 
ಕಂಗಳ ಹಬ್ಬದ ಉಬ್ಬನೇನ ಬಣ್ಣಿಪೆ 


ಎಳೆಗರುಗಳ ರು೦ಗುಗಳನ್ನು ಮತ್ತೆ 
ಮಲೆವ ಗೂಳಿಗಳ ಗೂರಾಟವನು 
ಒಲೆವ ಆವಿನ ಕೆಚ್ಚಲ ಸ೦ದಣಿಯಲಿ 
ನಲಿವ ಮರಿಗರುಗಳ ನೋಡುತಲಿ 


ಆಡಿಸುವ ಮೊಗ ಬದಿಗಳ ತುರಿಸುತ್ತ 
ರಾಡಿಸುವ ಆಕಾರ ಬೆದರುನೋಟ 
ಏಡಿಸುವ ಹುಬ್ಬಿನ ಗೋವಳರ 
ಕೋಡಂಗಿ ಆಟಕ್ಕೆ ಕುಲುಕಿ ನಗುತ 


ಒಂದು ಹುಬ್ಬೊಂ೦ದು ಕಿಬಿಯನಲುಗಿಸುತ 
ಮುಂದಣ ಚಂಡಿಕೆ ತಾಳದ ಗತಿಗೆ 
ಚಂದದಿ ಕುಣಿಸುವ ಬೃ೦ಗಿ ಆಟಕೆ ಗೋಪ 
ಸಂದೋಹಕ ಮೆಚ್ಚಿ ಬಲಗೆ ತೋರಿಸುತ 


ಕೆಲರು ಕೋಗಿಲೆಯಂತೆ ಕೆಲರು ನವಿಲಿನಂತೆ 
ಕೆಲರು ಹ೦ಸೆಯಂತೆ ಸಾರಸದಂತೆ 
ಗಳರವದಿ೦ ಗೋಪರು ಕೂಗೆ ಖತುಗಳು 
ನಳಿನನಾಭನ ಸೇವೆಗೆ ಕೂಡಿದ೦ತಿರೆ 


ಒಂದೊಂದು ತಾಳಕ್ಕ ಒಂದೊಂದು ಪದಗತಿ 
ಒಂದೊಂದು ರಸಕ್ಕೆ ಮತ್ತೊಂದು ಕೃಗತಿ 
ಒಂದೊಂದು ಭಾವಕ್ಕೆ ಒಂದೊಂದು ನೇತ್ರವಾ- 
ನಂದದಿ ಗೋವರ್ಥನ ನಾಟ್ಯವಾಡೆ 


ಕಿನ್ನರ ಗಾನ ಗೋಪರ ಗೀತ ದೇವ 

ಕನ್ನೇರ ನಾಟ್ಯ ಗೋಪರ ನಾಟ್ಯ 

ಚನ್ನರ ಕುಣಿಸುವ ಚಿಣ್ಣರ ಕಣ್ಣು 

ಸನ್ನೆ ರೇಂಕರಿಸುವ ಗೋಪರ ನೋಡುತ 


ನಾರಂದನ ವೀಣೆ ಗೋಪರ ಕಿನ್ನರಿ 
ಗೀರ್ವಾಣ ದು೦ದುಭಿ ಗೋಪರ ಮುರಜ 
ಆ ರಂಭೆಯರಾಟ ಗೋಪರ ತಾಂಡವ 
ಕ್ಲೀರೋದಕದಂತೆ ಕಲೆಸಿ ಬೆರೆಸಿರೆ 


ರಸತು೦ಬಿ ತುಳುಕುವ ಕೊಳಲ ಧ್ವನಿಗಳು 
ಹಸುಗಳ ಕೊರಳ ಗ೦ಟೆಗಳ ನಿನಾದ 
ಎಸೆವೆಳಗಂದಿಯ ಅ೦ಬಾರವ೦ಗಳು 
ಪಸರಿಸೆ ಗೋವಳೆಯರು ಸಡಗರಿಸೆ 


ಜ೦ಗುಳಿ ಗತಿಯರ ಮುಖ ಕನ್ನಡಿ ಉರೋ- 
ಜ೦ಗಳೆ ಮಂಗಳ ಪೂರ್ಣಕು೦ಭಗಳು 
ಕಂಗಳೆ ನೀಲೋತ್ಪಲಮಾಲೆ ಕರಗಳೆ 
ತುಂಗ ಪಲ್ಲವ ತೋರಣದಂತೆಸೆಯೆ 


ಚೆಂದದ ನೋಟವೆ ಮ೦ಗಳಾರತಿಯಾಗೆ 
ಮಂದಹಾಸವು ಪೂಮಳೆಯಾಗೆ ಆ- 
ನಂದ ಪುಳಕ೦ಗಳೆ ಕೋಡಿಯಾಗೆ ಗೋಪ 
ವೃ೦ದವಿದಿರುಗೊಳ್ಳ ಬ೦ದರೊಲವಿಲಿ 


ಕಂಗಳ ಕುಡಿ ನೋಟಂ೦ಗಳಿ೦ದ ಸೆಳೆದು 
ರಂಗನ ತಮ್ಮ೦ತರ೦ಗದೊಳಿಟ್ಟು 
ಹಿ೦ಗದೆ ಆಲಂಗಿಸಿ ಸುಖಾ೦ಬುಧಿಯ ತ- 
ರಂಗದಿ ಗೋಪಾ೦ಗನೆಯರು ಮುಳುಗಿ 


ಗೋಪೀಜನರು ರ೦ಗಗೆ ಮರುಳಾಗಿರೆ 
ನೂಪುರ ಮರಕತ ಪ್ರಭೆ ಸಾರಣೆಯಾಗೆ 
ಆ ಪಾದಪದುಮದ ಕೆ೦ಪು ಕಾರಣೆಯಾಗೆ 
ಶ್ರೀಪಾದನಖ ಕಾ೦ತಿ ರಂಗವಲ್ಲಿಯಾಗೆ 


ಬೃ೦ದಾರಕರು ಪೂಮಳೆಗರೆಯಲು ಬೇಗ 
ಬ೦ದ ತುಂಬಿಗಳು ಬೃಂದಾವನದಲ್ಲಿ ಮಕ 
ರಂದವನುಂಡು ಸ್ವರ್ಗವ ಹಳಿದಿಳೆಗೆ 
ಬಂದದಿಂದವುಗಳು ಸ೦ಭ್ರಮದಿ೦ದಿರೆ 


ತುರುಗಾತಿಯರ ನೋಟದ ಬೇಟ೦ಗಳು 
ಹರಿಮುಖೇ೦ದುವಿನಲ್ಲಿ ಚಕೋರಗಳು 
ಹರಿನಾಭೀಸರೋವರದಲ್ಲಿ ಮೀನ್ಗಳು 
ಹರಿಪಾದಪದುಮದಿ ತು೦ಂಬಿಗಳಾಗೆ 


ಇತ್ತ ಗೋವಳರಾಟಕೆ ತಲೆದೂಗುತ 
ಅತ್ತ ದೇವತೆಗಳ ಸ್ತುತಿ ಕೇಳುತ್ತ 

ಇತ್ತ ಗೋವಳೆಯರ ನಗಿಸುತ್ತ ನಗುತ್ತ 
ಅತ್ತಿತ್ತ ಮುನಿಗಳ ಸ್ತುತಿ ಕೇಳುತ್ತ 


ಕ೦ಜಾಸನ ನಮಿಸಲು ಕೈಹಿಡಿದೆತ್ತಿ ಮೃ- 
ತ್ಯು೦ಜಯ ವಂದಿಸೆ ಬಾ ಯೆನ್ನುತ್ತ 
ಅಂಜಲಿ ಪು೦ಜದ ಇಂದ್ರಾದಿಗಳನ್ನು 
ಕ೦ಜನೇತ್ರಗಳ ಸನ್ನೆಯಲಿ ಮನ್ನಿಸುತ 


ಸಿರಿ ವವಿತೆಗೆ ವನಮಾಲೆ ಉಯ್ಯಾಲೆ 
ಮೆರೆವ ಶೀಗಳರವ ಸಂಗೀತ 

ವರ ಮುತ್ತಿನ ಹಾರ ಚಾಮರ ಶ್ರೀಕೃಷ್ಣ- 
ನುರದ ಮಧ್ಯವೆ ಮಂಟಪವಾಗಿರೆ 


೧೧ 


೧೦ 


೧೩ 


೧೪ 


೧೫ 


೧೬ 


೧೭ 


೧೨ 


೧೨೦ 
ಅಂಗನೆ ನೋಡುವ ಬಾರೆ 


ಹೀ೦ಗಿರಲಾರೆ ನಿನ್ನಾಣೆ 
ಕಂಗಳು ಪಡೆದ ಫಲವ 

ರಂಗ ಕೊಳಲುನೂದೆ ಗೋ- 
ಪಾಂಗನೆಯರೆಲ್ಲ ನೆರೆದು 
ಸಂಗಡ ಲೋಲ್ಯಾಡುತಿಪ್ಪದ 


ಏಣಲೋಚನೆ ಕೇಳವ್ವ 
ದಾನವಾ೦ತಕನ ಕೈಯ 

ವೇಣು ಮಾಡಿದ ಸುಕೃತಫಲವ 
ಪ್ರಾಣದೊಲ್ಲಭೆಯರೆಲ್ಲ 
ಮಾಣದೆ ಸವಿವ ಅಧರ 
ಪಾನವ ತಾ ಸೂರೆಗೊ೦ಬುದ 
ತಾನು ನೆಲೆಸಿಹ ವೃಕ್ಷ ಮೂಲಗ- 
ಳೇನು ಪ್ರಣ್ಯವಮಾಡಿದುವೋ 
ಭೂಲತಾ ಪುಣ್ಯಗಳನೇನೆ೦ಂಬೆ 
ನಾನು ಮಾಡಿದ ಪೂರ್ವಸಂಚಿತ 
ಏನು ಒದಗಿತೊ ಕೃಷ್ಣರಾಯನ 
ವೇಣು ಗೀತಾಮೃತವ ಸವಿವರೆ 


ಹುಲ್ಲೆಯ ಹಿ೦ಡುಗಳೆಲ್ಲ 
ಪುಲ್ಲನಾಭನ ಕೊಳಲ ಧ್ವನಿಯ 
ಸೊಲ್ಲನಾಲ್ಕೆಸುತ ಬೇಗದಿ 
ಚಲ್ಲೆ ಗ೦ಗಳೇರಂತೆ ಕೃಷ್ಣ 
ನಲ್ಲಿ ಚಿತ್ತವೆರಗಿ ಅನ್ಯ- 
ವಿಲ್ಲದಿಪ್ಪ ಸಡಗರವನು 
ಪಲ್ಲವಾರುಣ ಪಾಣಿಯಿಂದ 
ಮೆಲ್ಲನೆ ಮಧುರಗೀತವ 

ಕಲ್ಲು ಕರಗುವಂತೆ ಹಾಡಲು 
ಹುಲ್ಲು ಮೇಯುವ ತುರುಗಳೆಲ್ಲ 
ತಲ್ಲಣದಿ೦ದಲಿ ಬ೦ದು 
ವಲ್ಲಭೆಯರಂತೆ ನೋಡಲು 


ಅರಗಿಳಿ ಹ೦ಸಗಳೆಲ್ಲ 

ತರುಗಳ ಕೊ೦ಬೆಗಳನೇರಿ 
ಪರಮ ಹರುಷದಿಂದ ಕುಳಿತು 
ಕೊರಳ ರವಗಳ ಮುಳುಹಿ 
ಪರಮ ಪುರುಷನ ಧ್ಯಾನದಿ೦ದ 
ಕರಗಿ ಕ೦ಬನಿಗಳನು ಸುರಿವುತ 
ಸರಸಿಜಾಕ್ಷನ ವೇಣುಗೀತದ 
ಸ್ವರವನಾಲಿಸಿ ಬಾಹ್ಯವ 


8 


ತೊರೆದು ಯೋಗಿಗಳಂತೆ ಕುಳ್ಳಿರ್ದು 
ಪರಮ ಹಂಸರಂತೆ ಜಗವ 

ಮರೆದು ಕೃಷ್ಣನ ಪಾದಯುಗಳದ 
ಸರಸಿಜದೊಳು ಓಲಾಡುವ ಸುಖವ 


೧೨೧ 

ಸುಳಾದಿ 

ಧ್ರುವತಾಳ 

ಅ೦ತರ೦ಗದಿ ಬ್ರಹ್ಮಾನ೦ದನಾಗಿ ನೀನಿರಲು 

ಅ೦ತಕನ ಭಯವೇನಯ್ಯ ಶ್ರೀಹರಿಯೆ 

ಪಂಥದಿ ದನುಜನು ಬಾಧಿಸಲು ಸುತನ 

ಚಿ೦ತೆ ಯಾರಿಗೋ ಎ೦ದಿರದೆ ಸಾಕಿದೆ 
ಉದಯಾದಿ ಶ್ರೀಕೃಷ್ಣ 


ಮಠ್ಯತಾಳ 

ಮುರಹರ ನರಹರಿ ಸಿರಿವರ ಗಿರಿಧರ ಎಂದು 
ಕರೆಯಲು ಕರುಣದಿ ಬ೦ದು 

ಕರಿಯ ಕಾಯಿದೆ ಸಂತೋಷದಿ ಕಾಯಿದೆ 
ನರಕಾ೦ಂತಕ ಉದಯಾದ್ರಿ ಶ್ರೀಕೃಷ್ಣ 


ತ್ರಿಪುಟತಾಳ 

ತನ್ನ ತಾನರಿಯದೆ ತಗುಲಿದ ಕಾಳಿಯನು 

ನಿನ್ನ ಪರಾಕ್ರಮ ತೋರಿ ಕಾಯಿದೆ ಶ್ರೀಹರಿಯೆ 
ಮುನ್ನ ನಾನಿನ್ನ ಡಿ೦ಗರಿಗನಾದೆನಯ್ಯ 
ಪನ್ನಗಾಸನ ತುರಗ ಪಾಲಿಸು ಉದಯಾದ್ರ ಶ್ರೀಕೃಷ್ಣ 


ಅಟ್ಟಿತಾಳ 

ನಿನ್ನ ಮೃದುಪಾದವ ನೋಯದಂತೆ 

ಎನ್ನ ಶಿರಸ್ಸಿನಲ್ಲಿಡೋ 

ರನ್ನ ಕಾಲಂ೦ದಿಗೆ ಗೆಜ್ಜೆಯ ನಾದದಿ೦- 

ದಿನ್ನು ಧಿ೦ಧಿಮಿಕೆ೦ದು ಕುಣಿಸುವೆ ಉದಯಾದ್ರ ಶ್ರೀಕೃಷ್ಣ 


ಏಕತಾಳ 

ಎನ್ನ ದೃಢವ ನೀ ಕಂಡೆ ಯಾದವ ಕೃಷ್ಣ 

ನಿನ್ನ ದೃಢವ ನಾ ಕಾಣೆ 

ಎನ್ನ ದೃಢ ವಿನ್ನದೃಢವೆರಡನು ಕಂಡರೆ 

ದಿನ್ನು ಧಿ೦ಧಿಮಿಕೆ೦ದು ಕುಣಿಸುವೆ ಉದಯಾದ್ರ ಶ್ರೀಕೃಷ್ಣ 


ತ್ರಿಪುಟ ತಾಳ 

ಎನ್ನ ಗುಣದೋಷಗಳನೆಣಿಸುವರೇನೋ ಶ್ರೀಹರಿ 

ವಿನ್ನ ಬಿರುದಾಪನ್ನ ರಕ್ಷಕನೆ೦ದು ವಿಭೀಷ- 

ಣನು ಕೀರ್ತಿಸಲು ಆ ಆ ಆ 

ಅನ್ಯಥಾ ಶರಣಂ ನಾಸ್ತಿ ಅನಾಥನಾಥನೆ ಆರ್ತಬಂಧುವೆ 
ನಿನ್ನ ಚರಣವನ್ನು ನ೦ಬಿದೆನೊ ಸಾಕಿ ಉದಯಾದ್ರ ಶ್ರೀಕೃಷ್ಣ 


ರೂಪಕತಾಳ 

ಶರಣಾಗತಜನ ಪರಿಪಾಲನೆ೦ಂಬ 

ಬಿರುದು ವಿಷ್ಕಾರಣವೆ ಫಲದಾಯಕವೆನುತ 
ವರುಣಿಸುತಿಹ ಕುಚೇಲನುದಿನ 

ಕರುಣಾಕರ ಎನ್ನ ಕಾಯೊ, ಉದಯಾರ್ರ ಶ್ರೀಕೃಷ್ಣ 


ಜತೆ 
ಎಂಥ ಸುಲಭನೊ ನೀನು ಉದಯಾದ್ರ ಶ್ರೀಕೃಷ್ಣ 
ಚಿಂತೆ ಮಾಡುವರಿಗೆಲ್ಲ ಉದಯಾದ್ರ ಶ್ರೀಕೃಷ್ಣ 


೧೨೨ 
ಎಂದ ಮಾತು ಚ೦ದವಾಯಿತಿ೦ದು ಗೋಪಿ-ಮುನಿ 
ಸಿ೦ದ ನಮ್ಮ ನಾಡಲ್ಯಾಕೆ ನಂದಗೋಪಿ 


ಬಂಟಿನಂಟಿರನ್ನು ಮಾತಿನಿಂದ ಗೋಪಿ-ಜರಿವೊ 
ಕ೦ಟಕದ ನುಡಿಗಳಿನ್ಯಾಕೆ ಗೋಪಿ 


ಕರಿಯ ಬಂಟ ಕಳ್ಳ ಕೃಷ್ಣ ಕಾಣೆ ಗೋಪಿ-ಹತ್ತಿ 
ಲಿರುವ ಹರಿಯು ಬಲು ತುಂಟ ಕಾಣೆ ಗೋಪಿ 


ಹರವಿ ಹಾಲ ಬರಿದು ಮಾಡಿ ಬಂದ ಗೋಪಿ-ಎನ್ನ 
ಸೆರಗ ಪಿಡಿದು ಬಿಡೆನೆ೦ದ ಕಾಣೆ ಗೋಪಿ 


ಅಪರಿಮಿತದಾಟಿಗಾರನಿವ ಗೋಪಿ-ಕೃಷ್ಣ 
ಕಪಟನಾಟಕ ಸೂತ್ರಧಾರ ಗೋಪಿ 


ತಿರುಪತಿಯ ತಿಮ್ಮರಾಯವಿವನೆ ಗೋಪಿ-ಗೊಲ್ಲ 
ಗರತೇಯರ ಕಂಡರೆ ಸುಪ್ರೀತ ಗೋಪಿ 


ಶರಣು ಜನರ ಸಿದ್ದಿ ಕೊಡುವ ದಾತ ಗೋಹಿ-ನಾವು 
ಪುರದೊಳಿರುವೊ ತೆರನ ಮಾಡೆ ಜಾಣೆ ಗೋಪಿ 


ನಿಪುಣ ಬೆಣ್ಣೆ ಕಳ್ಳ ನಿನ್ನ ಮಗನೆ ಗೋಪಿ-ನಮ್ಮ 
ತಪಸಿಗೊಲಿದು ಜನಿಸಿದ ಶ್ರೀಕೃಷ್ಣ ಗೋಪಿ 


೧೨೩ 
ಎ೦ದಿಗಾದರು ಒಮ್ಮೆ ಕೊಡು ಕ೦ಡ್ಯ ಹರಿಯೆ 
ಬೃ೦ದಾವನಪತಿ ದಯದಿ೦ದಲೆನಗೆ 


ಪಲಭಾರಗಳಿ೦ದ ತಲೆವಾಗಿ ಶುಕಪಿಕ 
ಕಲಕಲದಿ೦ದ ನಿನ್ನ ತುತಿಸಿ ತುಂಬಿಗಳು 
ಗಳರವದಿ೦ದ ಪಾಡಿ ಭಕುತರ೦ತೆ ಪೂ- 
ಮಳೆಯಗರೆವ ತರುಲತೆಯ ಜನ್ಮವನು 


8 


8 


ಭಾವಜನ್ಯ್ಕೆಯನ ಕಡುಚೆಲುವಿಕೆಯನು 
ಭಾವಿಸಿ ನೋಡಿ ಕಂಗಳು ದಣಿದುಂಡು 
ಗೋವಿಯರಂತೆ ಮನೆ ಮಕ್ಕಳ ಹಿಂಗಿಸಿ 
ಆವಾಗ ನೆನೆವ೦ಥ ಹುಲ್ಲೆ ಜನ್ಮವನು 


ನಖಗಳೆ೦ಬ ಸಂತತ ಪೂರ್ಣಚ೦ದ್ರನ 
ಅಕಳ೦ಕ ಹೊಸ ಚ೦ದ್ರಿಕೆಯನೆ ಸವಿದು 
ಸುಖದ ಸುಗ್ಗಿಗಳಿ೦ದ ಸೊಕ್ಕಿ ಯೋಗಿಗಳಂತೆ 
ವಿಖಿಳವ ತೊರೆದ ಚಕೋರ ಜನ್ಮವನು 


ಕೊಳಲ ಶೃತಿಯ ಕೇಳಿ ಸುಖದ ಸಂಭ್ರಮದಲಿ 
ಹೊಲಬುದಪ್ಪಿ ತಾ ಅರೆಗಣ್ಣ ಮುಚ್ಚಿ 
ನಳಿನಾಸನದಲ್ಲಿ ಸೊಕ್ಕಿ ರಾಜ ಹ೦ಸಕುಲದಂ೦ತೆ 
ಧೇನಿಪ ಹ೦ಸಜನ್ಮವನು 


ತೋಳದಂ೦ಡಿಗೆಯಲ್ಲಿ ಹೀಲಿಯ ಚಾಮರ 
ಮೇಲೆ ಎತ್ತಿದ ತಾವರೆ ಗೊಡೆಯಿಂ೦ದ 
ಓಲೈಸಿ ನಿನ್ನನು ಒಲಿಸಿ ಮುಕ್ತರ೦ತೆ 
ಸಾಲೋಕ್ಕಸುಖವು೦ಬ ಗೋಪ ಜನ್ಮವನು 


ಕೊಳಲ ಧ್ವನಿಯ ಕೇಳಿ ಇದಿರುಗೊ೦ಡು ನಿನ್ನ 
ನಳಿನನಾಭ ಅವಧಾರೆ೦ದು ಪಾಡೆ 
ತಳಿಗೆಯಾರತಿ ಎತ್ತಿ ಲಕುಮಿಯಂತೆ ನಿನ್ನ 
ಚೆಲುವ ಸವಿವ ಗೋಪಿಯರ ಜನ್ಮವನು 


ಇಂದಿರೇಶ ಬ್ರಹ್ಮೇಂದ್ರಾದಿ ವಂದಿತ 
ಎ೦ದು ಮೊಸರ ಕಡೆವುತ್ತ ನಿನ್ನ ಪಾಡಿ 
ಅಂದಿನ ಸುಖದೊಳು ಉಪ್ಪವಡಿಪ ವ್ರಜ- 
ದಿಂದುಮುಖಿಯರ ಜನ್ಮವ ಸಿರಿಕೃಷ್ಣ 


೧೨೪ 
ಎಲ್ಲಿ ಮಾಯವಾದನೆ ರಂಗಯ್ಯನು 


ಎಲ್ಲಿ ಮಾಯವಾದ ಪುಲ್ಲನಾಭ ಕೃಷ್ಣ 
ಚಲ್ವ್ಚಗ೦ಗಳೆಯರು ಹುಡುಕ ಹೋಗುವ ಬನ್ನಿ 


ಮಂದ ಗಮನೆಯರೆಲ್ಲ ಕೃಷ್ಣನ ಕೂಡೆ 
ಚೆಂದದಿ ಇದ್ದೆವಲ್ಲ 

ಕಂದರ್ಪನ ಬಾಧೆಗೆ ಗುರಿಯ ಮಾಡಿದನಲ್ಲ 
ಮಂದಮತಿಯು ನಮಗೆ ಬಂದು ಒದಗಿತಲ್ಲ 


ಸರಸಿಹಾಕ್ಟಿಯರು ಕೂಡಿ ಕೃಷ್ಣನ ಕೂಡೆ 
ಸರಸವಾಡುತಲಿದ್ದೆವೆ 

ಕರೆಕರೆಗೊಳಿಸಿ ಮನ್ಮಥಬಾಧೆಗೊಪ್ಪಿಸಿ 
ಚರಣ ಸೇವಕರಾದ ತರುಣಿರಿಲ್ಲೆ ಬಿಟ್ಟು 


ಭಕ್ತವತ್ಸಲದೇವನು ತನ್ನವರನು 
ಅಕ್ಕರಿ೦ದಲಿ ಪೊರೆವನು 

ಸಿಕ್ಕದೆ ಹೋಗನು ಹುಡುಕುತ್ತ ಹೋಗುವ 
ಅಕ್ಕಯ್ಯ ಬನ್ನಿರೆ ಉಡುಪಿ ಶ್ರೀಕೃಷ್ಣನು 


೧೨% 
ಎಷ್ಟು ಜನ್ಮದಲಿ ಮಾಡಿದಳೊ ಗೋಪಿ ಶ್ರೀ- 
ಕೃಷ್ಣನ ಲೀಲೆಯನು ನೆನೆದು ಹಿಗ್ಗುವ ಸುಕೃತ 


ಅಂಬುರುಹನಾಭನಿಗೆ ಅರಳೆಲೆಯಲಲ೦ಕರಿಸಿ 
ತು೦ಬೆಗುರುಳಿಗೆ ಸುತ್ತ ಜಡೆಯನ್ನು ಹೆಣೆದು 
ಸಂಭ್ರಮದಿ ಚಂಡಿಕೆಗೆ ಸರಸಮಲ್ಲಿಗೆ ಸುತ್ತಿ 
ರಂಬಿಸುತ ನಗಿಸಿ ಮುದ್ದಾಡುವೊ ಸುಕೃತ 


ಮದನಜನಕನಿಗೆ ಮಾಗಾಯಿ ಬಾವುಲಿಯಿಟ್ಟು 
ಪದಕ ವೈಜಯಂತಿಯನೆ ಕೊರಳಿಗ್ಮಾಕಿ 

ಮುದದಿ ಕೌಸ್ತುಭ ತುಲಸಿ ವನಮಾಲೆಯನು ಧರಿಸಿ 
ಪದುಮನಾಭನ ಪಾಡಿ ಪೊಗಳುವೊ ಸುಕೃತ 


ಕಸ್ತೂರಿಯಿಟ್ಟು ಕ೦ಗಳಿಗೆ ಕಾಡಿಗೆ ಹಚ್ಚಿ 

ಮತ್ತೆ ಕದಪಿನಲಿ ಕು೦ಕುಮವನೊತ್ತಿ 
ಮುತ್ತಿನಂದದೊಳಿರುವ ಬೆವರ ಸೆರಗಿನೊಳೊರೆಸಿ 
ಮುತ್ತು ತಾರೈಯೆಂದು ಮುದ್ಧಾಡುವೋ ಸುಕೃತ 


ಅಸುರ ಕುಲಹರಣನಿಗೆ ಅ೦ಗಿಯನು ತೊಡಿಸಿ ಬಲು 
ಕುಶಲದಿ ಪೀತಾ೦ಂಬರವನ್ನು ಉಡಿಸಿ 


ಪೊಸ ರತುನ ಬಿಗಿದ ಮಣಿಮಯದ ಮಕುಟವ ಮಂಡೆ- 


ಗೊಸವಿಟ್ಟು ನಲಿ ನಲಿದು ಮುದ್ಧಾಡುವೊ ಸುಕೃತ 


ಶಂಖ ಚಕ್ರಾ೦ಕಿತಗೆ ಭುಜಕೀರ್ತಿಯನೆ ಧರಿಸ್ಯ- 
ಲ೦ಕಾರದಲಿ ತಾರೆ ಮಣಿಯ ಕಟ್ಟಿ 

ಕಂಕಣವು ಕಡಗ ಥಳಥಳಿಪ ಪವಳದಿ ರಚಿಸಿ 
ಬಿಂಕದಲಿ ತೊಟ್ಟಿಲೊಳಗಿಟ್ಟು ತೂಗುವ ಸುಕೃತ 


ಮುಂಗೈಯ ಮುರಿ ಮುತ್ತಿನುಂಗುರವು ಥಳಥಳಿಸೆ 
ರಂಗು ಮಾಣಿಕದ ಒಡ್ಯಾಣ ಹೊಳೆಯೆ 
ಕಂಗೊಳಿಸುತಿಹ ಕಾ೦ಂಚಿದಾಮವಲಂ೦ಕರಿಸಿ ಸ- 
ರ್ವಾ೦ಂಗದೊಳು ಗಂಧ ಪರಿಮಳವ ಸೂಸುವ ಸುಕೃತ 


ಕಡಗ ಪೊಂಗೆಜ್ಜಿ ಕನಕದ ಘಂಟೆ ಸರಪಳಿಯ 
ಬಿಡದೆ ಶ್ರೀಹರಿಯ ಚರಣದಲ್ಲಿ ಧರಿಸಿ 
ಪೊಡವಿಯನು ಅಳೆದ ಶ್ರೀಪುರುಷೋತ್ತಮನಿಗೆ ಮೆ- 
ಲ್ಲಡಿಯನಿಡು ಎಂದೆನುತ ನಡೆಯ ಕಲಿಸುವ ಸುಕೃತ 


ನೆಲನ ಈರಡಿಮಾಡಿ ಬಲಿಯ ಮೆಟ್ಟಿದ ಪಾದ 
ಚೆಲುವ ಚರಣದಿ ಭೂಮಿಯಳೆದ ಪಾದ 
ಶಿಲೆಯೆಡಹಿ ಬಾಲೆಯನು ಮಾಡಿದ ದಿವ್ಯ ಪಾದ 
ಒಲಿದಿಟ್ಟು ನಡೆಯೆ೦ದು ನಡೆಯ ಕಲಿಸುವ ಸುಕೃತ 


ಅಂದಿಗೆ ಪಾಯ್ವಟ್ಟು ಕು೦ದಣದ ಕಿರುಗೆಜ್ಜೆ 
ಸಂದಣಿಸಿ ಕಿರಿಬೆರಳೂಳು೦ಗುರಗಳು 

ಚೆಂದ ಕಡಗ ಪಾಡಗ ಗಂಟೆ ಸರಪಣಿಯು 
ಮಂದಗಮನನ ಪಾದಪದ್ಮಕ್ಕಿಡುವೊ ಸುಕೃತ 


ಪನ್ನ೦ಗಶಯನ ಆನೆಯನಾಡು ಶ್ರೀಕೃಷ್ಣ 
ಹೊನ್ನು ತಾ ಹೊನ್ನು ತಾ ಗುಬ್ಬಿಯೆಂದೆನುತ 
ತನ್ನ ಕರಗಳಲಿ ತಾರಮ್ಮಯ್ಯನಾಡಿಸುತ 

ರನ್ನ ರಂಗಯ್ಯ ತೋಳಾಡು ಎಂಬುವ ಸುಕೃತ 


ದಿನಕರ ನಿಭಾಂಗ ಕೇಶವ ರಾಮಚಂದ್ರ ಮುರಿ 
ಸನಕಾದಿವಿನುತ ಕುಣಿದಾಡು ಎನುತ 

ತನ್ನ ಕರಗಳಲಿ ತಕ್ಕೈಸಿ ಕೃಷ್ಣನ ದಿವ್ಯ 

ಘನ್ನ ಚರಿತೆಯ ಪಾಡಿ ಪೊಗಳುವ ಸುಕೃತ 


೧೨೬ 
ಎಸಳುಗ೦ಗಳ ಕಾಂತಿ ಹೊಳೆವ ಮುಖದ ಢಾಳ 
ಶಶಿಮುಖಿ ಚಲುವಿಕೆಯ 


ಕುಸುಮನಾಭನ ಕೂಡೇನೆಂಬೊ ಭರದಿಂದ 
ಬಿಸಿ ಹಾಲನೆ ಹೊತಳೋ 


ಹಾಲು ಕೂ೦ಡೀರೆ೦ದು ಸಾರಿದಡಾ ಬಾಲೆ 
ಕೇರಿ ಕೇರಿಯ ಒಳಗೆ ನಿನ್ನ 

ಹಾಲಿನ ಬೆಲೆಯನ್ನು ಹೇಳೆ ಮಾನಿನಿ ರನ್ನೆ 
ಕೇಳಿದ್ದ ಕೊಡುವೆನೆಂದ 


ಕಮ್ಮನೆ ಕಾದಿಹ ಎಮ್ಮೆಯ ಹಾಲಿಗೆ 
ಒಮ್ಮನ ಹೊನ್ನೆ೦ದಳು 

ಬೆಣ್ಣೆಗಳ್ಳ ಕೃಷ್ಣ ಕಣ್ಣು ಸನ್ನೆಯ ಮಾಡಿ. 
ವಿನ್ನ ಒಯಿವೆನೆನ್ನಲು 


ಕೆಟ್ಟೆನೆಲೆಲೋ ಕೃಷ್ಣ ಇತ್ತಲ್ಯಾತಕೆ ಬಂದೆ 
ಅತ್ತೆ ಮಾವ೦ದಿರುಂಟು 

ಥಟ್ಟಿನೆ ಕ೦ಡರೆ ಬಿಟ್ಟುಬಿಡರು ನಿನ್ನ 
ಮುಟ್ಟದಿರೆ೦ದಳಾಕೆ 


ಎಂದ ಮಾತಿಗೆ ನಾನ೦ಂಜುವನಲ್ಲವೆ 
ಇ೦ದಿನ ದಿನದೊಳಗೆ ಎನ್ನ 
ಮಂದಿರದೊಳಗಿದ್ದು ಮರುದಿನ ಪೋಗೆಂದು 


೧೦ 


೧೧ 


ಮುಂಗೈಯ ಪಿಡಿದುಕೊಂಡ 


ಗಂಡನುಳ್ಳವಳ ಮುಂಗೈಯ ಪಿಡಿವಂಥ 
ಪುಂಡುತನವು ಸರಿಯೆ 

ಪುಂಡರೀಕಾಕ್ಲಿ ಕೇಳ್‌ ದುಂಡುಮಲ್ಲಿಗೆ ಹೂವ 
ಕಂಡರೆ ಬಿಡುವರೇನೆ 


ಬಾಳುವ ಹೆಣ್ಣಿನ ತೋಳನೆ ಪಿಡಿವುದು 
ನ್ಯಾಯವೇನೋ ನಿನಗೆ 

ಪುಲ್ಲನಯನೆ ಕೇಳೆ ಆಯ್ದ ಮಲ್ಲಿಗೆ ಹೂವ 
ಬಲ್ಲವರು ಬಿಡುವರೇನೆ 


ಬೈಗಾಯಿತು ಬೈದಾರು ಮನೆಯಲ್ಲಿ 
ಬಿಡು ಬಿಡು ಎಲೊ ಗೋವಳ 
ಐಗಾರ ನಾ ಕಾಣೆ ಜಗದಲ್ಲಿ ಜೀವರ 
ಹಿಡಿದು ಬಿಡುವನಲ್ಲವೆ 


ಸಕ್ಕರೆ ಚಿಲಿಪಾಲು ಅರ್ತಿ ಆಯಿತೆಂದು 
ಎತ್ತಿಕೊಂಡು ಕುಡಿದ 

ಅಕ್ಕರೆಯಿ೦ದಲಿ ಬೇಡು ನೀ ಕೇಳಿದ 
ವಸ್ತುವ ಕೊಡುವೆನೆಂದ 


ವಸ್ತುವ್ಯಾತಕೆ ಪರವಸ್ತುವೆ ನಾ ನಿನ್ನ 
ಮೆಚ್ಚಿ ಬಂದೇನೆಂದಳು 

ಭಕ್ತರ ಸಿರಿಕೃಷ್ಣ ಕುಕ್ಷಿಯೊಳಗೆ ಇಟ್ಟು 
ರಕ್ಷಿಸು ಎಂದಳಾಕೆ 


೧೨೭ 
ಕಂದನಿಗೆ ಕಾಲಿಲ್ಲವಮ್ಮ ಪುಟ್ಟಿ- 
ದಂದಿಂದಿಂದಿಗೂ ಅಂಬೆಗಾಲು ಬಿಡನಮ್ಮಾ 


ಮಳೆ ಹೊಳೆಯ ಕತ್ತಲೊಳು ತರಳ ಮಗ ಬೆದರಿದನೊ 
ಕಳೆಯುಳ್ಳ ಮುಖಕೀಗ ಗ್ರಹ ಸೋಂ೦ಕಿತೊ 

ಎಳೆಯ ಬೆಳದಿಂಗಳೋಳು ಎತ್ತಣ ದೃಷ್ಟಿ ತಾಕಿತೊ 
ಲಲನೆ ಮೀಸಲ ಹಾಲ ಮರೆದೆರೆದ ಪರಿಯೊ 


ಬೆಣ್ಣೆಯನು ಮೆಲುತ ಬಳಲಿ ಬಾಯಾರಿದನೊ 
ಉಣ್ಣೆ ಪೂತನಿ ಮೊಲೆಯ ವಿಷ ಸೋ೦ಕಿತೊ 

ಅಣ್ಣ ಪಾಪಿಯ ಭಯಕ ಅಂಜಿ ಕಾಲ್ಕೆಟ್ಟನೊ 
ಹೆಣ್ಣು ದೈತ್ಯೇರ ಕಾಲಲ್ಲಿ ಬಂದ ಸರಕೊ 


ಧುರವಿಜಯ ಕೃಷ್ಣರಾಯಗೆ ನಿಮ್ಮ ಚಿಕ್ಕ 
ಹರದೇರಂದವ ತೋರಬಂದ ಪರಿಯೊ 
ಧರೆಗಧಿಕವೆ೦ದೆನಿಪ ವಿದ್ಯನಗರ ಒಳಿತೆಂದು ಉದಯ 


ಗಿರಿಯಿಂದ ಬಂದ ಮುದ್ದು ಬಾಲಕೃಷ್ಣಗೆ 


೧೨೮ 
ಕಡೆಗೋಲ ತಾರೆನ್ನ ಚಿನ್ನವೆ ಮೊಸ 
ರೊಡೆದರೆ ಬೆಣ್ಣೆ ಬಾರದು ರಂಗ 


ಅಣ್ಣನ ಒಡಗೊ೦ಡು ಬಾರಯ್ಯ ಸವಿ 

ಬೆಣ್ಣೆಯ ಮುದ್ದೆ ಮೆಲುವಿರ೦ತೆ 

ಬಣ್ಣದ ಸರವನ್ನು ನಿನ್ನ ಕೊರಳಲ್ಲಿ ಹಾಕುವೆ 

ಚಿಣ್ನರೊಡನೆ ಆಡ ಕಳುಹುವೆ ರಂಗ ೧ 


ಪುಟ್ಟ ಬೂಚಿಯ ತಂದು ನಿನ್ನ ಚಿನ್ನದ 

ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ 

ಬಟ್ಟಲು ತು೦ಬಿದ ಸಕ್ಕರೆ ನಿನಗೀವೆ 

ಕಟ್ಟಾಣಿ ಮುತ್ತಿನ ಮಣಿಯೆ ಗಿಣಿರಾಮ ೨ 


ಬಡವರ ಭಾಗ್ಯದ ನಿಧಿಯೆ ಗೋಕುಲ 

ದೊಡೆಯನೆ ಮಾಣಿಕ್ಯದ ಹರಳೆ 

ಕಡುಮುದ್ದು ಉಡುಪಿನ ಬಾಲಕೃಷ್ಣಯ್ಯ 

ದುಡುಕು ಮಾಡುವರೇನೋ ರ೦ಗಯ್ಯ ೩ 


೧೨೯ 
ಕಣ್ಣಿಗೆ ಕಟ್ಟಿದಂತಿದೆ 


ಬಣ್ಣದ ಕೊಳಲ ಭಾವಿಸಿ ನೋಡಬಾರದೆ ಅ.ಪ. 


ಕೂಡಿಹ ಸೋಗೆಗರಿಯ ಕಡುಸೊ೦ಪು ಸೊಗಸು- 
ವಡೆದ ಸುಳಿಗುರುಳಿನ ಗು೦ಪು 

ಆಡುವ ಮುರುಹು ಮಾಗಾಯ್ಗ್ಲಳ ಪೆಂಪು 

ಕೂಡಿ ಕುಣಿವ ಕುಡಿಹುಬ್ಬಿನಲ೦ಪು 


ಕೊಳಲೆಡೆಗೆಡೆಗೆ ತೋರುವ ಕೆ೦ಬೆರಳು 
ಕೂನಬುವಡೆದ ಕೊ೦ಕಿದ ಗೆರೆಗೊರಳು 
ಥಳಥಳಿಸುವ ತೇಲುವ ಕಣ್ಣರಳು 


ತನುಗ೦ಪನು ಸೂಸುವ ಸುಯ್ಯೆಲರು ೨ 


ಸಿರಿಯೆದೆಯಲಿ ತೊಳಲುವ ಪುಲಿಯುಗುರು ಸಿ೦- 

ಗರಿಸಿದ ಸಿರಿ ಗಂಧದ ತಿಗುರು 

ಕೊರಳ ದಂಡೆಯ ತುಳಸಿಯ ಹೊಸ ಚಿಗುರು. 

ಕೊನೆ ಮುಸುಕಲು ಪೊನ್ನುಗುರಿನ ಪೊದರು ತ 


ಮುಳಿದು ಯಶೋದೆ ಕಟ್ಟಿದ ಪೊಡೆದಾರ 
ಮುದ್ದು ಪೊಳೆಯನೇವಳದುಡಿದಾರ 
ಬಳಸಿದ್ದವಳಸರದ ಶೃಂಗಾರ 


ಬಣ್ಣದುಡಿಯ ಬಿಗಿದುಟ್ಟ ವೈಯಾರ ಳ್ಳ 


ಒ೦ದಡಿ ನೆಲದೊಳು ನಿ೦ದಿಹ ನಿಲುವು ಮ- 

ತ್ತೊ೦ದಡಿ ಸಾರ್ಚಿಪ ಬಲು ಗೆಲುವು 

ಮುಂದೆ ಪಶುಗಳ ಮನ್ನಿಪ ನಿಲುವು 

ತಂದೆ ಶ್ರೀಕೃಷ್ಣ ನ೦ದಿಗೆ ಪಾದದೊಲವು ೫ 


೧೩೦ 
ಕಾಣದೆ ನಿಲ್ಲಲಾರೆ ಕಮನೀಯ ಮೂರುತಿಯ 
ಪ್ರಾಣೇಶನ ತೋರೆ ಗಿಣಿಯೆ 


ಮಾಣಿಕ್ಯ ಪದಕವನು ಮನ್ನಿಸಿ ನಿನಗೀವೆ 


ಜಾಣ ಕೃಷ್ಣನ ತೋರೆ ಗಿಣಿಯೆ ಅ.ಪ. 


ಮಕರಕುಂಡಲಧರನ ಮಕರಧ್ವಜ ಪಿತನ 

ಮಕುಟ ಭೂಷಣನ ತೋರೆ ಗಿಣಿಯೆ 

ಮಕರಾಕ್ಷ ಸ೦ಹರನ ಮಕರಾರಿ ರಕ್ಷಕನ 

ಮಕರಿ ಶಿಕ್ಷಕನ ತೋರೆ ಗಿಣಿಯೆ ೧ 


ಇ೦ದುಕುಲ ಪಾವನನ ಇಂದು ರವಿಲೋಚನನ 

ಇಂದು ವದನನ ತೋರೆ ಗಿಣಿಯೆ 

ಇಂದುಶೇಖರನುತನ ಇಂದಿರಾರಮಣನ 

ಇಂದು ನೀ ಕರೆತಾರೆ ಗಿಣಿಯೆ 9 


ಒ೦ದು ನಿಮಿಷ ವು ಒಂದು ಯುಗವಾಗಿ ತೋರುತಿದೆ 

ಸೌಂದರ್ಯ ಪತಿಯ ತೋರೆ ಗಿಣಿಯೆ 

ಮಂದಮಾರುತ ಸೋಕೆ ಮರುಳುಗೊಂಡೆನೆ ಎನ್ನ 

ಮಂದಿರಕೆ ಕರೆತಾರೆ ಗಿಣಿಯೆ ೩ 


ಕಾಯಜನ ಬಾಣದಲಿ ಕಾಯವೆಲ್ಲವು ಬಹು 

ಫಾಯವಾಯಿತು ನೋಡೆ ಗಿಣಿಯೆ 

ಮಾಯಗಳ ಮಾಡದೆ ಮಮತೆಯಿಂದಲಿ ಎನ್ನ 

ನಾಯಕನ ಕರೆತಾರೆ ಗಿಣಿಯೆ ಅ 


ಪಂಕಜೋದೃ್ಬವ ಪಿತನ ಪಂಕಜ ನಯನನ 

ಪಂಕಜನಾಭನ ತೋರೆ ಗಿಣಿಯೆ 

ಪಂಕಜಾಕ್ಷ ಸಿರಿಕೃಷ್ಟನ ಪಾದ ಸೇವೆ ದೊರಕಿತು 

ಶ೦ಕೆಯಿಲ್ಲದೆ ತೋರೆ ಗಿಣಿಯೆ ೫ 


೧೩೧ 
ಕಾಳಿಂಗನ ಮೆಟ್ಟೆ ನಾಟ್ಯವಾಡಿದ 
ಕ೦ಜನಾಭ ಕೃಷ್ಣನು 


ಕಾಳಿ೦ಗನ ಮೆಟ್ಟಿ ಆಡಿದ ಭರದಲ್ಲಿ 
ಶ್ರೀವತ್ಸ ಉರದಲ್ಲಿ ಕೊರಳಲ್ಲಿ ವನಮಾಲೆ 


ತರಳತನದಲಿ ಯಮುನೆಯ ಮಡುವಿನಲ್ಲಿ 


ಕಾಲಲಿ ಗೆಜ್ಜೆ ಘಲುಫಲು ಘಲುಕೆಂದು 
ಕರ್ಣಕುಂಡಲವು ಥಳಥಳಥಳಕಂದು 
ಘಾಲ ತಿಲಕವು ಹೊಳೆಹೊಳೆ ಹೊಳೆವುತ 
ಜ್ವಲಿತ ಮಣಿಮಯ ಲಲಿತ ಪದಕಹಾರ 
ಚಲಿತ ಕಾ೦ತಿ ಬೆಳಗುತಲಿ ದಿಕ್ಕುಗಳನೆಲ್ಲ 


ಸುರರು ದುಂದುಭಿಯ ಧಣಧಣ ಧಣರೆ೦ದು 
ನೆರೆದು ತಾಳಗಳು ರುಣರುಣ ರುಣರೆ೦ದು 

ಹರ ಬ್ರಹ್ಮ ಪುರುಹೂತ ತಾಥೈ ತಾಥೈಯೆನಲು 
ನಾರದರು ತು೦ಬುರರು ಸಿದ್ದರು ವಿದ್ಯಾಧರರು ಅ- 
ಪರರು ಅ೦ಬರದಲಿ ಆಡುತ ಪಾಡಲು 


ಯೋಗಿಗಳೆಲ್ಲ ಜಯ ಜಯ ಜಯವೆಂದು 
ಭೋಗಿಗಳೆಲ್ಲ ಭಯಭಯ ಭಯವೆಂದು 
ನಾಗಕನ್ನೇರಭಯ ಅಭಯವೆನಲು 
ಜಗದೀಶ ಶ್ರೀಕೃಷ್ಣ ಜನನಿಯ ಕಂಡೊಡೆ 
ಧಿಗಿಧಿಗಿನೆ ಬಂದು ಬಿಗಿಬಿಗಿದಪ್ಪಿದ 


೧೩.೨ 


ಕೊಡೋ ಕೊಡೋ ಕೂಡೋ ತಡಮಾಡಬ್ಯಾಡ ಹರಿ 


ಮಡದಿಯರುಡುವೊ ಸೀರೆಗಳ 


ದೀನರಕ್ಷಕ ಎಮ್ಮ ಮಾನವನುಳಿಸೊ 
ಮಾನಿನಿಲೋಲ ಮಮತೆಯ ನಿಲಿಸೊ 


ಭಂಡು ಮಾಡದಿರೊ ಭಾವಜಜನಕನೆ 
ಪುಂಡರೀಕಾಕ್ಷ ನೀ ದಯಮಾಡೋ 


ಗರತಿಯರನು ಗೇಲಿ ಮಾಡುವುದ್ಯಾಕೋ 
ಸರಸಿಜನಾಭ ಶ್ರೀಕೃಷ್ಣರಾಯ 


೧೩೩ 
ಕೊಳಲನೂದುವ ಚದುರನ್ಮಾರೆ ನೋಡಮ್ಮ 
ತಳಿರಂತೆ ತಾ ಪೊಳೆವ ಕರದಿ ಪಿಡಿದು 


ನಾದದಿ ತುಂಬಿತು ಗೋವರ್ಧನಗಿರಿ 
ಯಾದವಕುಲ ಘನ ಒರೆದಿತು ಖಗಕುಲ 
ಸಾಧಿಸಿ ನೋಡಲು ಕೃಷ್ಣನ ಈಗಲೆ 
ಸಾಧ್ಯವೇನೆ ವೃ೦ದಾವನದೊಳು 


ಮೇವ ಮರೆತವು ಗೋವುಗಳೆಲ್ಲ 
ಸಾವಧಾನದಿ೦ದ್ದರಿದಳು ಯಮುನೆ 


ಆವಕಾಯುತಲಿ ಗೋವಳ ಮರೆತರು ಯಾ- 
ದವರೆಲ್ಲರು ವೃ೦ದಾವನದೊಳು 


ಸುರರು ಕೇಳಿ ಸುಮ ಸುರಿದರಾಕಾಶದಲಿ 
ಹರಿದು ಹೋಗಿ ನೋಡೆಲೆ ವೃ೦ದಾವನದಲ್ಲಿ 
ಸಾರಿ ಸಾರಿ ಕೃಷ್ಣನು ಈಗಲೆ 

ತುರುಗಳ ಕಾಯ ಕದಂಬ ವನದೊಳು 


೧೩೪೨ 
ತಣ್ಣನೆ ಹೊತ್ತಲಿ ನಾವು 
ಬೆಣ್ಮೆ ತೆಗೆಯುವ ಸಮಯದಿ ಪ. 


ಚಿಣ್ಣ ಬಂದು ಕಣ್ಣ ಮುಚ್ಚಿ 
ಬೆಣ್ಣೆ ಸವಿದು ಪೋದನೆ ಅ.ಪ. 


ಹಿಂಡು ಗೆಳೆಯರ ಕೂಡಿಕೊಂಡು 

ಬಂದು ಬಾಗಿಲೊಳಾಡುತ 

ಚಂಡು ಬುಗುರಿಯ ಹುಡುಕುತ ನಮ್ಮ 

ದುಂಡು ಕುಚಗಳ ಪಿಡಿದನೆ ೧ 


ಆಕಳ್ಗಾಲನು ಕಾಸಿ ನಾವು 

ಖೀಸಲೆಂ೦ದಿಟ್ಟಿದ್ದೆವೆ 

ಜೋಕೆಯಿಂದಲಿ ಕೃಷ್ಣ ಬಂದು 

ಮೀಸಲಳಿದು ಪೋದನೇ ೨ 


ಇದ್ದ ಮಾನವನುಳುಹಿಕೂಂಡು 

ಎದ್ದು ಪೋಗೋದುಚಿತವೆ 

ಬುದ್ದಿ ಪೇಳಬಾರದೆ ನಮ್ಮ 

ಮುದ್ದು ಶ್ರೀಪತಿ ಕೃಷ್ಣಗೆ ೩ 


೧೩% 
ತುಂಬಿತು ಬೆಳೆದಿಂಗಳು-ಈ ವನದೊಳು 
ತುಂಬಿತು ಬೆಳೆದಿ೦ಗಳು ಪ. 


ತುಂಬಿತು ಬೆಳೆದಿ೦ಗಳೀ ವನದೊಳಗೆಲ್ಲ 
ಅ೦ಬುಜನಾಭನು ಬಾರ ಕಾಣಕ್ಕ ಅ.ಪ. 


ಮಾಗಿ ಹೋಗಿ ವಸಂತವು ಬರುತಿದೆ 

ಕೋಗಿಲೆ ತು೦ಬಿಲ್ಲಿ ಕೂಗುತಿದೆ 

ಆಗಲೆ ಎಳೆಮಾವು ತಳಿರೇಳುತಲಿದೆ 

ನಾಗಶಯನ ಕೃಷ್ಣ ಬಾರ ಕಾಣಕ್ಕ ೧ 


ಕಟ್ಟೆದ್ದ ಬಿಳಿಯೆಲೆ ತೊಟ್ಟಾರುತಲಿದೆ 
ಪಟ್ಲ ಜಾಜಿಯ ಮೊಗ್ಗು ಅರಳುತಿದೆ 


ಬಟ್ಟೆ ಬಟ್ಟೆಲ್ಲಿ ನೋಡಿ ಕಣ್ಣು ರುಮ್ಮಿಟ್ಟೆತು 
ದಿಟ್ಟತನದ ರಂಗ ಬಾರ ಕಾಣಕ್ಕ 


ಕಾದ ನೀರು ಎಲ್ಲ ಆರಿ ಹೋಗುತಲಿದೆ 
ಕೊಯಿದ ಮಲ್ಲಿಗೆ ಹೂವು ಬಾಡುತಿದೆ 
ಮದನನ ಬಾಧೆಯು ಬಹಳವಾಗಿದೆ ಈಗ 
ಮದನನಯ್ಯನು ಕೃಷ್ಣ ಬಾರ ಕಾಣಕ್ಕ 


ಹಾಸಿದ ಹಾಸುಮಂಚ ಹಸಗೆಟ್ಟು ಹೋಗುತಿದೆ 
ಪೂಸಿದ ಶ್ರೀಗಂಧ ಬೆವರುತಿದೆ 

ಲೇಸಾದ ನಮ್ಮೆದೆ ಮಿ೦ಚೇರುತಲಿದೆ 
ವಾಸುದೇವನು ಕೃಷ್ಣ ಬಾರ ಕಾಣಕ್ಕ 


ಅಡವಿಲಿ ಕರೆಕು೦ಟೆ ಕುಡಿವೊರಿಲ್ಲದೆ ಬತ್ತಿ 
ನಡೆವೊರಿಲ್ಲದೆ ದಾರಿ ಹಸಗೆಟ್ಟೆತು 

ಕಾಡಮಲ್ಲಿಗೆ ಹೂವ ಕೊಯಿದು ಮುಡಿವೊರಿಲ್ಲ 
ನೋಡದೆ ಎನ್ನ ಜೀವ ಹಸಗೆಟ್ಟಿತಮ್ಮ 


ಕಾಯ ಹೊಳವು ಮಾಡಿ ಕುಚವ ಸೂರೆಯ ಮಾಡಿ 
ಮನವೆಂಬ ತಂತಿಯ ಹೂಡಿಕೊಂಡು 

ಎರಡು ಕಂಗಳನ್ನು ಎರಡು ತಾಳವ ಮಾಡಿ 
ಮೇಳಕೊಪ್ಪುವ ರಂಗ ಬಾರ ಕಾಣಕ್ಕ 


ಒಳದೊಡೆ ನಡುಗಿತೆ ನೆರಿಯು ಹಾರುತಲಿದೆ 
ಕಳಕಳಿಸುತಲಿದೆ ಕಳವಳವು 
ಪುಳಕವಾಗುತಲಿದೆ ಕಳೆಯುಗು೦ದುತಲಿದೆ 
ನಳಿನಾಭನು ಕೃಷ್ಣ ಬಾರ ಕಾಣಕ್ಕ 


೧೩೬ 
ತುಳಸಿ ಮಧ್ಯದಿ ಇರುವ ಕೃಷ್ಣನ 
ಬಳಸಿ ನೋಡುವ ಬನ್ನಿರೆ 


ಗೊಲ್ಲ ಸತಿಯರ ಗಲ್ಲ ಪಿಡಿದು 
ಎಲ್ಲ ನಟನೆಯ ತೋರುವ 
ಪುಲ್ಲನಾಭನ ಮೆಲ್ಲ ಮೆಲ್ಲನೆ 
ಎಲ್ಲ ಹೆ೦ಗಳು ನೋಡಿರೆ 


ಕಾಮಿ ಜನರಿಗೆ ಕಾಮಿತಾರ್ಥವ 
ಪ್ರೇಮದಿಂದಲಿ ಕೊಡುತಿಹ 
ಕಾಮನಯ್ಯನ ಚರಣಕಮಲವ 
ನಂಬಿ ಬದುಕುವ ಬನ್ನಿರೆ 


ಅ೦ಗರಾಗ ಶ್ರೀರಂಗ ಮಂಗಳ 
ಸಿ೦ಗರದಿ ತಾ ನಿಂತಿಹ 
ಮಂಗಳಾ೦ಗನ ಮಂಗಳಾರತಿ ಎಲ್ಲ 


ಹೆ೦ಗಳು ನೋಡಿರೆ 


ಒಂದು ಕೃಯಲಿ ಗಂಧಪುಷ್ಟ ಮ- 
ತ್ತೊ೦ದು ಕೈಯಲಿ ರಂಗನು 
ಮಂದಹಾಸದಿ ಇ೦ದುಮುಖಿಯರಿ- 
ಗ್ಲೊ೦ದಿಸುವನತಿ ಚ೦ದದಿ 


ಶುಕ್ರವಾರದಿ ಪೂಜೆಗೊ೦ಬುವ 
ಚಕ್ರಧರ ಶ್ರೀಕೃಷ್ಣನು 

ನಕ್ರಹರ ತ್ರಿವಿಕ್ರಮನು ಮನ- 
ವಾಕ್ರಮಿಸಿ ಸುಖ ಕೊಡುತಿಹ 


೧೩೭ 
ನಿನ್ನ ಮಗನೇನೆ ಗೋಪಿ ಗೋಪ್ಯಮ್ಮ 


ಚನ್ನಾರ ಚಲುವ ಉಡುಪಿನ ಕೃಷ್ಣರಾಯ 


ಮುಂಗುರುಳ ಮುಂದಲೆಗೆ ಬ೦ಗಾರದರಳೆಲೆ 
ರಂಗುಮಾಣಿಕದ ಹೊನ್ನುಂಗುರವನಿಟ್ಟು 

ಪೊ೦ಂಗೆಜ್ಜೆ ಚರಣದಂದುಗೆ ಫಲುಫಲುಫಘಲುಕನುತ ನ- 
ಮ್ಮಂಗಳದೊಳಗಾಡುತಿಹನೀ ಮುದ್ದು ಬಾಲ 


ಕಟವಾಯ ಬೆಣ್ಣೆ ಕಾಡಿಗೆಗಣ್ಣು ಕಟಿಸೂತ್ರ 
ಪಟ್ಕಾವಳಿ ಕೌಪೀನ ಕೊರಳಲ್ಲಿ ಪದಕ 
ಸಟಿಯಲ್ಲ ಬ್ರಹ್ಮಾ೦ಡ ಉದರದಲಿಂಬಿಟ್ಟು 
ಮಿಟಿಮಿಟಿ ನೋಡುತಿಹನೀ ಮುದ್ದು ರಂಗ 


ಹರಿವ ಹಾವನೆ ಕ೦ಡು ಹೆಡೆ ಹಿಡಿದು ಆಡಿಸುವ 
ಕರುವಾಗಿ ಆಕಳ ಮೊಲೆಯನುಂಬ 

ಅರಿದಾಗಿ ನೋಡಿದರೆ ಅಂತರಂಗದ ಸ್ವಾಮಿ 
ಧರೆಯೊಳಂ೦ಬುಧಿ ತೀರ ಉಡುಪಿಯ ಕೃಷ್ಣ 


೧೩೮ 
ನಿನಿಂದ ನಿನ್ನ ದಾಸರೆ ಮಿಗಿಲೋ ಕೃಷ್ಣ 


ನಿನ್ನಿಂದ ನಿನ್ನ ದಾಸರೆ ಮಿಗಿಲಾಗಿ 
ಮಮನ್ನಿಸುವುದು ನಿನಗೇಸು ಪ್ರಿಯವೊ ರಂಗ 


ತನ್ನ ಪ೦ಂಥಕಾಗಿ ಸತ್ಯಕಾಮನೆ೦ಬ 
ನಿನ್ನ ಪ್ರತಿಜ್ಞೆಯ ಬಿಡಿಸನೆ ಭೀಷ್ಮನು 


ದೇವರಥಾಯೂಥಪತಿಯೆ೦ಬ ನಿನ್ನನು 
ಬೋವನ ಮಾಡನೆ ಬಂಡಿಗೆ ಪಾರ್ಥನು 


8 


8 


ಮೂಲೋಕಪತಿಯೆ೦ಬ ನಿನ್ನ ಧರ್ಮರಾಯ 
ಕಾಲು ತೊಳೆವ ಕೀಳು ಊಳಿಗಕ್ಕಿಕ್ಕನೆ 


ಬೊಮ್ಮಾದಿಗಳಗಮ್ಮಾ ಗೋಚರ ಪರ- 
ಬ್ರಹ್ಮ ನಿನ್ನನು ಬಲಿ ಬಾಗಿಲ ಕಾಯ್ಸನೆ 


ಶ್ರೀಪತಿ ಭೂಪತಿ ಈ ಪೆಸರಿರಲು 
ಗೋಪಾ೦ಗನೆಯರ ನೀ ಕೂಡಿದೆಯೊ ಕೃಷ್ಣ 


೧೩೯ 
ಬಾರೊ ಬೇಗ ನೀರಜಾಕ್ಷ 
ದೂರು ಇದು ಏತಕೂ 


ಮೊಸರು ಮಾರುವ ಗೊಲ್ಲಶಿಯರ 
ಅಸವಳಿಸಿ ನೀ ಕೈಯ ಪಿಡಿದು 
ವಶವಾಗು ಎ೦ದು ಪೇಳಿ 
ನಸುನಗುತಲಿದ್ದೆಯಂತೆ 


ಕುಸುಮಶರನ ಪೆತ್ತವನೆ 
ಬಸವನಾದೆ ಊರೊಳಗೆ 
ಶಶಿಮುಖಿಯರ ದೂರು ಬಹು 
ಪಸರಿಸಿತು ನಾ ಪೇಳಲಾರೆ 


ಕಂದ ಕೇಳು ಇ೦ದುಮುಖಿಯರ 
ಹೊಂದಿ ನೀನಾಡಲ್ಯಾಕೆ 
ಮಂದಿರದೊಳಾಡಿ ಸಲಹೊ 
ತ೦ದೆ ಉಡುಪಿ ಸಿರಿಕೃಷ್ಣ 


೧೪೦ 
ಬಿಡದೆ ವಿನ್ನ ಪೂಜಿಸುವ ದಾಸರಿಗೆ 
ತಡೆಯದೆ ವೈಕು೦ಠವಾಹುದು ಸೋಜಿಗವೆ 


ಬಡತನವಾಗೆ ಬಾಲತ್ವ ಸಖನೆಂದು 

ಮಡದಿ ಪೋಗೆನಲು ಸುದಾಮ ಬಂದು 
ಹಯಿಡಿತುಂಬಿದವಲಕ್ಕಿಯನು ತಂದುಕೊಡಲಾಗ 
ಕಡಮೆಚ್ಚಿ ಅವಗೆ ಸೌಭಾಗ್ಯವನಿತ್ತೆ 


ಷಡುರಸಾನ್ನದೂಟವ ರಚಿಸಿರೆ ಕುರು 
ಪೊಡವಿಪನೊಲ್ಲದೆ ವಿದುರನ ಮನೆಯ 
ಕುಡಿತೆ ಪಾಲುಡಿದು ತೃಪ್ತನಾಗಿ ಪಾಲಿಸಿದೆ 
ಬಡವರಾಧಾರಿಯೆ೦ಬ ಬಿರುದ ನೀಮೆರೆದೆ 


ಕಡಲಶಯನನೆ ಕುಬುಜಿ ತ೦ದ ಗ೦ಧಕ್ಕೆ 
ಒಡ೦ಬಟ್ಟು ದಿವ್ಯಾ೦ಗವ ಮಾಡಿದೆ 


ಸಡಗರದಿಂದನವರತ ಪೂಜಿಸುವಂಥ 
ದೃಢಭಕ್ತರಿಗೇನು೦ಟು ಏನಿಲ್ಲವೋ ಸಿರಿಕೃಷ್ಣ 


೧೪೧ 
ಮಂಗಳಂ ಜಯ ಮಂಗಳಂ ಪ. 


ಗೋಕುಲದಲಿ ಪೊಂಗೊಳಲೂದುತ 
ಗೋವಳೆಯರ ಕೂಡೆ ನಲಿದಾಡುತ 
ಶಕಟನ ತುಳಿದು ಕಾಳಿಂಗನ ಮರ್ದಿಸಿ 
ಭಕುತರ ಪೊರೆವ ಗೋಪಾಲಕೃಷ್ಣಗೆ 


ಸರಸಿಜಮಿತ್ರಸುತನ ಕಾಯಿದು 
ಸುರಪತಿಸುತನ ಬಾಣದಿ ತರಿದು 
ಚರಣ ನಖಾಗ್ರದಿ ಸ್ಪರ್ಶಿಸಿ ಶಿಲೆಯನು 
ತರುಣಿ ಮಾಡಿದ ಶ್ರೀರಾಮಚಂದುಗೆ 


ಶಂಕರಾಭರಣಶಯನನಿಗೆ 
ಪಂಕಜೋದ್ಧ್ಭವನ ಪಡೆದವಗೆ 
ಸಂಖ್ಯೆಯಿಲ್ಲದ ದೈತ್ಯ ಸ೦ಘವ ತರಿದಗೆ 
ಶಂಖ ಚಕ್ರವ ಪಿಡಿದ ಶ್ರೀಕೃಷ್ಣಗೆ 


೧೪.೨ 
ಮನ್ನಿಸೆನ್ನ ಮನ್ಮಥಜನಕ ಮಧುಸೂ- 
ದನ್ನ ಮ೦ದರೋದ್ದಾರ 


ನಿನ್ನ ನಂಬಿದೆ ನಿಶ್ಚಯದಿ ನಿರಂತರದಿ 
ನೀನಿಹಪರದಲಿ ಕಾಯೊ 


ಶ್ರೀರಂಗ ಖಗತುರ೦ಗ ಜಗದಾ೦- 
ತರಂಗ ವಿಧಿಕುರಂಗಧರ ನಮಿತ 
ಸಾರ೦ಗ ಪರಿಪಾಲ ಸುಗುಣಜಾಲ 
ಲಕುಮೀಲೋಲ ಕೃಪಾರಸ- 
ತರಂಗಿತಾಪಾ೦ಗ ದುರಿತಭ೦ಗ 
ಧೃತರಥಾ೦ಗ ಶುಭಾ೦ಗ 


ಕಾರುಣ್ಯವಿಧಿ ಶರಣ್ಯವತ್ಸಲ ಲೋಕ 
ಶರಣ್ಯ ದೇವವರೇಣ್ಯ ಘನಶ್ಯಾಮ 
ಚರಣಕಮಲಕ್ಕ ಶರಣುಹೊಕ್ಕೆ ತಾಮಸ 
ವ್ಯಾಕೆ ಸಲಹೊ ಶ್ರೀ- 

ವರೇಣ್ಯ ಯದುವೀರ ದುರಿತದೂರ 
ವೇದಸಾರ ಗಂಭೀರ 


ಸನ೦ದನಾದಿ ಮುನಿಪ್ರಿಯ ಸಚ್ಚಿ- 
ದಾನಂದ ನಂದಗೋಪ ತನಯ 
ಏನೆಂದು ಪೇಳಲಯ್ಯ ನಿನ್ನ ಮಾಯ 
ಮರೆಯಲರಿಯೆ ಯುಧಿಷ್ಠಿರ 
ಧನ೦ಜಯ ಸಹಾಯ ಶ್ರೀಕೃಷ್ಣರಾಯ 
ಸುಹೃದಗೇಯ ನಮೋ ನಮೋ ಜೀಯ 


೧೪೩ 

ಗದ್ಯ ದಂಡಕ 

ಮರುಗ ಮೊಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ತು- 
ರುಬಲೊಪ್ಪುವ ಚೂಡಾರತುನ ಮಾಣಿಕದ 
ಮರೆವ ಚ೦ದ್ರಸೂರಿಯ ಮುಡಿಯಲೊಪ್ಪುವ 
ಕುರುಳುಗೂದಲು ಬೈತಲೆಯಾ ಒಪ್ಪುಗಳು 
ಮೃಗನಾಭಿತಿಲಕ ನೊಸಲಲಿ ಹಚ್ಚೆಬಟ್ಟು 
ಮದನ ಸಿ೦ಗಾಡಿ ಸೋಲಿಸುವ ಪುರ್ಬುಗಳ 
ಕುಡುತೆಗ೦ಗಳ ಢಾಳ ಜಗವ ಮೋಹಿಸುತಿಪ್ಪ 
ಕಡೆಗಣ್ಣ ಕೆ೦ಪು ಹಚ್ಚೆಯ ರೇಖೆಗಳ 

ಬೆಡಗು ಮುತ್ತಿನ ಮೂಗುತಿ ನಾಸಿಕದಲಿ 
ಕಡುಗೆಂಪು ಅಧರ ಚುಬುಕ ದ೦ತ೦ಗಳ 


ಥಳಥಳಿಸುವ ಕದಪುಗಳ ಮೇಲೊಪ್ಪುವ 
ಹೊಳೆವೊ ಮುತ್ತಿನ ವಾಲೆ ಕೂಪ್ಪು ವೆ೦ಟೆಗಳ 
ನಳನಳಿಸುವ ಎಳೆನೀಲದ ಬಾವುಲಿ 

ಹೊಳೆವ ಆಣಿಮುತ್ತಿನ ಗೊ೦ಚಲುಗಳ 
ಶ೦ಖತ್ರಿರೇಖೆಯಿ೦ಂದೂಪ್ಪವ ಗಳದಲಿ 
ಕುಂಕುಮ ಕಸ್ತೂರಿ ಅಗರು ಚ೦ದನದ 
ಮುತ್ತಿನ ಮಲುಕು ಪೆ೦ಡೆಯ ಸರ ಕೊರಳಲ್ಲಿ 
ಹತ್ತೆಗಟ್ಟೆರುವಾ ಹರಳು ಮುತ್ತುಗಳ 

ಮುತ್ತು ಮಾಣಿಕ ನವರತ್ನದ ಚಿ೦ತಾಕ 

ಒತ್ತಿ ಸೇರಿದ ಕ೦ಠೀಮಾಲೆ ಸರಗಳ 


ಹವಳದಾ ಸರ ಏಕಾವಳೀ ಸರಗಳ 

ಪರಿಪರೀ ಒಪ್ಪುವ ಪದಕ ತಾಳಿಗಳ ಕ- 

ರಿಯ ಸೊಂಡಿಲ ಸೋಲಿಸುವ ತೋಳ್ಗಳ ಮೇಲೆ 
ಮೆರೆವಾ ಭುಜಕೀರ್ತಿ ತೋಳ ಬಂದಿಗಳ 
ರುಡಿವ ದುಂಡು ರಕ್ಷೆಯಮಣಿ ತಾಯಿತ್ತು 
ಮೆರೆವ ಹಮ್ಮೀರ ತಾಯಿತಿ ಕಾ೦ತಿಗಳ 

ಕಡಗ ಕ೦ಂಕಣಚೂಡೆ ಬಿಚ್ಚು ಬಳೆಗಳ 
ಹಿಡಿವುಡಿಯಲ್ಲಿ ವಜ್ರದಾ ಥಳವುಗಳ 
ಕಡುಮೋಹವಾದ ಮುರುಡಿಯ ಸರಪಣಿ 
ರುಡಿವ ಮು೦ಗೈಯ ಮುರಿಗೆ ಕವಡೆಯ 


ಜಾತಿಪವಳಕೃಗಟ್ಟು ಮು೦ಗೈಯಲ್ಲಿ 
ಖ್ಯಾತಿವಡೆದ ಮುತ್ತಿನ ಕ೦ಕಣ೦ಗಳ 


೨೦ 


೩೦ 


೧೦ 


ಅರುಣನುದಯ ಸೋಲಿಸುವ ಅಂಗೈಯಲ್ಲಿ 
ಪಿಡಿದು ಕಡೆವ ಕಡೆಗೋಲು ನೇಣುಗಳ 
ಬೆರಳ ಮುದ್ರಿಕೆ ರಂಗು ನೀಲ ಮಾಣಿಕಗಳ 
ಪ್ರತಿಫಲಿಸುವ ಚ೦ದ್ರಕಾ೦ತಿಯ ಸೆಳ್ಳುಗುರ 
ಕನಕಕಲಶ ಕುಚಗಳ ಮೇಲೊಪ್ಪುವ 
ಮಿನುಗುವ ಚ೦ದ್ರಗಾವಿಯ ರವಿಕೆಗಳ 
ಉರದಲೊಪ್ಪವ ಶ್ರೀವತ್ಸ ಕೌಸ್ತುಭರತ್ನ 
ಮೆರೆವ ವೈಜಯಂತೀ ಮಾಲೆ ಶೋಭಿಸುವ 


ಉರದ ತ್ರಿವಳಿನಾಭಿ ಕಟಿಯ ಮೇಲೊಪ್ಪುವ 
ಪದುಮ ಪಟ್ಟೆಯ ಚುಂಗು ಮೆರೆವ ಸೆರಗಿನ 
ನಡುವಿಲೊಪ್ಪವ ಚಲತ್ಕಮಲದೊಡ್ಯಾಣದ 
ಕಡುಮುದ್ದು ಉಡಿಗಂಟೆ ರುಡಿದ ನೇವಳದ 
ಉರುಟುಕದಳಿ ಕಂಬದಂತೆ ಪೆರ್ದೊಡೆಗಳ 
ಮೆರೆವ ಜಾನುಜಂಘಫೆ ಚರಣಕಮಲದ 
ಮಿರುಪ ಕಾಲಂದುಗೆ ಕಿರುಗೆಜ್ಜೆ ಸರಪಣಿ 
ವೀರಮುದ್ರಿಕೆ ಮೆಂಟಿಕೆಯ ಪಿಲ್ಲೆಗಳ 
ಅಂಕುಶಧ್ವಜ ವಜ್ರ ರೇಖೆಯಿಂದೊಪ್ಪುವ 
ಕುಂಕುಮಾಂಕಿತ ಪಾದ ನಖ ಚ೦ದ್ರಿಕೆಯ 


ಶಂಕೆಯಿಲ್ಲದೆ ಶಕಟಿನ್ನ ತುಳಿದ ಪಾದ 
ಪಂಕಜಮುಖಿಯನೊಲಿಸುವ ಶ್ರೀಪಾದ 
ನೆಲನ ಅಳೆದು ಬಲಿಯನ್ನೆ ತುಳಿದ ಪಾದ 
ಶಿಲೆಯ ಬಾಲೆಯ ಮಾಡಿದ ಚೆಲ್ವ ಪಾದ 
ದುರುಳ ಕೌರವನ್ನ ಧರೆಗೆ ಕೆಡಹಿದ ಪಾದ 
ಶರಣಜನರು ಸೇವಿಸುವ ಶ್ರೀಪಾದ 
ಸಿರಿಯರಸಿಯು ಸೇವಿಸುವ ಶ್ರೀಪಾದ 

ನಿರುತ ಸೇವಿಪ ನಮ್ಮ ಗುರುಮಧ್ವಮುನಿಯ 
ಹೃದಯಕಮಲದಿ ವಾಸವಾಗಿಪ್ನ ಕೃಷ್ಣನ 
ಪದುಮ ಚರಣಕ್ಕ ನಮೋ ನಮೋ ಎಂಬೆ ನಾ 


೧೪೪ 
ಮ್‌ೌನಗೌರಿಯ ಹೆಣ್ಣು ಹೈಕಳ ಕೂಡೆ 
ಶ್ರೀನಾಥ ನಿನಗೆ ಸಲ್ಲದು ಹಸುಮಕ್ಕಳಾಟ 


ತರಳ ನೀನಮ್ಮ ಸೀರೆಯ ಹೊತ್ತುಕೊ೦ಡು 
ತರುವನೇರಿ ಕಕ್ಕಸ ಗೆಲುವ 

ತರುವಳ್ಳಿತನಕೆ ನಿನ್ನ ಪೇರುರದ 

ತರುಣಿ ನಗುತಾಳೆ ಪೊಕ್ಕಾಟ ಸಾಕೆ೦ಬ 


ಸ್ನಾನವ ಮಾಡಿ ಮೌನಗೌರಿಯ 
ನೋನಲೀಯೆ ಮೌನವ ಕೆಡಿಸಿ 

ಧ್ಯಾನವ ಮಾಡಲೀಯೆ ನಿನ್ನ ಚೆನ್ನಿಗ ರೂಹ 
ನೆನೆಸುತ ವಾಸಿಯೆ೦ಬುದ ನಾವರಿಯೆವು 


೫೦ 


೬೦ 


೪೦ 


ನಿನ್ನ ಪೊಕ್ಕಳ ಬೊಮ್ಮ ನಿನ್ನುದರದ ಜಗ 
ವಿನ್ನ೦ಗದ ಸುರಮುವಿಗಳೆಲ್ಲ 

ನಿನ್ನನೆ ನಗುವರೋ ವೀನರಿಯದೆ ನಮ್ಮ 
ಚುನ್ನವಾಡುವ ಹೆಡ್ಡಾಟ ಸಾಕೆಂಬ 


ತುತಿಸಿ ತುತಿಸಿ ಕಾಣರು ಬ್ರಹ್ಮರುದ್ರರು 
ಮತಿಗೊಳಗಾಗೆ ಮುವೀಶ್ಚರರ 

ಶ್ರುತಿಗಳು ನಿನ್ನನು ಪ್ರಡುಕಲರಿಯವು ಬಾಲ 
ಸತಿಯರೊಡನೆ ಖೇಳಮೇಳಾಟ ಸಾಕೆ೦ಬ 


ಎಸಳುಕ೦ಗಳ ಢಾಳ ನಸುನಗೆ ಕೌಸ್ತುಭ 
ಎಸೆವ ಕಂಠದ ತುಳಸಿಯ ದಂಡೆ 
ಮಿಸುನಿಯವಸನ ಉಲಿವ ಪೆಂಡೆಯ 
ಹೊಸ ಹೊಸ ಚೆನ್ನಿಗ ಪರಿಹಾಸ ಸಾಕೆ೦ಬ 


ಅರಸನ ಮಗನೆಂದು ತಾಳಿದೆವಲ್ಲದೆ 
ಸರಸಿಜಾಕ್ಷ ಯಮುನೆಯ ಮಳಲಲ್ಲಿ 
ಸರಸದಲಿದ್ದರೆ ನಿನ್ನಂಗದಲಿಹ 
ಸುರರೋಡಬೇಕು ಸರಸ ಸಾಕೆ೦ದೆ೦ಬ 


ಚೆಲುವರ ತಿಲಕ ರಸಿಕರ ಶಿರೋಮಣಿ 
ಲಲನೆಯರ ಮನ ಸೂರೆಗಾರ 

ಫಲಿಸಿತು ವ್ರತವೆಮ್ಮ ಕೃಷ್ಣ ನಿನ್ನೊಲುಮೆಯ 
ಬಲೆಗೆ ಸಿಕ್ಕದರಾರು ಸೊಬಗಿನೊಬ್ಬುಳಿಯೆ೦ಬ 


೧೪೫ 
ಯಾಕೆ ವೃ೦ದಾವನವು ಯಾಕೆ ಗೋಕುಲ ನಮಗೆ 
ಯಾಕ ಬ೦ದೆಯೊ ಉದ್ದವ 


ಯಾಕ ಸ್ನೇಹದ ಮಾತು ಲೋಕಮೋಹಕ ತಾನು 
ಆ ಕುಬುಜೆಯನೆ ಕೂಡಿದ ಉದ್ದವ 


ಬಿಲ್ಲುಗಾರನಯ್ಯನ ಬೇಟ ನಗೆ ನುಡಿನೋಟ 
ಎಿಲ್ಲದ೦ತಾಯಿತಲ್ಲ 

ತಲ್ಲಣಿಸುತಿದೆ ದೇಹ ತಾಪ ಮೈಯೊಳು ಹೆಚ್ಚಿ 
ಪರವಶವಾಯಿತಲ್ಲೊ 

ಎಲ್ಲರನು ಅಗಲಿಸಿದ ಖುಲ್ಲ ಅಕ್ರೂರ ನ- 
ಮೋಭನ ಕರೆದೊಯ್ದನೊ 

ಮಲ್ಲರನು ಮರ್ದಿಸಿದ ಮಾವ ಕಂಸನ ಕೊಂದ 
ವಲ್ಲಭನ ತೋರಿಸಯ್ಯ 


ಅನುದಿನವು ಆದರಸಿ ಅಧರಾಮೃತವನಿತ್ತು 
ಆನಂದವನು ತೋರುವ 


8 


ಮನದ ಮರ್ಮವ ತಿಳಿದು ಮನಸಿಜನಯ್ಯನು 
ಮಧುರ ಮಾತಲಿ ದಣಿಸುವ 

ಕನಸಿನೊಳು ಕಂಡ ತೆರನಾಯಿತು ನೋಡು 
ಮುನಿವಂದ್ಯ ತಾನೆ ಬಲ್ಲ 

ವನಜಾಕ್ಷ ವಾಸುದೇವನ ತ೦ದು ತೋರಿಯವನ 
ಒಡಗೂಡಿಸಯ್ಯ ನೀನು 


ಕರುಣಿ ನೀನೆಂಬುದು ಕಪಟನಾಟಕದವ 

ಸರಸ ವಿರಸ ಮಾಡಿದ 

ಸ್ಮರಿಸಿದವರನು ಕಾಯ್ದ ಶರಣಜನ ಪರಿಪಾಲ 
ತೊರೆದನೇತಕೊ ಎಮ್ಮನು ` 

ತ್ವರಿತದಿ೦ದಲಿ ಪೋಗಿ ತರುಣಿಯರ ಗೋಳ್ಡೇಳಿ 
ಬರಮಾಡಬೇಕೆಂ೦ಬೆವೊ ನೆರೆ ನಂಬಿದವರನು 
ಪೊರೆವ ಸಿರಿಕೃಷ್ಣಗೀ ಪರಿಯೆಲ್ಲ ಪೇಳಿ ಬಾರೊ 


೧೪೬ 
ರಂಗ ಬಂದ ಬೃ೦ದಾವನದಲಿ ನಿಂದ 
ಕೊಳಲಿನ ಧ್ವನಿ ಬಹು ಚೆ೦ದ 


ನಂದಗೋಪಿಯರ ಕ೦ದ ಮುಕುಂದ 
ಸುಂದರಿಯರ ಆನಂದರವಿಂದ 


ಮಂದಗಮನೇರ ಕೂಡಿ ಸರಸವಾಡುತ್ತ 
ಇ೦ದಿರೆಯರಸ ತಾ ನಗುತ ಕೊಳಲನೂದುತ್ತ 
ಎ೦ದೆ೦ದಿಗೂ ತನ್ನ ನಂಬಿದ ಭಕುತರ 
ಬಂದು ಪೊರೆವ ಗೋವಿಂದ ಮುಕುಂದ 


ಉದಧಿ ಸಂಚಾರ ಗುಣಗ೦ಭೀರ ನವನೀತ 

ದಧಿ ಬಾಂಡ ಚೋರ ರುಗ್ಮಿಣೀ ಮನೋಹರ 
ಮದನಗೋಪಾಲನು ಭಜಿಸುವ ಭಕುತರ 
ಹೃದಯದೊಳಗೆ ವಿ೦ದು ಮುದವನು ಕೊಡುವ 


ಮಧುರೆಯಿಂದಲಿ ಬಂದ ಮಾವನ್ನ ಕೊಂದ 
ಕಡೆಗೋಲ ನೇಣ ಕೈಲಿ ಪಿಡಿದ ದ್ವಾರಕಾವಾಸ 
ಹಡಗಿನಿಂದಲಿ ಬ೦ದು ಉಡುಪಿಲಿ ನೆಲೆಸಿದ 
ಬಿಡದೆ ಪೂಜೆಗೊ೦ಬ ಒಡೆಯ ಶ್ರೀಕೃಷ್ಣ 


೧೪೭ 
ರಂಗ ಬ೦ದಾನೆ ಯಾದವರಾಯ ಬಂದಾನೆ 
ಕಂಗಳು ದಣಿಯೆ ನರಸಿ೦ಗ ಬ೦ದಾನೆ 


ಮಲ್ಲಿಗೆ ವನದೊಳಗೆ ನಿನ್ನ ಮಗ ಮರನ ಹತ್ತಿದ 
ಬೆಲ್ಲ ಕೊಟ್ಟರೆ ಒಲ್ದೆನೆ೦ದು ಅಲ್ಲಿಗಲ್ಲಿಗೋಡಾಡಿದನಮ್ಮ 


ಕ್ಯಾದಗೆ ವನದೊಳಗೆ ವಿನ್ನ ಮಗ ಬೋಧಿಸಿ ಕರೆದನೆ 
ಹಾದಿಲೈವರಿಗಾಧಾರವಾಗಿ ಮೇದಿನಿಯೆಲ್ಲ ಬಳಸುತಲೀಗ 


ಕಾಲಲ್ಲಿ ಕಿರಿಗೆಜ್ಜೆ ಒಪ್ಪುವ ನಾ(ಬಾ?)ವಲಿ ಉಡುದಾರ 
ಮಾಲೆ ಹಾಕಿ ಮಾವನ ಮಗಳೆ ವಲ್ಲನಭೆ ನೀನೆಂದ 


ವಿಲ್ಲದೆ ಇರುವ ವಿನ್ನ ಸುತ ಎಲ್ಲರೆ೦ತೇನೆ 
ಬಿಲ್ಲ ಹಬ್ಬವ ಮಾಡಿಸಿ ಪೋದ ಬಲ್ಲವರ್ಯಾರಮ್ಮ 


ಇಕ್ಕೂ ವಿನ್ನೆ ಕರೆದು ನಮಗೆ ಸಕ್ಕರೆ ತುಪ್ಪ ಅನ್ನಗಳಿಕ್ಕಿ 
ಅಕ್ಕರೆ ಕ೦ದಗೆ ಅಪ್ಪನಾಗಿ ಕುಣಿಕುಣಿದೋಡಿದ ಶ್ರೀಕೃಷ್ಣಯ್ಯ 


೧೪೮ 
ವಾಸುದೇವ ವಸುದೇವ ನಂದನ ಕೃಷ್ಣ 


ಕುಸುಮಶರನ ಪಿತ ಅಸುರಮರ್ದನ ಕೃಷ್ಣ 


ಮಂದರಗಿರಿಧರ ಮಧುಸೂದನಕೃಷ್ಣ 
ಕುಂದದೆ ಪೋಗಿ ಕಂಸನ ಕೊಂದೆ ಶ್ರೀಕೃಷ್ಣ 


ಶಿಶುವಾಗಿ ಪೂತನಿ ಅಸುವ ಹೀರಿದೆ ಕೃಷ್ಣ 
ಶಿಶುಪಾಲಾ೦ತಕ ಯಶೋದೆನ೦ದನ ಕೃಷ್ಣ 


ಮುರಹರ ಶರಣು ಹೊಕ್ಕೆನೊ ಕಾಯೊ ಶ್ರೀಕೃಷ್ಣ 
ಶರಣೆ೦ಬ ಜನರಿಗೆ ಕರುಣಿಪ ಶ್ರೀಕೃಷ್ಣ 


ಗರುಡಗಮನನಾಗಿ ಚರಿಸುವ ಶ್ರೀಕೃಷ್ಣ ನಿನ್ನ 
ಚರಣಕಮಲವನು ನಂಬಿದೆ ಶ್ರೀಕೃಷ್ಣ 


ಶೇಷಶಯನ ನೀ ಪೋಷಿಸೆನ್ನನು ಶ್ರೀಕೃಷ್ಣ 
ಭಾಸುರಾ೦ಗನೆ ಭಕ್ತವತ್ಸಲ ಶ್ರೀಕೃಷ್ಣ 


೧೪೯ 
ಸಿಕ್ಕಿದನೆಲೆ ಜಾಣೆ ಶೀ ವೇಣುಗೋಪಾಲ 
ಭಕ್ತವತ್ಸಲ ದೇವನು 


ಮಕ್ಕಳ ಚ೦ಡಿಕೆ ಮರದ ಕೊನೆಗೆ ಕಟ್ಟೆ 
ಫಕ್ಕನೆ ಕೃಚಪ್ಮಾಳಿಕ್ಕಿ ನಗುವ ರಂಗ 


ಹೆಣ್ಣುಮಕ್ಕಳು ಬಚ್ಚಲೊಳಗೆಣ್ಣೆ ಮ೦ಡೆಯೊಳು 
ಬಣ್ಣ ವಸ್ತವ ಬಿಟ್ಟು ಬರಿ ಮೈಯೊಳಗಿರೆ 
ಬೆನ್ನಿಗೆ ಬಿಸಿನೀರು ಚೆಲ್ಲಿ ಸೀರೆಯನೋೊಯ್ದು 


ಉನ್ನತವಾದ ವೃಕ್ಷವನೇರಿದ ಜಾಣ 


ಪಟ್ಟೆಮ೦ಚದ ಮ್ಯಾಲೆ ಪತಿಯಂತೆ ಮಲಗಿರೆ 
ಎಷ್ಟು ಸ್ವತ೦ತ್ರವೆ೦ದು ಪೇಳಿದೆನು 

ಉಟ್ಟ ಸೀರೆಯ ಸೆಳೆದು ಬಟ್ಟ ಕುಚವ ಪಿಡಿದು 
ಎಷ್ಟ೦ತ ಪೇಳಲೆ ಭ್ರಷ್ಟಮಾಡಿದನಮ್ಮ 


ಸಡಗರದಲಿ ಸೋಳಸಾಸಿರ ಗೋಪೇರ 
ಒಡಗೂಡಿ ಕೊಳಲನೂದುತ ಮೊಸರನ್ನೆ 
ಕಡೆವ ಗೊಲ್ಲತೇರ ಕೈಪಿಡಿದಾಡುವ 
ಒಡೆಯನೆ ಇವ ನಮ್ಮ ಉಡುಪಿಯ ಸಿರಿಕೃಷ್ಣ 


(ಈ) ಅವತಾರತ್ರಯ 
೧೫೦ 
ಆರು ನಿನಗಿದಿರು ಅಖಿಳ ಧಾರುಣಿಯೊಳಗೆ 


ಸಾರ ಶಾಸ್ತೃವ ಮೆರೆದ ಸರ್ವಜ್ಞ ಮುನಿರಾಯ 


ಆರೊಂದು ವೈರಿಗಳ ತರಿದು ವೈಷ್ಣವರಿಗೆ 
ಆರೆರಡು ಊದ್ದ ಪು೦ಡ್ರಗಳ ಇಡಿಸಿ 

ಆರು ಮೂರರ ಮೇಲೆ ಮೂರಧಿಕ ಕುಮತಗಳ 
ಬೇರೊರಸಿ ಕಿತ್ತಂದು ಬಿಸುಟ ಧೀರ 


ಆರು ನಾಲ್ಕು ತತ್ವದಬಿಮಾನಿಗಳಿಗೊಡೆಯ 
ಮಾರುತನ ಮೂರನೆಯ ಅವತಾರನೆ 
ಆರೈದರ ಮೇಲೆರಡು ಅಧಿಕ ಲಕ್ಷಣವುಳ್ಳ 
ಮೂರುತಿಯೊಳೊಪ್ಪುತಿಹ ಮುನಿವರೇಣ್ಯ 


ಆರಾರು ಮೇಲೊಂದು ಅಧಿಕ ಲೆಕ್ಕದಿ ಗ್ರಂಥ 
ಸಾರವನು ರಚಿಸಿ ಸಜ್ಮನರಿಗಿತ್ತು 
ಪಾರಮಾರ್ಥಿಕ ಭೇದ ಪಂಚಕ ಸ್ಥಾಪಿಸಿದೆ ಉ- 
ದಾರ ಶ್ರೀಕೃಷ್ಣನ ದಾಸನಾಗಿ ಮೆರೆದೆ 


೧೫೧ 
ಈತನೀಗ ವಾತಜಾತನು ತನ 


ತಾತಗಾಗಿ ದನುಜಕುಲವ 
ಘಾತಮಾಡಿ ಸವರಿದಾತ 


ಅ೦ಬುಧಿಯ ಲಂ೦ಫಿಸಿ ಭರದಿ 
ಲಂಕಾ ಶಿಖರದಲ್ಲಿ ಧುಮುಕಿ 
ಸಂಭ್ರಮದಿಂದ ಲಂಕೆಗೆ ಪೋಗಿ 
ಅ೦ಬುಜಾಕ್ಟಿಯನರಸಿದಾತ 


ಧರಣಿ ಸುತೆಯ ಚರಣಕೆರಗಿ 
ಕರುಣಿ ರಾಮನು೦ಗುರವಿತ್ತು 
ಕರದಿ ದಾನವರನು ಸವರಿ 
ಶರಧಿಯನು ಲಂ೦ಫಿಸಿದಾತ 


ಕಡಲ ತಡಿಯೊಳಿರ್ದ ಕಪಿಗ- 
ಳೂಡನೆ ರಾಮನಂವ್ರಿಗೆರಗಿ 
ಮಡದಿಯ ಚೂಡಾರತುನವಿತ್ತು 
ಕಡು ಕೃತಾರ್ಥನೆನಿಸಿಕೊಂಡ 


ದುರುಳ ಕೌರವನನುಜನುರವ 
ಕರದಿ ಸೀಳಿ ರಕ್ತವ ಸುರಿದು 
ನರಸಿಂಹಚರಣಕರ್ಪಿಸಿ 

ಧರೆಗೆ ಭೀಮನೆನಿಸಿದಾತ 


ಇಳೆಯೊಳಿದ್ದ ಮಧ್ಯಗೇಹನ 
ಕುಲದಿ ಜನಿಸಿ ಶುದ್ಧವಾದ 
ನಳಿನನಾಭನ ಒಲುಮೆಯಿಂದ 
ಮಲಿನರನ್ನು ಅಳಿದ ಧೀರ 


ಇಪ್ಪತ್ತೊ೦ದು ಕುಮತಗಳನು 
ಒಪ್ಪದಿ೦ದ ಗೆಲಿದು ಭಕ್ತ - 
ಕಲ್ಬವೃಕ್ಷನೆನಿಸಿ ಮೆರೆದ 
ಸರ್ಪಶಯನವಿರವ ತೋರ್ದ 


ಧರಣಿ ಮಂಡಲದೊಳಗೆ ಭೂಮಿ 
ಸುರಗಣಕೆ ಶಾಸ್ತಾಮೃತವ 
ಎರೆದು ಶ್ರೀಕೃಷ್ಣನ ತೋರಿ 

ವರ ಬದರಿಯಲಿ ನಿಂತ ಧೀರ 


೧೫೨ 
ಎ೦ತು ಪೊಗಳುವೆ ನಿಮ್ಮ ಯತಿಕುಲ ಶಿರೋರನ್ನ 
ಶಾಂತ ಮಧ್ವಾಚಾರ್ಯ ಶರಣು ಮುವಿವರ್ಯ 


ಪ್ರಥಮಾವತಾರದಲಿ ವ್ರಧಿತ ರಾಮನ ಭಜಿಸಿ 
ಅತಿ ಪಂಥದಿಂದ ಶರಧಿಯನು ಪ್ಲವಿಸಿ 
ಕ್ವಿತಿಜೆಗ೦ಕಿತವಿತ್ತು ಪೂದೋಟವನು ಕಿತ್ತೆ 
ಪ್ರತಿಗಾಣೆ ನಿನಗೆ ಅಪ್ರತಿಮ ಪರಾಕ್ರಮನೆ 


ದ್ವಿತೀಯಾವತಾರದಲಿ ದೇವಕೀಜನ ಕಂಡೆ 
ಸತಿಗೆ ಕಾಮಿಸಿದವನ ಸಾಹಸದಿ ಸದೆದೆ 
ಪ್ರತಿಯಾದ ಮಾಗಧನ ಕಾಳಗದಿ ಛೇದಿಸಿದೆ 


8 


ಪ್ರತಿಯ ಕಾಣೆನೊ ನಿನಗೆ ಮೂಲೋಕದೊಳಗೆ 


ತೃತೀಯಾವತಾರದಲಿ ತ್ರಿಜಗ ತಾ ನುತಿಸುವ ತೆರದಿ 


ಅತುಳ ತಪದಿ೦ದ ಪರಮ ಮಹಿಮನನು ಭಜಿಸಿ 
ಕ್ಲಿತಿಗಧಿಕ ಉಡುಪಿಯಲಿ ಶ್ರೀಕೃಷ್ಣನನು ನಿಲಿಸಿ 
ಪ್ರತಿಮತವ ಮುರಿದೆ ಪೂರ್ಣಪ್ರಜ್ಞತೆಯ ಮೆರೆದೆ 


೧೫೩ 
ಏನೆ೦ಬೆ ನಿಮ್ಮ ಕರುಣವ ದೇವವರ್ಯ, ಶ್ರೀಮ- 
ದಾನಂದತೀರ್ಥಾರ್ಯ ಹರಿಕಾರ್ಯಧುರ್ಯ 


ವಾರಿಧಿಯ ಗೋಷ್ಟಾದ ನೀರಂತೆ ದಾಟಿದೆಯೊ 
ಮಾರು ಮಲೆತಾಕ್ಷನನು ಮುರಿದು ಮೆರೆದೆ 
ಸಾರಿದವರ ಅಕ್ಷಗಳ ನಿಲಿಸಿ ನೀನವರ 
ಮೇರೆಯಿಲ್ಲದ ಭವಾ೦ಬುಧಿಯ ದಾಟಿಸಿದೆ 


ದಾನವನ ಅಶೋಕವನವನೆ ಕಿತ್ತೀಡ್ಯಾಡಿ 
ಶ್ರೀನಾಥನೆನುತ ಲಂಕೆಯನುರುಪಿದೆ 
ಮಾನವರ ಶೋಕವನವನು ಬೇರೊರಸಿ ಕಿತ್ತಿ 
ದಾನವರ ಪುರವ ದಹಿಸಿ ನೀ ಮೆರೆದೆ 


ಬ್ಯಾಗ ಸ೦ಜೀವನವ ತಂದು ನೀ ಪೊರೆದೆ 
ನಾಗಪಾಶದಿ ನೊ೦ದ ಕಪಿಕಟಕವ 

ಈಗ ಹರಿಭಕುತಿ ಸುಧೆಯನೆರೆದು ಪಾಲಿಸಿದೆ 
ರಾಗದಿಂ ಭವಬದ್ಧ ಜನರುಗಳ 


ಮೂಲ ರಾಮಾಯಣವ ಪಾಡಿಪಾಡಿ ಅ೦ದು 
ಓಲ್ಯಾಡಿ ಹರಿಭಕುತಿ ಸಾಗರದೊಳು 

ಈ ಲೋಕದೊಳಗೆಲ್ಲ ಅದರ ಸಾರವ ಬೀರಿ 
ತೇಲಿಸಿದೆ ಹರಿಭಕುತಿ ಸಾಗರದಲಿ 


ಹತ್ತು ದಿಕ್ಕನು ಗೆಲಿದು ರಾಜಸೂಯದಿ ಹರಿಯ 
ಚಿತ್ತ ಬರಲಗ್ರಪೂಜೆಯ ಮಾಡಿದೆ ಹತ್ತೆರಡು 
ಮತ್ತೊಂದು ದುರ್ಭಾಷ್ಯಗಳ ಜರಿದು 
ಬಿತ್ತರಿಸಿದೆ ಭಾಷ್ಯದಿಂದಗ್ರಪೂಜಿಯನು 


ದ್ರೌಪದಿಯ ಸ೦ತವಿತ್ತೆ ಅಂದು ಮುಡಿವಿಡಿದೆಳೆದ 
ಪಾಪಿ ದುಶ್ಕಾಸನನ ಬಸುರ ಬಗೆದೆ 

ಪಾಹಿ ಜನರೆಳೆದೊಯ್ಯೆ ವೇದಾ೦ತ ದೇವಿಯರ 
ಶ್ರೀಪತಿಯ ಸೇವಿಸಿದೆ ಬಲುಪರಿಯಲಿ೦ದ 


ಅಂದು ಕಲಿಯಂಶ ದುರ್ಯೋಧನನ ಸಂದುಗಳ 
ಕುಂದದಲೆ ಮುರಿದೆ ಗದೆಯಿಂದ ನೀನು 
ಇಂದು ಕಲಿಯನನೇಕ ಶಾಸ್ತ್ರ ಶಸ್ತಗಳಿಂದ 


೩ 


ಣಿ 


ಕೂಂದೆಳೆದೆ ಹರಿಯ ಮನ್ಮೆಯದಾಳು ಭಳಿರೆ 


ಶ್ರುತಿಪ೦ಕಜಗಳರಳೆ ಅಜ್ಞಾನ ತಮವೋಡೆ 
ಗತಿಯಡಗೆ ಮಿಥ್ಯಾವಾದಿ ಚೋರರ ಕು- 

ಮತ ಕುಮುದಗಳು ಮುರಿಯೆ ಸನ್ಮಾರ್ಗ ಕಾಣಿಸಲು 
ವಿತತವಾಯಿತು ನಿನ್ನ ಪ್ರಭೆ ಸೂರ್ಯನಂತೆ 


ಜ್ಞಾನಚಂದ್ರಿಕ ಪೊಳೆಯೆ ಭಕುತಿವಾರಿಧಿವುಕ್ಕೆ 
ಮನ ಚಕೋರ ವಿಷ್ಣುಪದದಿ ನಲಿಯೆ ದೀನ 

ಜನ ಭಯವಡಗೆ ತಾಪತ್ರಯಗಳೋಡೆ ನೀನುದಿಸೆ 
ಆನ೦ದತೀರ್ಥೇ೦ದು ಶ್ರೀಕೃಷ್ಣ ತಾ ಮೆಚ್ಚೆ 


೧೫೪ 
ಜಯ ವಾಯು ಹನುಮಂತ ಜಯ ಭೀಮ ಬಲವಂತ 
ಜಯಪೂರ್ಣ ಮತಿವ೦ತ ಜಯ ಸಲಹೊ ಸಂತ 


ಅ೦ಜನೆಯಲಿ ಹುಟ್ಟೆ ಅಂದು ರಾಮರ ಸೇವೆ 
ನಂದದಿಂದಲಿ ಮಾಡಿ ಕಪಿಬಲವ ಕೂಡಿ 
ಸಿ೦ಧು ಲ೦ಫಿಸಿ ಖಳನ ವನ ಭಂಗಿಸಿ ಸೀತೆ- 
ಗು೦ಗುರವ ಕೊಟ್ಟೆ ಲ೦ಕಾಪುರವ ಸುಟ್ಟೆ 


ಹರಿಗೆ ಚೂಡಾಮಣಿಯನಿತ್ತು ಹರಿಗಳ ಕೂಡಿ 
ಶರಧಿಯನುಕಟ್ಟೆ ಅರಿಬಲವ ಹುಡಿಗುಟ್ಟಿ 
ಉರಗ ಬಂಧನದಿಂದ ಕಪಿವರರು ಮೈಮರೆಯೆ 
ಗರಿಯ ಸ೦ಜೀವನವ ತಂದು ಬದುಕಿಸಿದೆ 


ದ್ವಾಪರದಲಿ ಪಾಂಡುಭೂಪನಾತ್ಮಜನಾದೆ 
ಶ್ರೀಪಾರ್ಥಸಾರಥಿ ಹರಿಯ ಭಜಕ ನೀನಾದೆ 
ಪಾಪಿ ಮಾಗಧ ಬಕ ಕೀಚಕ ಹಿಡಿಂಬಕರ 

ಕೋಪದಿ೦ದಲಿ ತರಿದೆ ಮೂಜಗದಿ ಮೆರೆದೆ 


ಧುರದಲ್ಲಿ ದುರ್ಯೋಧನನ ಬಲವನು ತರಿದೆ 
ಅರಿದು ದುಶ್ಕಾಸನನ ಒಡಲನ್ನು ಬಗೆದೆ 
ಉರವ ತಪ್ಪಿಸಿ ಕೌರವನ ತೊಡೆಗಳ ಮುರಿದೆ 
ಹರಿಯ ಕಿ೦ಕರ ದರಂಧರಗಾರು ಸರಿಯೆ 


ಕಲಿಯುಗದಿ ಕಳ್ಳರುದಿಸಿ ದುರ್ಮತಗಳನು 
ಬಲಿಸಿ ಶ್ರೀಹರಿಯ ಗುಣಗಳ ಮರೆಸಿ 
ಕಲಿಯನನುಸರಿಸೆ ಗುರುವಾಗಿ ಅವತರಿಸಿ 
ಖಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆ೦ದೆ 


೧೫೫ 
ಜಾಣ ನೀನಹುದೋ ಗುರುಮುಖ್ಯ- 
ಪ್ರಾಣ ನೀನಹುದೊ 


ರಾಣಿ ಭಾರತೀರಮಣ ನಿನಗೆಣೆ- 
ಗಾಣೆ ತ್ರಿಭವನದೊಳಗೆ ಸಕಲ 
ಪ್ರಾಣಿಗಳ ಹೃದಯದಲಿ ಮುಖ್ಯ- 
ಪ್ರಾಣನೆಂದೆನಿಸಿದೆಯೊ ದಿಟ್ಟ 


ಧೀರ ನೀನಹುದೋ ವಾಯುಕುಮಾರ ನೀನಹುದೊ 
ಸಾರಿದವರ ಮನೋರಥಂಗಳ 

ಬಾರಿ ಬಾರಿಗೆ ಕೊಡುವೆನೆನುತಲಿ 

ಕ್ಲೀರನದಿ ತೀರದಲಿ ನೆಲೆಸಿಹ 

ಮಾರುತಾವತಾರ ಹನುಮ 


ದಿಟ್ಟಿ ನೀನಹುದೊ ಬೆಟ್ಟವ ತಂದಿಟ್ಟಿವ ನೀನಹುದೊ 
ಅಟ್ಟೆ ಪಿಡಿದ ್ಷಯಕುಮಾರನ 

ಕುಟ್ಟಿ ದೈತ್ಯರ ಕೆಡಹಿ ಬೇಗದಿ 

ಸುಟ್ಟು ಲ೦ಕೆಯ ಸೀತೆಗು೦ಗುರ 

ಕೊಟ್ಟ ಜಗಜಟ್ಟೆ ಹನುಮ 


ಚಂಡ ನೀನಹುದೊ ದುರಿತ ಮಾರ್ತಾಂಡ ನೀನಹುದೊ 
ಕುಂಡಲ ಕಿರು ಗಂಟೆ ಉಡಿಯಲ್ಲಿ 

ಪೆಂಡೆ ನೂಪುರ ಕಾಲಲಂದಿಗೆ 

ತಂಡ ತ೦ಡದಿ ಕೃಷ್ಣನ೦ಫ್ರಿಯ 

ಪುಂಡರೀಕಕೆ ಕೈಯ ಮುಗಿದ 


೧೫೬ 
ಧೀರನ ನೋಡಿರೆ ಕರುಣಾಪೂರನ ಪಾಡಿರೈ 


ವಾರಿಜವದನ ಸಮೀರಜ ಕಪಿನೃಪ 
ದ್ವಿಜನ ಭಾವಿ ಅಜನ 


ಕಣಕಾಲಂ೦ದಿಗೆ ಒಪ್ಪುವ ಸರ ಕ೦ಠಮಣಿಯ 
ವಜ್ರದ ಖಣಿಯ 
ಮಣಿಯದ ಬಹಳ ಕಠಿಣ ದಿತಿಜರನೆಲ್ಲ ಹಣಿಯ 
ಬೇಕೆಂಬೋ ಧಣಿಯ 
ಪ್ರಣತಿಶಿ ನಾರಾಯಣ ಪದ ಭಕ್ತಾಗ್ರಣಿಯ 
ಚಿಂತಾಮಣಿಯ 
ತೃಣಕೃತಮರಪತಿ ಯಶೋ ಮಾಧವ ಫಣಿಯ 
ಕಪಿಶಿರೋಮಣಿಯ 


ಮಂದಸ್ಮಿತಯುತ ಕು೦ಂದಕುಟ್ಮಲ ಸಮರದನ 
ಪೂರ್ಣಚಂದ್ರವದನ 
ಇಂದುಧರಾದಿ ಸುರವೃ೦ದ ವಂದಿತ ಪದಯುಗನ 
ಹಸ್ತಾಯುಧನ 


8 


ಬಂದೀಕೃತ ಸುರಸುಂದರ ಸಮುದಯ ಸದನ 
ಜಿತಾನೇಕ ಮದನ 
ಮಂದಮತಿ ಜರಾಸಂಧ ನಂಗವ ಸೀಳಿದನ 
ಬಹು ಬಲ್ಲಿದನ 


ಮುದ್ದು ಮುಖವ ನೋಡಿ ತಿದ್ದಿ ಮಾಡಿದ ಮೈಸಿರಿಯ 
ಇನ್ನೊಮ್ಮೆ ದೊರೆಯ 
ಒದ್ದಕ್ಷಕುವರನ ಗುದ್ದಿ ಬಿಸುಟ ಹೊ೦ತಕಾರಿಯ 
ಭಾರತೀದೊರೆಯ 

ಶುದ್ಧಾನ೦ದ ಸಮುದ್ರ ಶ್ರೀಕೃಷ್ಣಗೆ ಕಿರಿಯ 

ಮಿಕ್ಕ ಜಗಕ್ಕಿರಿಯ 
ಅದ್ವೈತಶಾಸ್ತ್ರದ ಸದ್ದಡಗಿಸಿದ ಆರ್ಯಾ 

ನಮ್ಮ ಮಧ್ವಾಚಾರ್ಯಾ 


೧೫೭ 
ನೀನೆ ವರಗುರು ಮುಖ್ಯಪ್ರಾಣ ವಿರ೦ತರ- 
ದಿನಂಬಿದೆನೊ ನಿಖಿಳಗುಣಪೂರ್ಣ 


ಜಾಣೆ ಕೋಮಲೆ ಭಾರತೀಶ ಸಕಲ 
ಪ್ರಾಣಿಗಳ ಹೃದಯದಲಿ ವಾಸ ಸುರೇಶ 


ವಾತಸುತನಾಗಿ ರಘುನಾಥ ಪ್ರಿಯದೂತ ಬಲು 
ಯೂಥ ಲಂಕೆಯ ಪೊಕ್ಕು ಖ್ಯಾತಿಯನು ಪಡೆದೆ 
ಸೀತೆಗು೦ಗುರವಿತ್ತು ವೀತಿ ಹೋತ್ರಗೆ ಪರವ 
ಪ್ರೀತೆನಿಸಿದಾತ ದಿತಿಜಾತರಿಗೆ ಬೀತಿಕರ 


ಅಂಡ ಕೀಚಕ ಬಕನ ಮಂಡೆಯನು ಒಡೆದು ಉ- 
ದಂಡ ಮಗಧಾಧಿಪನ ದ೦ಡವನು ಸೀಳಿ 
ಭಂಡ ಕೌರವನ ಶಿರ ಚ೦ಡಾಡಿ ಪ್ರಬಲರಣ 


ಮಂಡಲದಿ ಚ೦ಡರಿಪ್ರದ೦ಂಡಗಳ ಖಂಡಿಸಿದೆ ೨ 


ಸಾ೦ಂಗದಲಿ ಮಧ್ವಮತದ೦ಗವನು ಏರ್ಪಡಿಸಿ 

ಕಂಗೆಟ್ಟಿ ಕುಮತಿ ದುಸ್ಸ೦ಗಗಳನಳಿದು 

ಗ೦ಗೆಪಿತ ಕೃಷ್ಣಪದಭೃ೦ಗ ಮೂರ್ಜಗದೊಳಗೆ 

ತುಂಗ ಭವಭ೦ಗ ದಯಾಪಾ೦ಗ ಯತಿಪು೦ಗವನೆ ೩ 


೧೫೮ 
ಪ್ರಾಣಪತೇ ನೀ ಸಲಹೊ 


ಜಾಣ ಲಕ್ಷ್ಮಣನಿಗೆ ಪ್ರಾಣದಾನವ ಗೈದ 


ಧೀರ ಶೂರ ಗಂಭೀರ ಕಪಿವೀರನೆ 
ಭಾರತೀಕಾ೦ತನೆ ಮರುತಾವತಾರನೆ 


ಸೀತಾಪತಿಯ ದೂತ ಖ್ಯಾತ ಹನುಮಂತನೆ 
ಮತಿವಂತ ಭೀಮನೆ ಯತಿ ಮದ್ದರಾಯ 


ದುಷ್ಟಶಿಕ್ಷ ಬಲು ಕಷ್ಟ ನಿವಾರಣ 
ಇಷ್ಟವ ಪಾಲಿಪ ಸಿರಿಕೃಷ್ಣನ ದೂತನೆ 


೧೫೯ 
ಮಂಗಳ ಮುಖ್ಯ ಪ್ರಾಣೇಶಗೆ ಜಯ- 
ಮಂಗಳ ವಾಯುಕುಮಾರನಿಗೆ 


ಅಂಜನಾದೇವಿಯ ಕ೦ದಗೆ ಮಂಗಳ 
ಕ೦ಜನಾಭನ ಬ೦ಟಗೆ ಮಂಗಳ 
ಸಂಜೀವನವ ತ೦ದಾತಗೆ ಮಂಗಳ 
ಸಜ್ಜನ ಪರಿಪಾಲಗೆ ಮ೦ಗಳ 


ಅತಿ ಬಲವಂತ ಭೀಮಗೆ ಮಂಗಳ 
ಪ್ರತಿಮಲ್ಲರ ಗೆಲಿದಾತಗೆ ಮಂಗಳ 

ಸತಿಯ ಸೀರೆಯ ಸೆಳೆದ ದೈತ್ಯನ ಶಿರವ 
ಪೃಥಿವಿಯೊಳಗೆ ಚ೦ಡನಾಡಿದಗೆ ಮಂಗಳ 


ಸೀತಾದೇವಿಯ ಬಾಲಗೆ ಮಂಗಳ 
ಶ್ರೀರಾಮನ ಬ೦ಟಗೆ ಮಂಗಳ 
ಗೋಪಾಲಕೃಷ್ಣನ ಪೂಜೆಯಮಾಡುವ 
ಗುರುಮಧ್ವಮುನವಿರಾಯಗೆ ಮಂಗಳ 


೧೬೦ 
ಸಾರಿರೊ ಡ೦ಗುರವ ನಮ್ಮ 


ಭಾರತೀರಮಣ ವಾಯುವೆ ಜಗದುರುವೆಂದು 


ಭೋರಿಡುತಲಿಪ್ಪ ಸಮುದ್ರವ ಲಂಪಿಸಿ 
ಧಾರುಣಿಸುತೆಯ ದುಃಖವ ಕಳೆದು 

ಚೋರ ರಾವಣವನವನಲ ಗಾಹುತಿಯಿತ್ತು 
ಶ್ರೀರಾಮಗೆರಗಿದಾತನೆ ಪ್ರಸಿದ್ದನೆ೦ದು 


ಕುಶಲದಿ ಕುಂತಿಗೆ ಮಗನಾಗಿ ಭೀಮನೆ- 

ನಿಸಿ ಆ ಕೌರವ ಕಪಟದಲಿ ಕೊಟ್ಟ 

ವಿಷದ ಕಜ್ಮಾಯವ ತಿಂದು ಜೀರ್ಣಿಸಿಕೊ೦ಡ 
ಅಸಮ ಬಲಾಢ್ಯ ಮೂರುತಿಯೆ ಬದ್ಧನೆ೦ದು 


ಕಲಿಯುಗದಲಿ ಮಧ್ಯಗೇಹಾಭಿದಾನದ 
ತುಳುವ ಬ್ರಾಹ್ಮಣನಲಿ ಅವತರಿಸಿ 

ಒಲಿದು ಶ್ರೀ ಅಚ್ಯುತಪ್ರೇಕ್ಟಾರ್ಯರ 

ಕೈಲಿ ಆಶ್ರಮವಗೊ೦ಡ ಪೂರ್ಣಪ್ರಜ್ನನೆಂದು 


ಖೂಳ ದೈತ್ಯನು ಕೊಲ್ಲಬೇಕೆಂದು ಕಪಟದಿ 

ಕಾಳಾಹಿವೇಷದಿ೦ ಬ೦ದಿರಲು 

ಕಾಲಪ್ರಳಯದ ಸಿಡಿಲು ಬ೦ದೆರಗಿದ೦ತೆ 

ಕಾಲಿಂದ ತುಳಿದವನಸುವಗೊ೦ಡನು ಎಂದು ೪ 


ಬಳಿಕ ಇಪ್ಪತ್ತೊಂದು ದುರ್ಭಾಷ್ಯ೦ಗಳ 
ಹಳಿದು ವೇದಾಂತ ಶಾಸ್ತ್ರಂಗಳಲಿ 

ಉಳುಹಿ ವೈಷ್ಣವ ಮತವವನಿಯೊಳಗೆ ನಮ್ಮ 
ಸಲಹುವ ಮಧ್ಲೇಶ ಕೃಷ್ಣ ಪ್ರಿಯನೆಂದು 


(ಉ) ರುದ್ರದೇವರು 
೧೬೧ 


ನಮೋ ಪಾರ್ವತೀಪತಿ ನುತಜನಪರ 
ನಮೋ ವಿರೂಪಾಕ್ಷ 


ರಮಾರಮಣನಲ್ಲಮಲ ಭಕುತಿ ಕೂಡು 
ನಮೋ ವಿಶಾಲಾಕ್ಷ ಅ.ಪ. 


ನೀಲಕಂಠ ತ್ರಿಶೂಲ ಡಮರು ಹಸ್ತಾಲ೦ಕೃತ ರಕ್ಷ 

ಫಾಲನೇತ್ರ ಕಪಾಲರುಂಡಮಣಿಮಾಲಾಧ್ಯತ ವಕ್ಷ 

ಶೀಲರಮ್ಯ ವಿಶಾಲ ನೇತ್ರ ಸಲ್ಲೀಲ ಸುರಾಧ್ಯಕ್ಷ 

ಶ್ರೀ ಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ೧ 


ವಾಸವನುತ ಹರಿದಾಸ ಈಶ ಕೃಲಾಸವಾಸದೇವ 

ದಾಶರಥೀ ಔಪಾಸಕ ಸುಜನರ ಪೋಷಿಪ ಪ್ರಭಾವ 

ಭಾಸಿಸುತಿಹವು ಅಶೇಷ ಜನರಿಗೆ ಈಶನೆ೦ಂಬ ಭಾವ 

ಶ್ರೀಶನಲಿ ಕೀಲಿಸು ಮನವ ಗಿರಿಜೇಶ ಮಹಾದೇವ ೨ 


ಮೃತ್ಯು೦ಜಯ ವಿನ್ನುತ್ತಮ ಪದಯುಗ ಬೃತ್ಯನ ಸರ್ವತ್ರ 

ಹತ್ತಿರ ಕರೆದು ಅಪತ್ಯನ೦ದದಿ ಪೊರೆಯುತ್ತಿರೊ ತ್ರಿನೇತ್ರ 

ತೆತ್ತಿಗನ೦ತೆ ಕಾಯಿದೆ ಬಾಣನ ಸತ್ಯವೇ ಸುಚರಿತ್ರ 

ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾಪಾತ್ರ ೩ 


೧೬೨ 
ಸೋಮಶೇಖರ ನೊಬ್ಬ ತಾನೆ ಬಲ್ಲ ಶ್ರೀ- 


8 


ರಾಮನಾಮಾಮೃತದ ಸವಿಯನೆಲ್ಲ ಅ.ಪ. 


ಮದನಪಿತಯೆಂದು ಕುಣಿಕುಣಿದಾಡಲು 


ಕೆದರಿದ ಕೆ೦ಜಿಡೆಗಳ ಪ್ರ೦ಜದಿ 
ಒದಗಿದ ಗಂಗೆ ತುಂತುರು ವನಿಯಿಂ 
ಪದುಮಜಾಂಡ ಪೂತವಾಗೆ ರಾಮ ರಾಮ ಎ೦ಬ 


ಆನಂದಜಲದ ಸೋನೆಯಿಂ ಲಲಾಟ- 
ದಾನೇತ್ರ ಬಡಬಾನಲನಂತಿರೆ 
ಏನೆನ್ನಬಾರದ ಸುಖಸಾಗರದೊಳು 
ತಾನೆದ್ದು ಮುಳುಗುತ ರಾಮ ರಾಮ ಎ೦ಬ 


ಶಿರದ ಗಂಗೆಯೆ ವರ ಅಗ್ಗಣಿಯಾಗಿರೆ 
ಸರಸಿಜ ಬಾಂಧವ ಚಂದಿರ ದೀಪ 
ಉರಿಗಣ್ಣಿನ ಹೊಗೆ ಧೂಪವನೇರಿಸಿ 

ಕರಣವೆ ನೈವೇದ್ಯವಾಗೆ ರಾಮ ರಾಮ ಎ೦ಬ 


ಚಂದದ ಸ್ಪಟಿಕದ ಕರಡಿಗೆಯಲ್ಲಿಪ್ಟ 
ಇ೦ದ್ರವೀಲದ ಚೆನ್ನ ಪುತ್ಥಳಿಯಂ೦ತೆ 
ಅಂದದ ತನ್ನ ಹೃದಯ ಮಧ್ಯದಿ ರಾಮ- 
ಚಂದ್ರ ಹೊಳೆಯೆ ಶ್ರೀ ರಾಮ ರಾಮ ಎ೦ಬ 


ಐದು ಮುಖಗಳಿ೦ದ ಹರಿಯ ತಾ ಪಾಡಲು 
ಸ್ವಾಧೀನ ಭೂಷಣ ಫಣಿಗಳೆಲ್ಲ 
ಮೋದದಿಂದಾಡಲು ಫಣ ಮಣಿಯಾಘಾತ 
ನಾದವೆ ತಾಳವಾಗೆ ರಾಮ ರಾಮ ಎ೦ಬ 


ಒಮ್ಮೆ ಹರಿಯ ಗುಣ ಅಜಪೇಳಲಾಯೆ೦ಬ 
ಒಮ್ಮೆ ನಾರದ ಪಾಡೆ ತತ್ನೈಯೆ೦ಬ 

ಒಮ್ಮೆ ರಾಣಿಗೆ ಪೇಳಿ ಶಿರವನೊಲಿದಾಡುವ 
ಒಮ್ಮೆ ತನ್ನೊಳು ಧ್ಯಾನಿಸಿ ರಾಮ ರಾಮ ಎಂಬ 


ಅರಸ೦ಚೆಯ ಕ೦ಜ ಪು೦ಜಗಳ೦ತಿಪ್ಪ 
ಅರೆಮುಚ್ಚಿದ ಹದಿನೈದು ನೇತ್ರಗಳಿ೦ 

ಹರಿಯ ಕೊಂಡಾಡುತ ಪ೦ಚ ಮುಖಗಳಿ೦ದ 
ಸಿರಿಕೃಷ್ಣ ಮುಕು೦ದ ನರಹರಿ ರಾಮ ರಾಮ ಎ೦ಬ 


(ಊ) ಯತಿವರರು 
ಶ್ರೀ ಜಯತೀರ್ಥರು 
೧೬೩ 


ಎದುರ್ಯ್ಕಾರೊ ಗುರುವೇ ಸಮರ್ಯಾರೊ 
ಮದನ ಗೋಪಾಲನ ಪ್ರಿಯ ಜಯರಾಯ 


ಕಡು ಗರ್ಜಿಸುವ ಕೇಸರಿಯಂಥ ನಿನ್ನ ವಾದ 
ಗಡಣೆಯ ಕೇಳುತ ನುಡಿ ಒಂದಾಡದೆ 
ಗಡಗಡ ನಡುಗುತ ಮಾಯಿ ಗೋಮಾಯಿಗಳು 


ಅಡವಿಯೋಲಡಗೋರು ನಿನ್ನ ಭೀತಿಯಲಿ 


ಕುಟಿಲ ಮತಗಳೆ೦ಬೊ ಪಟಲ೦ಧಕಾರವ 
ಪಟುತರ ತತ್ವ ಪ್ರಕಾಶಿಕೆಯೆಂಬೋ 
ಚಟುಲಾತಪದಿ೦ದ ಖಂಡಿಸಿ ತೇಜೋ- 
ತ್ಕಟದಿ ಮೆರೆದ್ಯೋ ಬುಧಕಟಿಕಾಬ್ದ ಮಿತ್ರ 


ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ 
ವಿಮತರ ಮುಖಕಮಲಲ೦ಗಳ ಬಾಡಿಸಿ 
ಸ್ವಮತರ ಹೃತ್ಸ೦ತಾಪಗಳೋಡಿಸಿ 
ವಿಮಲ ಸುಕೀರ್ತಿಯ ಪಡೆದೆಯೊ ಚ೦ದ್ರ 


ವನಜನಾಭನ ಗುಣಮಣಿಗಳು ಸರ್ವಜ್ಞ 
ಮುನಿಕೃತ ಗ್ರಂಥಗಳವನಿಯೊಳಡಗಿರೆ ಸ- 
ಜ್ಮನರಿಗೆ ಟೀಕಾ೦ಜನದಿ೦ದ ತೋರಿಸಿ 
ಘನಸುಖ ಸಾಧನ ಮಾಡಿದೊ ಧೀರ 


ವ್ಯಾಸ ಸೂತ್ರಗಳೆಂ ಬೋ ಮಂದರವನು ವೇದ 
ರಾಸಿಯೆ೦ಬೋ ಕ್ಲೀರವಾರಿಧಿಯೊಳಿಟ್ಟು 

ಶ್ರೀ ಸರ್ವಜ್ಞರ ವಾಕ್ಯ ಪಾಶದಿ ಸುತ್ತಿ 

ಭಾಸುರ ನ್ಯಾಯಸುಧಾ ಪಡೆದ್ಯೊ ಯತೀಂದ್ರ 


ವೇದ ಶಾಸ್ತಗಳೆ೦ಬೊ ಶೃ೦ಗಗಳಿ೦ದ 


ಸುಧಾದಿ ಗ೦ಂಥಗಳೆ೦ಬೊ ಸನಗಳಿಂದೊಪ್ಪುತ ತತ್ವ 


ಬೋಧನೆಯೆಂಬೊ ದುಗ ಶಿಷ್ಯವತ್ನಗಳಿಗೆ 
ಆದರದಿಂದ ಕೊಟ್ಟಿ ಯತಿಸುರಧೇನು 


ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸ- 
ಮರ್ಥ ಶ್ರೀಕೃಷ್ಣ ಪಾದಾ೦ಬುಜಲೋಲ ಪ್ರ-' 
ತ್ಯರ್ಥಿ ಮತ್ತೇಭ ಕಂಠೀರವ ಅಕ್ನ್ಟೋಭ್ಯ- 
ತೀರ್ಥರ ಕರಜ ಜಯತೀರ್ಥ ಯತೀಂದ್ರ 


೧೬೪ 
ವರ್ಣಿಸಲಳವೆ ಸುಗುಣಸಾ೦ದ್ರನ 


ಕರ್ಣಜನಕಕೋಟಿ ತೇಜ 
ಶ್ರೀಶಭಜಕ ಜಯಮುನೀ೦ದ್ರನ 


ಮದ್ವಶಾಸ್ಪ ದುಗ್ಗ ವಿಧಿಯ 

ಬುದ್ದಿಯೆಂಬ ಮಂದರಗಿರಿಯಿಂ 

ಶುದ್ಧ ಸೂತ್ರ ನೇತ್ರದಿಂದ 

ಬದ ಮಾಡಿ ಪಿಡಿದು ಕಡೆದು 

ಶುದ್ಧ ಯುಕುತಿಸುಧೆಯ ತೆಗೆದನ ಶಿಷ್ಯಜನಕೆ 


ಶ್ರದ್ಧೆಯಿ೦ದಲದನು ಎರೆದನ ಕ್ರೋಧದಿಂದ 
ಕೃದ್ಧವಾದಿಗಳನು ಗೆಲಿದನ ಜಯ ಮುನೀಂದ್ರನ 


ಮಾನನೀಯ ಶೀಲರಾದ 

ಮಾನವರನು ಕರೆದು ಹರಿಯ 
ಧ್ಯಾನದಲ್ಲಿ ನಿಲಿಸಿ ಒಲಿಸಿ 

ಹಾನಿಯಿಲ್ಲದ ಮುಕುತಿ ಪಡೆದ 
ಜ್ಞಾನಮತವ ಜನಕೆ ಸಾರ್ದನ ಶಿಷ್ಯಜನಕೆ 
ಸಾನುರಾಗದಿ ತತ್ವ ಪೇಳ್ವನ.... 

`ದ ಜಯ ಮುನೀ೦ದ್ರನ 


ಸರಸದಿ೦ಂದ ಮೂರುಯೇಳು 

ವಿರಸ ದುಷ್ಠ ಭಾಷ್ಯಗಳನು 

ಮುರಿದಕ್ಕೋಭ್ಯತೀರ್ಥ ಯತಿಪ 

ಕರಸ೦ಜಾತ ರಮ್ಯ ಚರಿತ 

ಶರಣ ಜನರ ಪೊರೆವ ಯತಿಪನ ಶಿಷ್ಯಜನರ 
ಮರುಳ ಮೋಹತಿಮಿರದಿನಪನ ನಮ್ಮ ಪರಮ 
ಗುರು ಶ್ರೀಕೃಷ್ಣನಪಾದ ಭಜಕನ ಜಯಮುನೀ೦ದ್ರನ 


ಶ್ರೀ ಶ್ರೀಪಾದರಾಜರು 

೧೬೪೫ 

ಪರಮತ ಘನವನಪಾವಕನೆ 

ಶರಣು ಭೂಸುರನುತ ಸಿರಿನಾರಾಯಣಯೋಗಿ 


ಧರಣಿಯೊಳು ಮೂರೇಳು ಕುಮತರು ಭಾಷ್ಯವ 
ಗಿರುಕು ಹಾವುಗೆಯೆಂದದಿ ರಚಿಸ 

ಚರಣದಿಂ ತುಳಿದು ಶತ್ರು ಮಾಯಿಗಳ ತರಿದು 
ಮೊರೆಯಿಡುತಿವೆ ಶಾಸ್ತ ಸೆರೆಯ ಬಿಡಿಸಿರಂಬ 


ಸುರನಾಥಪುರಿಗ೦ದು ವರಪುಷ್ಪವಿಮಾನದಿ 
ಸರಿಯುತಲಿರೆ ರಘುನಾಥೇ೦ದ್ರರ 

ವರ ವೃಂದಾವನ ಪ್ರದಕ್ಷಿಣೆ ಮಾಡುತಲೀಕ್ಹಿಸಿ 
ಕರೆದು ಭಾಷಿಸಿ ಕಳುಹಿದಾಶ್ಚರ್ಯ ಚರಿತಾ 


ಸಿರಿಕೃಷ್ಟನ್ನ ಧ್ಯಾನದೊಳಿರೆ ವ್ಯಾಸಮುವಿಯ 
ಉರಗ ಬಂಧಿಸಲು ಧ್ಯಾನದಿ ತಿಳಿದು 

ಮರುತವೇಗದಿ ಬ೦ದು ಫಣಿಯೊಡನೆ ಭಾಷಿಸಿ ತೊ- 
ಡರು ಬಿಡಿಸಿದ ಅಹಿಪಾಶವ ಗುರುರಾಯ 


ಸುರತರುವಿನ೦ದದಿ ಬೇಡಿದಿಷ್ಟಾರ್ಥವ 
ಕರೆದಿತ್ತೆ ವಿಬುಧ ಜನರಿಗೆಲ್ಲ 
ನರನೊಬ್ಬ ದೂಷಿಸೆ ನೋಡೆ ಸಕಲರು 
ಅರೆಕ್ಷಣಕವನ ತನು ಬಿರಿಯೆ ರಕ್ಷಿಸಿದ 


ಸಿರಿಕೃಷ್ಟ ಪದಕ೦ಜಮಧುಪನೆವಿಸಿಪ್ಪ 
ವರ ಹೇಮವರ್ಣತೀರ್ಥರ ಕುವರ 
ಸುರನರರೊಳಗೆ ಪ್ರಖ್ಯಾತ ಮ೦ಗಳಕಾಯ 
ಅರಿಶರಭಭೇರುಂಡನೆನಿಪ ಶ್ರೀಪಾದರಾಯ 


೧೬೬ 
ನೆನೆದು ಬದುಕಿರೊ ಸ೦ತತ 
ನೆನೆದು ಬದುಕಿರೊ 


ನೆನೆದು ಬದುಕಿ ಸುಜನರೆಲ್ಲ 
ಘನಗುಣಾ೦ಬುಧಿ ಶ್ರೀಪಾದರಾಯನ 


ಇತರ ಧ್ಯಾನವೆಲ್ಲವಳಿದು 
ಅತಿಶಯದ ವಿರಕ್ತಿ ಬಲಿದು 
ಮತಿವಿಶೇಷವೆನಿಪ ಮಧ್ದ- 
ಮತಾಂಬುಧಿಗೆ ಪೂರ್ಣಚ೦ದ್ರನ 


ವಾದಿಕು೦ಜರ ಪ೦ಂಚಮುಖನ 
ಸಾಧು ಸಜ್ಜನರ ಪೊರೆವನ 
ವೇದ ಶಾಸ್ತ ಪುರಾಣದಲಿ 
ಆದಿಶೇಷನ ಪೋಲ್ವ್ಡ ಯತಿಯ 


ಹೀನ ಕುಮತ ಮಾನಭ೦ಗನ 
ಸೂನಶರನ ಗೆಲಿದ ಘನನ 
ದಾನ ಕರ್ಣನ ದಯಾರ್ಣವನ 
ಜ್ಞಾನಪೂರಿತ ಶುಭಚರಿತನ 


ಅಮಿತ ಪುಣ್ಯನ ಅಗ್ರಗಣ್ಯನ 
ವಿಮತಹರನ ವಿನಯಪರನ 
ದ್ಯುಮಣಿ ತೇಜನ ದುರಿತದೂರನ 
ಶಮದಮಾದಿ ಗುಣಸಮುದ್ರನ 


ವನಜನೇತ್ರಕೃಷ್ಣ ಪ್ರಿಯನ 
ಕನಕವರ್ಣತೀರ್ಥರ ಸುತನ 
ಜನಸಮೂಹ ಸನ್ನುತ ಪದನ 
ವನಧಿಗಂಭೀರ ಶೀಪಾದರಾಯನ 


೧೬೭ 
ಮಹಿಮೆ ಸಾಲದೆ ಇಷ್ಟೇ 
ಮಹಿಮೆ ಸಾಲದೆ 


ಅಹಿಶಯನನ ಒಲುಮೆಯಿಂದ 
ಮಹಿಯೊಳೆಮ್ಮ ಶ್ರೀಪಾದರಾಯರ 


ಮುತ್ತಿನ ಕವಚ ಮೇಲ್ಮುಲಾವಿ 
ರತ್ನ ಕೆತ್ತಿದ ಕರ್ಣಕುಂಡಲ 
ಕಸ್ತೂರಿ ತಿಲಕ ಶ್ರೀಗ೦ಧ ಲೇಪನ 
ಖವಿಸ್ತಾರದಿ೦ದ ಮೆರೆದು ಬರುವ 


ವಿಪ್ರ ಹತ್ಯ ದೋಷ ಬರಲು 
ಕ್ಲಿಪ್ರ ಶಂಖೋದಕದಿ ಕಳೆಯೆ 
ಅಪ್ರಬುದ್ದರು ದೂಷಿಸೆ ಗೇರೆಣ್ಣೆ 
ವಸ್ತವ ಶುಭ್ರ ಮಾಡಿ ತೋರಿದ 


ಹರಿಗೆ ಸಮರ್ಪಿಸಿದ ನಾನಾ 
ಪರಿಯ ಶಾಕಗಳನು ಭಂಜಿಸೆ 
ನರರು ನಗಲು ಶ್ರೀಶ ಕೃಷ್ಣನ 
ಕರುಣದಿ೦ದ ಹುಸಿಯ ಮಾಡಿದ 


೧೬೮ 
ವಾದಿಗಜ ಮಸ್ತಕಾ೦ಕುಶ ಸುಜನಬುಧಗೇಯ 
ಮೇದಿನೀಸುರವಂದ್ಯ ಶ್ರೀಪಾದರಾಯ 


ಸಕಲಶಾಸ್ತಕಲಾಪ ಸನ್ಯಾಸಕುಲದೀಪ 

ಸಕಲ ಸತ್ಯಸ್ಥಾಪ ಸುಜ್ಞಾನ ಲೇಪ 

ಸಕಲ ಪಾವನ ರೂಪ ಅರಿಕುಜನ ಮತಲೋಪ 
ಸಕಲವರ್ಜಿತ ಪಾಪ ಕೀರ್ತಿಪ್ರತಾಪ 


ಹರಿಪದಾಂಬುಜಭ್ಯಂಗ ಪರಮತಾಹಿ ವಿಹ೦ಗ 
ಪರಮ ಸುಗುಣಾ೦ತರ೦ಗ ಭವದುರಿತ ಭಂಗ 
ಪರಮ ಪಾವನ ತುಂಗ ಶತ್ರುತಿಮಿರಪತ೦ಗ 
ಶರಣು ಶುಭಚರಿತಾ೦ಗ ಷಟ್ಕಾಸ್ಪಸಂ೦ಗ 


ಸಿರಿಕೃಷ್ಟ ದಿವ್ಯ ಪಾದಾಬ್ಯ ಚಿ೦ತಾಲೋಲ 
ವರ ಹೇಮವರ್ಣತೀರ್ಥರ ಕೃಪೆಯ ಕುಮಾರ 
ಗುರುತಿಲಕ ಶ್ರೀಪಾದರಾಯ ಅಮಿತೋದಾರ 
ಶರಣ ಜನ ಸುರಧೇನು ಭಕ್ತ ಮ೦ದಾರ 


(ಎ) ಹರಿದಾಸ ವರ್ಗ 
೧೬೯ 
ಹರಿದಾಸರ ಸ೦ಗಕೆ ಸರಿಯುಂಟೆ 


ಗುರು ಕರುಣಕೆ ಇನ್ನು ಪಡಿಯುಂಟೆ 


ದಾವಾನಲವ ದಾಟಿಸಿ ಕಾಡಾನೆಯ 
ದೇವಗಂಗೆಗೆ ತಂದು ನಿಲಿಸುವಂತೆ 
ಆವರಿಸಿರುವ ಷಡ್ಚರ್ಗ ತಪ್ಪಿಸಿ ಎನ್ನ 
ಶ್ರೀವರನ ಕರುಣಾಮೃತದಿ೦ದ ತೋಯಿಸುವ 


ಕಂದಿ ಬೇಸಗೆಯಲ್ಲಿ ನೊಂದ ಚಕೋರನ 
ಇ೦ದು ಬಿ೦ಬದ ಮುಂದೆ ನಿಲಿಸಿದ೦ತೆ 
ಬಂದಹಂ ಮಮತೆಯ ನಂದಿಸಿ ಎನ್ನ ಗೋ- 
ವಂದನ ಚರಣ ಸನ್ನಿಧಿಗೆ ಸೇರಿಸುವ 


ಕುರುಡಗೆ' ದಿವ್ಯ ಅ೦ಜನ ಹಚ್ಚಿ ಕಣ್ಣಿತ್ತು 
ತೆರತೆರದಲಿ ಉಂಬ ನಿಧಿಯನಿತಂತೆ 

ಪರಮ ಮೂರ್ವನಾದ ಎನಗೆ ಜ್ಞಾನವನಿತ್ತು 
ನರಹರಿಯ ಸನ್ನಿಧಿಯಲಿರುವ ದಾರಿಯ ತೋರೋ 


ಬಲೆಯ ಹಾರಿದ ಎಳೆಹುಲ್ಲೆಯ ಮರಿಗಳಿಗೆ 
ನಲುಮೆಯಿಂದಲಿ ತಾಯ ತೋರಿಸಿದಂತೆ 
ಬಲು ಇ೦ದ್ರಿಯಗಳೆ೦ಬ ಸೆರೆಯ ಬಿಡಿಸಿ 
ನಳಿನನಾಭನ ಸನ್ನಿಧಿಯ ತೋರಿಸುವ 


ಎಡೆಯಿಲ್ಲದೆ ಹೆದ್ನೊರೆಯಲಿ ಪೋಪನ 
ಹಿಡಿದೆತ್ತಿ ತಡಿಗೆ ಸೇರಿಸಿದ೦ತೆ 

ಕಡೆಗೆಟ್ಟು ಭವಾಬ್ದಿಯ ನಡುವೆ ಸಿಲುಕಿದೆನ್ನ 
ತಡೆಯದೆ ಕೃಷ್ಣನ೦ಫ್ರಿಯ ಸೇರಿಸುವ 


೧೭೦ 
ಕಂಗಳಿಗೆ ಹಬ್ಬವಾಯಿತಯ್ಯ 
ಮಂಗಳಾತಕ ಪ್ರರಂದರದಾಸರನು ಕಂಡು 


ಸಕಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ಫಲವು 
ಸಕಲ ಸತ್ಕರ್ಮ ಸಾಧಿಸಿದ ಫಲವು 
ಭಕುತಿಯಿಂ ಭಾಗೀರಥೀ ಮಜ್ಜನದ ಫಲವು 
ರುಕುಮಿಣಿ ಪತಿಯ ಪದಭಕುತರನು ಕಂಡು 


ಇವರ ನರರೆ೦ದವರು ನರಕದಲಿ ಬೀಳುವರು 
ಕವಿಜನರು ಒಪ್ಪಿ ಕೃಹೊಡೆದು ಹೇಳಿರಲು 
ಅವನಿಯೊಳಗತಿ ದುರ್ಲಭವು ನ೦ದಗೋಪನ್ನ 
ಕುವರವಿದ್ದೆಡೆಯೆ ವೈಕು೦ಠವೆ೦ಬುವರ ಕ೦ಡು 


ಧನ್ಯನಾದೆನು ನಾನು ಮನುಜಜನ್ಮದಿ ಪುಟ್ಟೆ 
ಮಾನ್ಯನಾದೆನು ಇನ್ನು ಈ ಜಗದೊಳಗೆ 
ಪನ್ನ೦ಗಶಯನ ಶ್ರೀಕೃಷ್ಣನ ದಾಸರನು 
ಚೆನ್ನಾಗಿ ಸ್ಮರಿಸಿ ಪಾವನ್ನನಾದೆವಿ೦ದು 


೧೭೧ 
ದಾಸರೆಂದರೆ ಪ್ರರಂದರದಾಸರಯ್ಯ 


ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ 


el 


8 


ಗ್ರಾಸಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕ್ಕು 
ದಾಸನೆಂದು ತುಲಸಿ ಮಾಲೆ ಧರಿಸಿ 
ಬೇಸರಿಲ್ಲದೆ ಅವರ ಕಾಡಿ ಬೇಡಿ ಬಳಲಿಸುತ 
ಕಾಸು ಗಳಿಸುವ ಪುರುಷನವ ಹರಿದಾಸನೆ 


ಡಂಬಕದಿ ಹರಿಸ್ಮರಣೆಮಾಡಿ ಜನರ ಮುಂದೆ 
ಸಂಭ್ರಮದಿ ತಾನು೦ಬೊ ಊಟ ಬಯಸಿ 
ಅಂಬುಜೋದೃವ ಪಿತನ ಆಗಮಗಳರಿಯದಲೆ 
ತಂಬೂರಿ ಮೀಟಲವ ಹರಿದಾಸನೆ 


ಯಾಯವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ 
ಪ್ರಿಯದಲಿ ತಾನೊಂದು ಕೊಡದ ಲೋಭಿ 
ಮಾಯ ಸಂಸಾರದಲಿ ಮಮತೆ ಹೆಚ್ಚಾಗಿಟ್ಟು 
ಗಾಯನವ ಮಾಡಲವ ಹರಿದಾಸನೆ 


ಪಾಠಕನ ತೆರದಲ್ಲಿ ಪದಗಳನೆ ತಾ ಪೊಗಳಿ 
ಕೂಟ ಜನರ ಮನವ ಸಂತೋಷಪಡಿಸಿ 

ಗೂಟ ನಾಮಗಳಿಟ್ಟುಕೂ೦ಡ್ಡಿರಿಯ ತಾನೆಮುತ 
ತೂಟಿಕವ ಮಾಡಲವ ದಾಸನೇನಯ್ಯ 


ನೀತಿಯೆಲ್ಲವನರಿತು ನಿಗಮವೇದ್ಯನ ನಿತ್ಯ 
ವಾತಸುತನಲ್ಲಿಹನ ವರ್ಣಿಸುತಲಿ 

ಗೀತ ನರ್ತನದಿ೦ದ ಕೃಷ್ಣನ್ನ ಪೂಜಿಸುವ 
ಪೂತಾತ್ಮ ಪ್ರರಂದರದಾಸರಿವರಯ್ಯ 


೨. ಆತ್ಮ ನಿವೇದನೆ 
೧೭೨ 
ಅಪರಾಧವೆನ್ನದಯ್ಯ ಹೇ ಜೀಯ 


ಅಪರಾಧವೆನ್ನದಯ್ಯ ಅಪರಿಮಿತವೆ ಸರಿ 
ಕೃಪೆ ಮಾಡೋದಿಲ್ಲವೆ ಕೃಪಣವತ್ಸಲ ಕೃಷ್ಣ 


ಹುಡುಗರು ಮಾಡುವ ತಪ್ಪಿಗೆ ಜನನಿ ತಾ 

ಬಿಡುವಳೆ ಅದರಿಂದ ಕೃಪೆಯ ಮಾಡದಲೆ 
ನಡೆವ ಕುದುರೆ ತಾನು ಎಡಹಿದರೆ ಸ್ವಾಮಿ 
ಕಡೆಗೆ ಕಟ್ಟುವನೇನೊ ತಿರುಗಿ ನೋಡದಲೆ 


ಮಾಡು ಎ೦ದ್ದನ್ನು ಬಿಟ್ಟರೆ ಅಪರಾಧ 
ಬೇಡವೆ೦ದ್ದನ್ನು ಮಾಡುವುದಪರಾಧ 
ಈಡಿಲ್ಲ ನಿನ್ನ ದಯ ಬೇಡುವೆನೊ ನಿನಗೆ 
ಮಾಡುವೆ ಬಿನ್ನಹ ನಾಚಿಕಯಿಲ್ಲದಲೆ 


ಬೇಡಿಕೊ೦ಬೆನೊ ವಾಸುದೇವ ಶ್ರೀಹರಿಯೆ 


el 


ನೋಡದಿದ್ದರೆ ಭಕುತ ಜನರು ತಮ್ಮ 
ಬೀಡ ಸೇರಿಸರೆನ್ನ ಕೇಡೇನೊ ಇದಕಿ೦ತ 
ನೋಡೊ ನೀ ದಯದಿಂದ ಭಕುತವತ್ಸಲ ಕೃಷ್ಣ 


೧೭೩ 
ಆರು ದಯ ಮಾಡ್ಯಾರು ಕೃಷ್ಣ ಆದರಿಸಿ ನಿನ್ನಂತೆ 
ವಾರಿಜನಾಭ ನಾರದಪ್ರಿಯನೇ 


ಕರಿ ಮಕರಿಗೆ ಸಿಲುಕಿ ಕಷ್ಟದಲಿ ಸ್ಮರಿಸಲು 

ಅರಿತು ಸಲಹಿದ್ಯೊ ವೀನೆ ಅತಿ ವೇಗದಿ 
ಸ್ವರ್ಣಕಶ್ಯಪು ಮತ್ತೆ ಹಿತವಿಲ್ಲದೆ ಮಗನ 
ಹರಿನುಡಿಯ ಬ್ಯಾಡೆ೦ದು ಹತಮಾಡುತಿರೆ ಕಾಯಿದೆ 


ನೊಂದ ವಿಭೀಷಣನು ಬಂದು ಸ್ತುತಿಮಾಡಲು ಅವನ 
ಕುಂದುಗಳನೆಣಿಸದೆ ಕೈಪಿಡಿದೆ ಕರುಣದಲಿ 

ಹಿ೦ದೆ ಕುಲಹೀನನಾದ ಅಜಮಿಳ ತನ್ನ 

ಕಂದ ನಾರಗನೆನಲು ಗತಿಯಿತ್ತೆ ಅಂತ್ಯದಲಿ 


ಪಗಡೆಯಲಿ ಪಾಂಡವರ ಕೌರವರು ಸೋಲಿಸೆ 
ಹಗೆಯಿಂದ ದ್ರೌಪದಿಯ ಹತ ಮಾಡುತಿರೆ ಕಾಯಿದೆ 
ಮಿಗೆ ವೈರಾಗ್ಯದಲಿ ಒದಗಿ ಧ್ರುವ ಸ್ಮರಿಸಲು 
ಮೃಗನಾಕಾರರೂಪ ಸಿರಿಕೃಷ್ಣ ರಕ್ಷಿಸಿದ್ಯೊ 


೧೭೪ 
ಆವಾವ ಬಗೆಯಿಂದ ನೀನೆ ರಕ್ಷಿಷೆಯೊ 
ದೇವರ ದೇವ ಶ್ರೀಕೃಷ್ಣ ಎನ್ನನು 


ಹಿ೦ದಿನ ಕಾಲವ ವ್ಯರ್ಥವಾಗಿ ಕಳೆದೆನೊ 
ಮುಂದಿನ ಗತಿ ಚಿ೦ತೆ ಲೇಶವಿಲ್ಲವೊ 

ಸಂದು ಹೋಯಿತು ದೇಹದೊಳಗಿನ ಬಲವೆಲ್ಲ 
ಮಂದವಾದವು ಇ೦ದ್ರಿಯ ಗತಿಗಳೆಲ್ಲ 


ಆಸೆಯೆ೦ಂಬುದು ಅಜನ ಲೋಕಕ್ಕೆ ಮುಟ್ಟುತಿದೆ 
ಕಾಸು ಹೋದರೆ ಕ್ಲೇಶವಾಗುತ್ತಿದೆ 

ಮೋಸಮಾಡಿ ಮೃತ್ಯು ಬಾಹೋದು ನಾನರಿಯೆ 
ವಾಸುದೇವನೆ ಎನ್ನ ದಯಮಾಡಿ ಸಲಹೂ 


ಜನರು ದೇಹವ ಬಿಟ್ಟು ಪೋಪುದ ನಾ ಕ೦ಡು 

ಎನ್ನ ದೇಹ ಸ್ಥಿರವೆಂದು ತಿಳಿದುಕೂ೦ಡು 

ದಾನ ಧರ್ಮ ಮೊದಲಾದ ಹರಿಯ ಧ್ಯಾನಗಳ ಬಿಟ್ಟು 
ಹೀನ ಎಷಯಂಗಳಿಗೆರಗಿದೆ ಸಿರಿಕೃಷ್ಣ 


೧೭೫ 
ಉಕ್ಕುವ ತುಪ್ಪಕ್ಕೆ ಕೈಯಿಕ್ಕುವೆ ನಾನು 


ಚಕ್ರಧರ ಪರಮಾತ್ಮನೊಬ್ಬನಲ್ಲದಿಲ್ಲವೆಂದು 


ಪೊರೆಯೊ ಪರದೈವವೆ೦ದು ಕರಿ ಮೊರೆಯಿಡಲು ಕಂಡು 
ನೆರೆದ ವೃ೦ದಾರಕರ೦ದು ಪೊರೆದರೆ ಬ೦ದು 
ಕರದಲೊಪ್ಪವ ಮುತ್ತಿಗೆ ಕನ್ನಡಿಯ ನೋಡಲ್ಯಾಕೆ 
ಭರದಿ ಗಜೇ೦ದ್ರನ್ನ ಕಾಯಿದ ಹರಿಯೆ ಪರದೈವವೆಂದು 


ತಪ್ಪಾದ ವಿಚಾರದಿಂದ ತತ್ತರವ ಪಡಲ್ಯಾಕೆ 

ತಪ್ಪ ಶಾಸ್ತ್ರವೋದಿ ದೇಹ ದ೦ಡಿಸಲ್ಯಾಕೆ 

ಕಲ್ಪ ಕಲ್ಬಾ೦ತರದಲ್ಲಿ ವಟಪತ್ರಶಯನನಾಗಿ 
ಮುಪ್ಪ ಮೊದಲಿಲ್ಲದ ಮುಕುಂದನಲ್ಲದಿಲ್ಲವೆಂದು 


ಮತಾಂತರದಿ ಭಗವದ್ಗೀತೆಯನದ್ದೈತವೆ೦ಂದು 

ವಾತವ ಗುದ್ದಿ ಕೈಗಳ ನೋಯಿಸಲ್ಯಾಕೆ 

'ಏತತ್‌ ಸರ್ವಾಣಿ ಕರ್ಮಾಣಿ'ಯೆ೦ಬ ಶ್ರುತ್ಯರ್ಥವ ತಿಳಿದು 
ಜ್ಯೋತಿರ್ಮಯ ಕಿರೀಟಿ ಸೂತನಂತರ್ಯಾಮಿಯೆಂದು 


ತಾನೆ ಪರಬ್ರಹ್ಮನೆ೦ಬ ಮನುಷ್ಯಾಧಥಮನು ತಾನು 
ಜ್ಞಾನಹೀನನಾಗೆ ಲೋಕದಾನವನೆಂದು 
ಭಾನುಕೋಟಿ ತೇಜೋತ್ತಮ ವರದ ಶ್ರೀಹರಿಯೆ೦ಬ 
ಜ್ಞಾನವೆ ಕೈವಲ್ಯದ ಸೋಪಾನವೆಂದು ಸಭೆಯಲ್ಲಿ 


ಶಕ್ತಿ ಶೂನ್ಯನಿವನೆಂದು ಸ೦ಶಯವ ಪಡಲ್ಯಾಕೆ 
ಕೃತ್ಯದಿ೦ದ ನೋಡಲು ಶ್ರೀಕೃಷ್ಣನೊಬ್ಬನೆ 
ಹತ್ತಾರು ಸಾಸಿರ ಗೋಪೇರ ಆದರದಿ೦ದಲಿ ಕೂಡಿ 
ವಿತ್ಯಬ್ರಹ್ಮಚಾರಿ ಎನಿಪ ನಿಷ್ಕಳ೦ಕನೊಬ್ಬನೆ೦ದು 


೧೭೬ 
ಎ೦ದೆ೦ದೆನ್ನ ಮನದಿ೦ದ ಅಗಲದಿರೋ 
ನಂದನಂದನ ಆನಂದ ಮೂರುತಿಯೆ 


ಬಹುಕಾಲ ನಿನ್ನ ಶ್ರವಣವೆ೦ಬೊ ಹೊನ್ನೋಲೆಯ 
ಬಹುಮಾನದಿಂದೆನ್ನ ಕಿವಿಯೊಳಿಟ್ಟು 

ಮಹಿತ ಮ೦ಗಳಸೂತ್ರವೆ೦ಬೊ ದಾಸ್ಯವನ್ನು 
ಮಹದಾನಂದದಿ ಎನ್ನ ಕೊರಳೊಳ್‌ ಕಟ್ಟೆದೆಯಾಗಿ 


ಸುಲಲಿತ ಸೈರಣೆಯೆ೦ಬ ಭೂಷಣವಿತ್ತು 
ಸಲಹಿದೆ ಬಹು ಪ್ರೀತಿ ಸಖಿಯೆಂದೆನ್ನ 
ಬೆಲೆಯಿಲ್ಲದ ಸುಜ್ಞಾನನಿಧಿಯನಿತ್ತು 
ಜಲಜಾಕ್ತ ಎನ್ನನು ಒಲಿದು ಆಳಿದೆಯಾಗಿ 


ಎಲ್ಲಿ ನೀ ನೆಲಿಸಿದರೆನಗೇನು ಭಯವಿಲ್ಲ 
ಬಲ್ಗೆನೊ ವಿಶ್ವವ್ಯಾಪಕನೆಂಬುದ 
ಸಲ್ಲದು ಮುವಿಸೆನ್ನೊಳು ಸಿರಿಕ್ಕಷ್ಣ 


ಒಲ್ಲದಿದ್ದರೆ ನಿನ್ನ ಸೆರಗಪಿಡಿದೆಳೆವೆ 


೧೭೭ 
ಎನ್ನ ಬಿ೦ಬಮೂರುತಿಯ ಪೂಜಿಪೆ ನಾನು 


ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ 


ಗಾತ್ರವೆ ಮಂದಿರ ಹೃದಯವೆ ಮಂಟಪ 
ನೇತ್ರವೆ ಮಹದೀಪ ಹಸ್ತವೆ ಚಾಮರವು 
ಯಾತ್ರೆಯೆ ಪ್ರದಕ್ಷಿಣೆ ಶಯನವೆ ನಮಸ್ಕಾರ 
ಶ್ರೋತ್ರ ಮಾತುಗಳೆಲ್ಲ ಮಂತ್ರಗಳು 


ಎನ್ನ ಸ್ವರೂಪವೆ೦ಬುದೆ ರನ್ನಗನ್ನಡಿ 

ಎನ್ನ ಮನೋವೃತ್ತಿ ಎ೦ಬುದೆ ಕ್ಲೇತ್ರ 

ಇನ್ನು ನುಡಿವ ಹರಿ ನಾಮಾಮೃತವೇ ತೀರ್ಥ 
ಎನ್ನ ಮನವೆ೦ಂಬುದೆ ದಿವ್ಯ ಸಿಂಹಾಸನ 


ನುಡಿವ ಶಬ್ದಗಳೆಲ್ಲ ಪುಷ್ಟಗಳಾದವು 
ನಡೆವುದೆಲ್ಲವು ಬಹು ನಾಟ್ಯ೦ಗಳು 
ಉಡುವ ವಸ್ತಗಳೆಲ್ಲ ಉಚಿತವಾದ ವಸ್ತ್ರ 
ತೊಡುವ ಭೂಷಣವೆಲ್ಲ ದಿವ್ಯಾಭರಣ 


ಧರಿಸಿದ ಗಂಧವೆ ಚರಣಕ್ಕೆ ಗಂಧವು 
ಶಿರಸಿನಲಿ ಮುಡಿದ ಪುಷ್ಪವೆ ಮಾಲೆ 
ಸ್ಥಿರವಾಗಿ ಕೂಡಿದ ಬುದ್ದಿಯೆ ಆರುತಿ 
ಅರಿತೊಡಲಿಗೆ ಉ೦ಬನ್ನವೆ ನೈವೇದ್ಯ 


ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆ ಯಾಕ 
ಅನ್ಯವಾದ ಮಂತ್ರ ತ೦ತ್ರಗಳ್ಳಾತಕೆ 
ಎನ್ನಲ್ಲಿ ಭರಿತ ಸಾಧನಗಳಿರಲಾಗಿ 
ಚನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಪೆ 


೧೭೮ 
ಎನ್ನ ಮನ ಕಂಡಕಡೆಗೆರಗುತಿದೆ 
ನಿನ್ನಲ್ಲಿ ನಿಲಿಸಿ ಕಾಯೊ 


ಚಕ್ಕುರಿ೦ದ್ರಿಯಗಳಿ೦ದ ಚದುರೇರ 
ಈಕ್ಲಿಸಿ ನೊಂದೆನಯ್ಯ 

ಶಿಕ್ಷಕನು ನೀ ಎನಗೆ ಸಿರಿಮೊಗವ 
ಸಾಕ್ಟಾತ್ತಾಗಿ ತೋರೊ 


ಶ್ರೋತ್ರೇ೦ದ್ರಿಯಗಳಿ೦ದ ಸತತದು- 
ರ್ವಾರ್ತೆಗಳ ಕೇಳಿ ನೊಂದೆ 


8 


8 


ಕರ್ತೃ ನೀ ಎನಗೆ ವಿನ್ನಯ ಕಥೆಗಳನು 
ಅರ್ತಿಯಿ೦ದೊರೆದು ಕಾಯೊ 


ಘ್ರಾಣೇ೦ದ್ರಿಯ೦ಗಳಿ೦ದ ದುರ್ಗ೦ಧಗಳ ಆ- 
ಫ್ರಾಣಿಸಿ ನೊಂದೆನಯ್ಯ 

ಪ್ರಾಣೇಶ ನಿನಗರ್ಪಿತ ಪರಿಮಳವ 
ಮಾಣದೆನಗಿತ್ತು ಸಲಹೊ 


ರಸನೇ೦ದ್ರಿಯ೦ಗಳಿ೦ದ ಷಡ್ರಸಗಳನು 
ಹಸಿದು ನಾ ಸೇವಿಸಿದೆನೊ 

ಬಿಸಜಾಕ್ಷ ನಿನ್ನಯ ಪ್ರಸಾದವನು 
ಆಸ್ಥ್ವಾದಿಸೆನಗೆ ದೇವ 


ತೃಚೆಯೆ೦ಬ ಇ೦ದ್ರಿಯದಿ೦ ತಾಮಸದಿ 
ಸೊಕ್ಕಿ ನಾ ಕಟ್ಟೆನಯ್ಯ 
ಸಿಗಗೊಡದೆ ಇಂದ್ರಿಯಗಳಿಗೆ ಸಿರಿಕ್ಕಷ್ಣ 
ಸಾಕಾರನಾಗಿ ಸಲಹೊ 


೧೭೯ 

ಸುಳಾದಿ 

ಧ್ರುವತಾಳ 

ಎನ್ನ ಮಹಾದೋಷಲ೦ಗಳು ಅನ್ನಂತವಾದಡೆ ಅಂಜಿ ನಾನು 
ನಿನ್ನ ಕಲ್ಯಾಣ ಗುಣಗಣ ಅನ೦ತಾನ೦ತವಾಗೆ 

ಎನ್ನ ಅನಾದಿ ತಪ್ಪುಗಳು ಅನ್ನ೦ತವಾದಡೆ ಅ೦ಜಿ ನಾನು 
ನಿನ್ನ ಕರುಣೆ ಅಪಾರ ಅನ೦ತಾನ೦ತವಾಗೆ ಹರಿಹರಿ ಬಾ- 
ವನ್ನ ಸೇರಿದ ಬೇವು ಬಾವನ್ನವಲ್ಲದೆ ಬೇವಹದೆ 

ತನ್ನ ಶಿಶುವಿನ ತಪ್ಪಿಗೆ ಜನನಿ ಕೈ ಬಿಡುವಳೆ 
ನಿನ್ನವನಿವನೆಂಬುದೊಂದೆ ಸಾಲದೆ 

ಎನ್ನ ಜನುಮಜನುಮಕೆ ಸಿರಿಕೃಷ್ಣ 


ಮಠ್ಯತಾಳ 

ಹಿಂದಣ ಇ೦ದಣ ಮುಂದಣ ಚಂದ 

ಚಂದದ ಕರ್ಮವನಂ೦ತಾನ೦ತ 

ಒಂದೊಂದನುಂಬ ಕಾಲದೊಳಗೆ ಮ- 
ತ್ತೊ೦ದನ೦ತ ಕರ್ಮ ಕೂಡುತಲಿವೆ ಅಯ್ಯಯ್ಯ ಇ- 
ದೆಂದು ತೀರುವುದಯ್ಯ 

ತಂದೆ ಕೃಷ್ಣನ ಸ೦ದರುಶನವಿಲ್ಲದೆ 

ದಂದುಗವ ನೀಗುವ ಬಗೆ ಬೇರಿಲ್ಲ 


ತ್ರಿಪುಟತಾಳ 

ಶ್ರುತಿಗಳು ಬಣ್ಣಿಸಿ ಬಣ್ಣಿಸಿ 

ತುತಿಸಿ ತುತಿಸಿ ದಜೆಯದ ನಿನ್ನ 
ದಿತಿಸುತಾವೇಶದಿ೦ದ ಸಭೆಯಲ್ಲಿ 
ಅತಿಯತಿ ಬೈದ ಶಿಶುಪಾಲಗೆ ಮು- 


ಕುತಿಯವಿತ್ತೆ ಕೃಷ್ಣ ಭಕುತರಲ್ಲಿ 
ಖಿತಿಯು೦ಟಿ ನಿನ್ನ ದಯೆಗೆ ಹರಿ ಹರಿ ೩ 


ಅಟ್ಟಿತಾಳ 

ಆದ್ಯಪರಾಧ ಮಿಥ್ಯಾಜ್ಞಾನ 

ದ್ವಿತೀಯ ಹರಿಯ ವಿಸ್ಮರಣೆ 

ತೃತೀಯ ನಿಷಿದ್ಧಾವಿಹಿತಾಚರಣೆ 
ಚತುರ್ಥ ಅಯೋಗ್ಯನಲ್ಲುಪದೇಶ 

ಆಕರ ಈ ಅಪರಾಧಕಲ್ಲ ನಾನು ಶ್ರೀಕೃಷ್ಣ 
ನೀ ದಯದಿಂದೆನ್ನ ನೋಡಯ್ಯ 


ಏಕತಾಳ 

ಭಕ್ತಿಲೇಶದ ಪ್ರಸಕ್ತಿ ಎನಗಿಲ್ಲ 
ಜ್ಞಾನವೆ೦ಂಬುದನೇನ ನಾ ಕಾಣೆನು 
ಆಚಾರದ ವಿಚಾರವೆನಗಿಲ್ಲ 
ವೈರಾಗ್ಯ ವಾರ್ತೆ ಸೇರದೆನಗೆ 
ಆನೊಬ್ಬನೆ ಸಿರಿಕೃಷ್ಣ 
ನಿನ್ನವರೊಳು ಮಾನುಷ ಪಶು 
ದಯೆಯಿಂದೆನ್ನ ನೋಡಯ್ಯ 


ಜತೆ 
ಮೆಚ್ಚಿದೆನೊ ಕೃಷ್ಣ ಅಚ್ಚ ಕರುಣಿ ಎಂದು 
ಎಚ್ಡೆಂ೦ಗೆದೆಯನೊದ್ದಂಗೆ ಕರುಣಿಸಿದ ಕಂಡು 


೧೮೦ 
ಏನ ಬೇಡಲೊ ನಿನ್ನ ದೇವಾದಿದೇವ 


ಏನಹುದೊ ವಿನ್ನೊಳಗೆ ಮಹಾನುಭಾವ 


ಮನೆಯ ಬೇಡಲೆ ವನಧಿ ಹಾಸಿಗೆಯು ವಟಪತ್ರ 
ವವಿತೆಯನು ಬೇಡಲೆ ಬ್ರಹ್ಮಚಾರಿ 

ಘನ ಸಖ್ಯವನು ಬಯಸೆ ನೆನೆಯುವರ ಮನದಲಿಹೆ 
ತಿನುವುದಕೆ ಕೇಳುವೆನೆ ನವನೀತಚೋರ 


ಒಡವೆಗಳ ಬಯಸೆ ಶಿಖಿಪಿ೦ಛ ತುಳಸಿ ಪತ್ರ 
ಕಡು ಸೈನ್ಯವನೆ ಬಯಸೆ ಗೋಪಾಲನು 
ಬಿಡದೆ ರೂಪವ ಬಯಸೆ ನೀಲಮೇಘಶ್ಯಾಮ 
ಉಡುವುದಕೆ ಕೇಳುವೆನೆ ಸ್ಪೀವಸನ ಚೋರ 


ಶಕ್ತಿಯನು ಗೋಪಿಕಾಸ್ಪೀಯರಲಿ ವ್ರಯಗೈದೆ 
ಭಕ್ತಿಯನು ಸತ್ಯವಂತರಿಗಿತ್ತಿಹೆ 

ಭಕ್ತರನು ವಂಚಿಸುತ ನೀನು ಬಚ್ಚಿಟ್ಟಿರುವ 
ಮುಕ್ತಿ ಕಾ೦ತೆಯ ಕೊಡು ಸುಖಿಷೆನೊ ಶ್ರೀಕೃಷ್ಣ 


೧೮೧ 
ಒ೦ದರಿಂ ಸುಖವಿಲ್ಲ ಹುಟ್ಟು ಮೊದಲು ಡ೦ಭ- 
ದಿಂದ ಬಹಿರೂಪ ತೊಟ್ಟು ತಿರುಗಿತೀದೇಹ 


ಕಾಯ ದುರಾಸೆಯಲಿ ಕರಗಿಹೋಯಿತು ವೃಥಾ 
ಪ್ರಾಯದಿರುವಿಕೆಯು ಬಯಲಾಗಿ ಹೋಯ್ತು 
ಸಾಯಬಟ್ಟೆ ಸಂಸಾರ ವಿಷಯ ಕೋಟಲೆಗೊ೦ಡು 


ನಾಯಬಾಯ ಕೂರೆಯಂತೆ ನಸಿಯುತಿದೆ ದೇಹ ೧ 


ಬುದ್ಧಿದೃಢ ದುರ್ಮಾರ್ಗದಿ೦ದ ನೋಡದೆ ಹೋಯ್ತು 
ಶುದ್ಧ ಸತ್ಕರ್ಮವಿಲ್ಲದೆ ಸೂರೆ ಹೋಯ್ತು 
ದುರ್ದೆಸೆಯ ಪಥದ ಲಂಪಟ ಮಾಯಕ ಸಿಲುಕಿ 
ಮದ್ದಳೆಯ ಇಲಿಯಂತೆ ಆಯಿತೀ ದೇಹ 


ಭೋಗ ಸಂಗವ ಮಾಡಿ ಪೋಗಲೆಳಸಿತು ದೇಹ 
ರಾಗ ಲೋಭವು ಹೆಚ್ಚಿ ವೈರಾಗ್ಯ ಹೋಯ್ತು 
ಆಗಮವ ತಿಳಿಯದೆ ಕೃಷ್ಣನ್ನ ಧ್ಯಾನಿಸದೆ 


ಜೋಗಿ ಕೈ ಕೋಡಗನಂತೆ ತಿರುಗಿತೀದೇಹ ೩ 


೧೮೨ 

ಸುಳಾದಿ 

ಧ್ರುವತಾಳ : 

ಕಾಮವೆ೦ಬ ಹೆಚ್ಚಿನ ಕಾಡುಗಿಚ್ಚೊ೦ದು ಕಡೆಯಲೆನ್ನ ಸುಡುತಲಿದೆ 
ಕ್ರೋಧವೆ೦ಬ ಹಸಿದ ಹೆಬ್ಬುಲಿಯೊ೦ದು ಕಡೆಯಲೆನ್ನ ತಿನ್ನುತಲಿದೆ 
ಲೋಭವೆ೦ಬ ಮಹಾರಕ್ಕಸನೊ೦ದು ಕಡೆಯಲೆನ್ನ ಹೀರುತೈದಾನೆ 
ಮೋಹವೆ೦ಬ ಕಾರ್ಗತ್ತಲೆ ಕವಿದು ದಿಕ್ಕು ದೆಸೆಯನು ತಿಳಿಯಲೀಯದು 
ಮದವೆ೦ಬ ಮದ ಸೊಕ್ಕಿದ ಕಾಡಾನೆಯೊಂದು ಕಡೆಯಲೆನ್ನ ಸೀಳುತಲಿದೆ 
ಮತ್ಸರವೆ೦ಬ ಮಹಾ ವಿಷದ ಚೇಳೊ೦ದು ಕಡೆಯಲೆನ್ನ ಊರುತಲಿದೆ 


ಈ ಪರಿಯಲಿ ಭವವೆ೦ಬ ಅಡವಿಯಲ್ಲಿ ನಾನಾಪರಿಯಲಿ ಶತ್ರುಗಳಿಗೊಳಗಾದೆ 


ಶ್ರೀಪತಿ ಪರಮದಯಾನಿಧಿ ದೀನನಾಥೆನ್ನೊಡೆಯ ಸಿರಿಕೃಷ್ಣ ರಕ್ಷಿಸೆನ್ನನು 


ಮಠ್ಕತಾಳ 

ಆಗದ ಹೋಗದ ಮನೆವಾರುತೆ ಭಾರವ 
ಲೋಗರಿಗಾಗಿ ಹೊತ್ತು ಭವಾಟವಿಯಲ್ಲಿ 
ರಾಗವೆಂಬ ಘನತೃ್ಯಷೆಯಿ೦ದ ಬಾಯೊಣಗಿ 
ಭೋಗವೆ೦ಬ ಮೃಗತೃಷ್ಣಗೋಡುತ 
ಬೇಗೆಯಿಂದ ಬಿದ್ದೆನೊ ನರಕ ಕೂಪದಲಿ 
ನಾಗಶಯನ ಎನ್ನನುದರಿಸೂ ಸಿರಿಕೃಷ್ಣ 


ರೂಪಕತಾಳ 

ಇ೦ದ್ರಿಯ೦ಗಳೆ೦ಬ ಕಳ್ಳರೈವರು 
ಬಂಧಿಸಿ ತಮ್ಮ ವಿಷಯಕ್ಕೊಯಿದೆನ್ನ 
ಕಂ೦ದಿಸಿ ಜ್ಞಾನವೆಂಬ ದೃಷ್ಟಿಯ 
ಎಂದೆಂದಿನ ಧರ್ಮ ಧನವನೋಯ್ವರು 


೧ 


ಇಂದಿರೇಶ ಲೋಕಪತಿ ಸಿರಿಕೃಷ್ಣ 
ತಂದೆ ನೀ ವಿಚಾರಿಸಲೊಲ್ಲೆಯಾಕನ್ನನು 


ರುಂಪೆತಾಳ 

ನಾನಾ ಗರ್ಭವೆಂಬ ಕಂಪಿನಲೊಮ್ಮೊಮ್ಮೆ 
ಹೀನೋಚ್ಚ ಜನ್ಮವೆ೦ಬ ತಗ್ಗುಮಿಟ್ಟೆಯಲೊಮ್ಮೆ 
ಸ್ಪರ್ಗವೆಂಬ ಪರ್ವತಾಗ್ರದಲೊಮ್ಮೊಮ್ಮೆ 
ದುರ್ಗತಿಯೆ೦ಬ ಕಮರಿಯಲಿ ತಾನೊಮ್ಮೆ 
ಬಂದೆ ಭವಾಟವಿಯಲ್ಲಿ ನಿನ್ನ ಪಾದಾರ- 
ವಿ೦ದದ ನೆರಳಲಲ್ಲಿ ಇರಿಸೆನ್ನ ಸಿರಿಕೃಷ್ಣ 

೪ 


ತ್ರಿಪುಟಿತಾಳ 

ಹರಿದಾಸರ ನೆರವಿಲ್ಲದೆ ಹರಿಸೇವೆಯೆಂಬ ಪಥವ ಕಾಣದೆ 
ಹರಿಪಾದವೆ೦ಬ ಜನುಮ ಭೂಮಿಯ 

ಪರಿದು ದೂರದಲ್ಲಿ ತಪ್ಪಿ 

ಮರುಳಾದೆನೊ ಭವಾಟವಿಯಲ್ಲಿ 

ಸಿರಿಪತಿ ಎನ್ನನುದ್ದರಿಸೊ ಸಿರಿಕೃಷ್ಣ 


ಅಟ್ಟಿತಾಳ 

ಮಾಯೆಯೆಂಬ ದುಷ್ಪರಾಯ 
ಮಾನವೆ೦ಬ ಬಿನುಗುಮಂತ್ರಿ 
ಇ೦ದ್ರಿಯಗಳೆ೦ಬ ತಿಂದೋಡುವ ಪರಿವಾರ 
ಬಿಗಿದು ಕಟ್ಟಿ ಎನ್ನ ಹಗೆಗಳಿಗಿತ್ತರು 

ಶ್ರೀ ಮಾಧವಾ ಕಾಮಾದಿ ಹಗೆಗಳ 

ಶಿಕ್ಷಿಸಿ ರಕ್ತಿಸೆನ್ನ ಸ್ವಾಮಿ ಸಿರಿಕೃಷ್ಣ 

೬ 


ಆದಿತಾಳ 

ತಾಪತ್ರಯವೆ೦ಬ ದಾವಾನಲದಿಂದ 
ಪಾಪರ ಸ೦ಗವೆ೦ಬ ವಿಷವೃಕ್ಷದಿಂದ 
ಕಾಪಥವೆಂಬ ಬಹು ತಪ್ಪು ಗತಿಗಳ೦ದ 
ಕೂೋಪವೆಂಬಟ್ಟುವ ಕಾಳೋರಗದಿ೦ದ 
ಈಪರಿಯಲಿ ನೊಂದೆ ಭವಾಟವಿಯಲಿ 
ನೀ ಪಾಲಿಸಲಿಬೇಕೆನ್ನನು ಸಿರಿಕೃಷ್ಣ 


ಜತೆ 
ಅತ್ತಿತ್ತ ಸುತ್ತಿ ಭವಾಟವಿಯಲ್ಲಿ ನೊಂದೆ 
ಇತ್ತ ಬಾರೆಂದು ನಿನ್ನ ಹತ್ತಿಲಿರಿಸೊ ಕೃಷ್ಣ 


೧೮೩ 
ಗೋವಿಂದ ಗೋವಿಂದ ಕೃಷ್ಣ ಹರಿ 


ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಅ.ಪ. 


8 


ಕಡೆಗಣ್ಣಿಲಿಂದೊಮ್ಮೆ ನೋಡೋ ವಿ- 
ನ್ನಡಿಗೆರಗುವೆನೋ ವೀ ದಯಮಾಡೋ 
ಬಿಡದೆನ್ನ ನಿನ್ನವರೂಳು ಕೂಡೋ ಎ- 
ನ್ನೊಡೆಯ ನಿತ್ಯಾನಂದ ನೀ ನಲಿದಾಡೋ 


ಮಕ್ಕಳಿಗೊಡೆಯ ನೀನಾಗಿ ಹಸು 
ಮಕ್ಕಳ ಕೂಡ ನೀನಾಡಹೋಗಿ 
ಸಿಕ್ಕದೆ ಬಹು ದಿನಕಾಗಿ ಧಿ೦ಧಿ - 
ಮಿಕ್ಕಂದು ಕುಣಿಸುವೆ ಬಾ ಚನ್ನಾಗಿ 


ಹೃದಯ ಕಮಲದೊಳಗೆನ್ನ ವಿನ್ನ 
ಪದಕಮಲವನೀ ದಯೆಗೆಯ್ಯೋ ಮುನ್ನ 
ಚದುರ ಕುಣಿಯೊ ಚಲ್ಬ ರನ್ನ ವಿ- 
ಬುಧರೊಡೆಯನೆ ನಿತ್ಯಾನಂದ ಕೃಷ್ಣ 


೧೮೪ 
ಚಿತ್ತಗೊಟ್ಟು ಸಿರಿಕೃಷ್ಣ ಕಾಯಿ ಕಂಡ್ಯ ಎನ್ನ 
ಮತ್ತೂಬ್ಬ ನಾನಲ್ಲ ನಿನ್ನ ಬೃತ್ಯರ ಭೃತ್ಯ 


ಕಾಲನಾಳುಗಳ ಮು೦ಚೂಣಿಯ ದಾಳಿಗೆ 
ಕೀಳುಮನ ಮೂರು ಮೂಲೆಯ ಪೋಗಲು 
ಮೂಲಬಲ ದಾಳಿಗೆ ಮುರಿದು ನಾನೋಡಲು 
ಕಾಲುಗೆಟ್ಟು ನಾನಿಹ ಕಾಲದಲ್ಲಿ 


ಪಿತ್ತವೆ೦ಬ ಕಿಚ್ಚು ವಾತಕೂಡಿ ಹೆಚ್ಚಿತು 
ಹತ್ತಿಕೊಂಡು ದೇಹವೆಂಬ ಪುರವ ಸುಡುವಾಗ 
ಮತ್ತೆ ಶ್ಲೇಷ್ಠವು ಕೂಡಿ ಸುತ್ತಮುತ್ತೆಳೆವಾಗ ನಾ- 
ನೆತ್ತ ಹೋಗಲೆಂಬ ಸ೦ಕಟದೊಳಗೆ 


ತಿಂದೋಡಿ ಬ೦ಧುಗಳೆಲ್ಲ ಕೈಬಿಟ್ಟಿರು ಈಗ 

ಮುಂದೆ ಯಮದೂತರು ಬಂದು ನಿಂದಾಗ 
ಎಂದಿಗಾದರು ಒಮ್ಮೆ ನಾ ನಿನ್ನ ನೆನೆದುದ ಕೈಗೊಂಡು 
ಹಿ೦ದಿಟ್ಟು ಕೊ೦ಡೆನ್ನ ಕಾಯಿಕ೦ಡ್ಯ ಕೃಷ್ಣ 


೧೮೫ 
ಜನುಮ ಜನುಮದಲ್ಲಿ ಕೊಡು ಕ೦ಡ್ಯ ಹರಿಯೆ 
ಅನಿಮಿತ್ತ ಬಂಧು ಕೃಷ್ಣ ದಯದಿಂದೆನಗೆ 


ಮೆರೆವ ಊರ್ಧ್ದ್ವಪು೦ಡ್ರ ಎರಡಾರು ನಾಮವು 
ಕೊರಳ ತುಳಸಿ ವನಮಾಲೆಯು 

ಸಿರಿಶಂಖ ಚಕ್ರಾಂಕಿತ ಭುಜದೊಲೊಪ್ಪುತ ನಿನ್ನ 
ಸ್ಮರಿಸುತ ಹಿಗ್ಗುವ ವೈಷ್ಣವ ಜನುಮವ 


ಹರಿಯೆ ಸರ್ವೋತ್ತಮ ರಾಣಿ ಲಕುಮಿ ಬೊಮ್ಮ 
ಹರ ಇಂದ್ರಾದ್ಯಮರರು ತವ ಸೇವಕರು 

ವರ ತಾರತಮ್ಯ ಪಂಚಭೇದ ಸತ್ಯವೆಂದು 

ನೆರೆ ಪೇಳುವ ವಾಯುಮತದ ಸುಜ್ಞಾನವ 


ಸಕಲ ವಿಬುಧೋತ್ತಮರಲ್ಲಿ ನಮ್ರತೆಯು 
ಸುಖತೀರ್ಥರಲಿ ಗುರುಭಾವನೆಯು 
ಸಕಲಸುರರೊಡೆಯ ಶ್ರೀ ಕೃಷ್ಣ ನಿನ್ನಲ್ಲಿ 
ಅಕಳ೦ಳವಾದ ನವವಿಧ ಭಕುತಿಯನು 


೧೮೬ 
ತೊ೦ಡನು ಕಂಡುದ ಬಿನ್ನೈಸುವೆನು 
ಪಾಂಡವಪ್ರಿಯ ಎನ್ನ ತಪ್ಪ ಕಾಯಯ್ಯ 


ಹರಿ ನಿನ್ನ ನಾಮ ಕಾಮಧೇನುವಿಗೆ 
ದುರಿತದೊಟ್ಟೆಲು ಮೇವು ಭವಾ೦ಬುಧಿಯು 
ಅರಸಿ ಕುಡಿವ ನೀರೆರೆವಡೆನ್ನಲ್ಲಿ 
ಭರಿತವಾಗಿರೆ ಅರಸಲ್ಯಾತಕೆ ಹರಿ 


ಮುನಿಗಳ ಮನದ ಮೊನೆಯಾದ ಕೊನೆಯಲ್ಲಿ 
ಘನಭಕ್ತಿ ಪಾಶದಿ ಸಿಲುಕಲ್ಯಾಕೆ 

ಎನ್ನ ಚಿತ್ತ ಚ೦ಂಚಲದುಯ್ಯಾಲೆಯಲಿ 

ನಿನ್ನ ಮನಬಂದಂತೆ ಓಲ್ಯಾಡಲಾಗದೆ 


ಕರ್ಣರಂದ್ರದಿ ಮನವನು ಪೊಕ್ಕು ಪಾಪವ 
ನಿನ್ನವರಲ್ಲಿ ತಳವರಿಸಲ್ಯಾಕೆ 

ಎನ್ನೊಳ ಹೊರಗೆ ಪಾಪರಾಶಿಗಳಿವೆ 

ನಿನ್ನ ಮನಬಂದಂತೆ ಸೂರೆಗೊಳ್ಳೆಲೊ ಕೃಷ್ಣ 
೧೮೭ 

ಸುಳಾದಿ 

ಧ್ರುವತಾಳ 

ದೇಹ ಜೀರ್ಣವಾಯಿತು ಧನ 

ನೇಹ ಜೀರ್ಣವಾಗದು 

ಕಣ್ಣು ಕಿವಿ ಮಂದವಾಯಿತು 

ಹೆಣ್ಣು ಮಣ್ಣಿನಾಸೆ ಮಂದವಾಗದು 
ಕಾಲುಕ್ಯ ಜವಗುಂದಿತು ಭೋಗದ 

ಲೋಲತೆ ಜವಗುಂದದು 

ಜರೆರೋಗದಿಂ ನೆರೆ 

ಹೊರೆಯೆಲ್ಲ ಹೇಸಿತು ಈ ಶ- 

ರೀರದಲ್ಲಿ ಹೇಯ ಎನವಿತಿಲ್ಲ 
ಪಾಪಕೋಟಿಗಳ ಮಾಡುತಿದ್ದು ಅನು- 
ತಾಪ ಮನದೊಳಗ? ವನಿತಿಲ್ಲ 
ಸಂದುಹೋಯಿತು ಕಾಲವೆಲ್ಲ 


8 


ಮುಂದಣಗತಿ ಈ ಯಣಿಕೆಯಿಲ್ಲ 
ಇನ್ನಾದರು ನಿನ್ನ ದಯೆಯಿಂದ ನೋಡೆನ್ನ 
ನಿನ್ನ ರತಿಯನಿತ್ತು ಕಾಯೊ ಸಿರಿಕೃಷ್ಣ 


ಮಠ್ಯತಾಳ 

ಹರಿನಾಮ ಹರಿಪಾದ ತೀರ್ಥವಿರಲು 
ಹರಿದಾಸರ ಪದರಜವಿರಲು 

ದುರಿತದ ಭಯವ್ಯಾಕೆ ನರಕದ ಭೀತ್ಯಾಕೆ ಕೇ- 
ಸರಿಯ ಪಕ್ಕದಲಿದ್ದಗೆ ಕರಿಯ ಭಯವುಂಟಿ 
ಸಿರಿಪತಿ ಸಿರಿಕೃಷ್ಟನ ದಾಸರ ಸ೦ಗವಿರಲು 
ದುರಿತತಿಮಿರಕ್ಕೆ ತರಣಿ ತಾನಲ್ಲವೆ 


ತ್ರಿಪುಟತಾಳ 

ಯಮಕಿ೦ಕರರು ಭಯಂ೦ಂಕರರಾದಡೇನು 
ಯಮಪಲಟ್ಟಣದ ಬಟ್ಟೆ ಕಷ್ಟವಾದಡೆ ಏನು 
ಯಮಯಾತನೆಯತಿ ತೀವ್ರವಾದಡೆ ಏನು 
ಕಮಲನಾಭನ ದಾಸರಿಗಂಜಿಕೆಯುಂಟೆ 


ನಮೋ ನಮೋ ಸಿರಿಕೃಷ್ಟ ಎ೦ದರೋಡುವರಯ್ಯ 


ಯಮಭಟರು ತಮ್ಮಾಳ್ನನಾಜ್ಞೆಯ ನೆನೆನೆನೆದು 


ಅಟತಾಳ 

ಆವನ್ನ ಚಿತ್ತವಚ್ಯುತನ್ನ ನೆನೆಯದು 
ಆವನ್ನ ಶಿರ ಬಲಿಬ೦ಧನಗೆರಗದು 
ಆವನ್ನ ನಾಲಗೆ ಶ್ರೀಲೋಲನೆನ್ನದು 
ಆ ನರಾಧಮ ನರಕ ಪಥಿಕ 
ಶ್ರೀಕೃಷ್ಣನವರು ವೈಕು೦ಠ ಪಥಿಕರು 


ಏಕತಾಳ 

ಸಂಕೇತವಾಗಲಿ ಪರಿಹಾಸವಾಗಲಿ 
ಅಣಕದಿ೦ದಾಗಲಿ ಡ೦ಭದಿ೦ದಾಗಲಿ 

ಎದ್ದಾಗಲಿ ಮತ್ತೆ ಬಿದ್ದಾಗಲಿ 

ತಾಕಿದಾಗ ಮತ್ಯಾವಾಗಲಾಗಲಿ 

ನಮೋ ನಮೋ ಸಿರಿಕೃಷ್ಣ ಎ೦ಬ ಘೋಷ 
ಮುಕುತಿ ಕನ್ನಿಕೆಯ ಮದುವೆಯ ವಾದ್ಯ ಘೋಷ 


ಜತೆ 
ಸಂತತ ನಿನ್ನ ನಾಮ ನಾಲಗೆಯಲ್ಲಿ 
ಅಂತ್ಯಕಾಲದಲ್ಲಿ ವಿಶೇಷವಾಗಲೋ ಶ್ರೀಕೃಷ್ಣ 


೧೮೮ 
ನಾನೆಲ್ಲಿ ಜ್ಞಾನಿಯು ನಾನೆಲ್ಲಿ ಸುಜನ 
ಹೀನ ಎಷಯಗಳು೦ಬ ಶ್ವಾನನಂತಿರುವೆ 


ಮೂತ್ರದ ಮನೆಗಾಗಿ ಗಾತ್ರ ಬಳಲಿಸಿ ಮದನ- 


ಸೂತ್ರ ಬೊ೦ಬೆಯು ಎನಿಸಿ ನೇತ್ರದಿ೦ದ 
ಪಾತ್ರದವರ ನೋಡಿ ಸ್ತೋತ್ರಮಾಡುತ ಹಿಗ್ಗಿ 
ರಾತ್ರಿ ಹಗಲು ಕೆಟ್ಟ ವಾರ್ತೆಯಲ್ಲಿರುವೆ 


ಧನದಾಸ ಘನವಾಗಿ ಅಣುಮಹತ್ಕಾರ್ಯದೊಳು 
ಸೆಣೆಸಿ ದಣಿಯಲು ತೃಣವು ದೊರೆಯದಿರಲು 
ಮನೆ ಮನೆಗೆ ಬಾಯ್ದೆರೆದು ಶುವಿಯಂತೆ ದಿನಗಳೆವ 
ಮನುಜಪಶುವಿಗೆ ಇನ್ನು ಮುನಿಯೆಂಬೆಯೆಂತೊ 


ನಾಲಗೆಯ ರುಚಿಯಿಂದ ಸಾಲದಾಯಿತು ಬಯಕೆ 
ಕಾಲಕಾಲಕ ನೆನೆಸಿ ಹಾಳಾದರೂ 

ಶೀಲಗಳ ಕಳಕೊಂಡು ಚಾಲುವರಿಯುತ ಪರರ 
ಆಲಯದ ಉಚ್ಚಿಷ್ಟ ಮೇಲಾದ ಸವಿಯು 


ಸ್ನಾನಧ್ಯಾನವನರಿಯೆ ಸಾನುರಾಗದಿ ಭಕ್ತಿ 
ಖೂನವಿಲ್ಲದೆ ಡಂಭ ಮೌವಿಯೆನಿಸಿ 

ನಾನಾ ವಿಷಯ ಮನದಿ ನಾ ನೆನೆಸುವೆ ನಿತ್ಯ 
ಏನಾದರೂ ಕಷ್ಟ ಕಾಣದಂ೦ತಿರುತಿಪ್ಪೆ 


ಪತಿತರೊಳು ಎನ್ನ೦ಥ ಪತಿತರೊಬ್ಬರ ಕಾಣೆ 
ಗತಿಯು ನೀನಲ್ಲದೆ ಅನ್ಯರಿಲ್ಲ 
ಪತಿತಪಾವನನೆ೦ಬೊ ಬಿರುದುಂಟಿಮಾಡುವ 
ಕ್ಲಿತಿಪತಿ ಶ್ರೀಕೃಷ್ಣರಾಯ ನೀನಹುದೋ 


೧೮೯ 
ನಿದೆ ಬರುತಿದೆ ಎನಗೆ ವಿದೆ) ಬರುತಿದೆ 


ನಿದೆ ಬರುತಿದೆ ಎನಗೆ ಅವಿ- 
ರುದ್ಧನ ಸೇವೆಗೆ ವಿಷ್ನುವ ಮಾಡುತ್ತ 


ಅಸ್ತಮಾನದಿ೦ದ ಉದಯವಾಗೋತನಕ 
ಸ್ವಸ್ಥದಿ ಪಗಡೆ ಪಂಚಿಯನಾಡಲು 
ವಿಸ್ತಾರದಿ೦ದಲಿ ವೇಷನೋಡೆ ನಿದ್ರೆಯಿಲ್ಲ 
ಪುಸ್ತಕ ಹಿಡಿಯಲು ಮಸ್ತಕ ಮಣಿಸುತ 


ಹರಿಕಥಾಶ್ರವಣ ಮಾಡೇನೆನುತಲಿ 

ಪರಮ ಭಕುತಿಯಿ೦ದ ಕುಳ್ಳಿರಲು 

ಕಿರುಗಣ್ಣ ನೋಟದಿ ಕೊರಳ ಮಣಿಸಿ ಮೈಯ 
ಸ್ಮರಣೆ ತಪ್ಪಿಸುತ ಗುರುಗುರುಗುಟ್ಟುತ 


ಇಲಿಗಳಿಗೆ ಬೆಕ್ಕು ಸಾಧಿಪ ಪರಿಯಂ೦ತೆ 
ಹಲವು ಪರಿಯಲ್ಲಿ ಈ ವಿದ್ರೆಯು 
ಛಲದಿಂದ ಬಾಲನ ನೆಲೆಗೆಡಿಸುತಲಿದೆ 
ಅಳವು ಮಾಡಿಸೊ ಕೃಷ್ಣ ಏಕಾದಶಿಯಲಿ 


೧೯೦ 

ಸುಳಾದಿ 

ಧ್ರುವತಾಳ 

ನೀಲಮೇಘಶ್ಯಾಮನ ಕೋಮಲಾಂಗದ 

ಮೇಲೆ ಶಿರದಲ್ಲಿ ರಂಜಿಪ 

ಬಾಲಸೂರ್ಯಕೋಟಿತೇಜದ ರತುನಮಕುಟ 
ಭಾಳದೊಳರಳೆಲೆ ಕಿವಿಗಳಲಿ ಮಾಗಾಯಿಗಳು ಕಮಲನೇತ್ರದ 
ಮೂಲೊಕವ ಮೋಹಿಸುವ ನಾಸಿಕ ಕಮಲವದನ ವಿ- 
ಶಾಲೋರಸ್ಮಳದ ಸಿರಿಸಿರಿಗಂಧ ಕೌಸ್ತುಭ ವೈಜಯಂ೦ತೀ 
ಮಾಲೆಯ ನಿಡಿದೋಳು ನಡುವಿನ ಪೀತಾ೦ಬರದ ದನುಜ 
ದಲ್ಲಣನ ಖಡೆಯ ಪೆ೦ಡೆಯ ಪದಕಗಳೆಸೆಯೆ 
ನೀಲಮೇಘಶ್ಯಾಮ ಅನತಜನ ಪಾಲಕನವತಾರವಾದ 
ಬಾಲಲೀಲಾಲೋಲ ಅಂಬೆ- 

ಗಾಲಕೃಷ್ಣ ನಿನ್ನ ದಿವ್ಯ ಮೂರುತಿಯ ಎನ್ನ ಹೃದಯ 
ಆಲಯದೊಳಗ? ರಿಸಿ ಪರಮಾನಂದ ಶರದಿಯಲಿ ಬಿಡ- 
ದೋಲಾಡುವಂತೆನ್ನ ಮಾಡು 


ಮಠ್ಯತಾಳ 

ಶುಕಶೌನಕ ಸನಕ ಸನಂದನ ಸ- 
ನತ್ಮುಮಾರಕ ಪ್ರಹ್ಲಾದ೦ಬರೀಷ ನಾರದ 
ರುಕುಮಾಂಗದ ಅಗಸ್ತ್ಯ ದೂರ್ವಾಸಾದಿಗಳು 
ಭಕುತಿಯಿ೦ದ ಸಕಲಸುಖವ ಪಡೆದರು 
ರುಕುಮಿಣಿ ಪತಿ ಸಿರಿಯ೦ಬೆಗಾಲಕೃಷ್ಣ ನಿನ್ನ 
ಭಕುತಿಯ ಕೃಪೆ ಮಾಡಯ್ಯ ದಮ್ಮಯ್ಯ 


ರೂಪಕತಾಳ 

ಸತಿಸುತರುಗಳಲ್ಲುಳ್ಳ ಸ್ನೇಹ ನಿನ್ನಳ್ಳುಳ್ಳಡೆ ಶ್ರೀ- 
ಪತಿಯೆ ಬದುಕನೆ ಇಹಪರದಲಿ ಶ್ರೀ- 

ಪತಿಯೆ ಗತಿ ಮತಿ ನೀನೆ೦ದೆ೦ಬ ಮತಿ ಮನದಲ್ಲುಳ್ಳಡೆ 
ರತಿಪತಿಪಿತ ಸಿರಿ ಅಂಬೆಗಾಲಕೃಷ್ಣ ಶ್ರೀಪತಿಯೆ 


ರುಂಪೆತಾಳ 

ಅರಿವ ಮರೆವೆ ಒಮ್ಮೊಮ್ಮೆ ಎಚ್ಚರುತ್ತೆನ್ನ 

ಮರೆವೆ ಅಜ್ಞಾನ ತತ್ವದಿ೦ ಮತ್ತರಿಪಗೆಯಾದೆ 

ಆರೆನಾರೆ ಆರೆನಾರೆ ಸಂಸಾರದುಪಟಿಳಕ್ಕೆ ಭವ 

ದೂರ ದುರಿತನಿವಾರಣ ಸಲಹೆನ್ನ ಸಿರಿಅಂಬೆಗಾಲಕೃಷ್ಣಯ್ಯ 


ತ್ರಿಪುಟತಾಳ 

ಮಾಯಾ ಭ್ರಾಂತಿಯಿಂದ ವೃಥಾ ನೊಂದೆನೊ 
ಕಾಯೊ ಯಾದವರಾಯನೆ ಮುನಿಜನ- 

ಧೇಯ ನತಜನಪ್ರಿಯವರ್ಯ ಅಯ್ಯಾ 

ಕಾಯೊ ಯಾದವರಾಯನೆ ಸಿರಿಅ೦ಬೆಗಾಲಕೃಷ್ಣಯ್ಯ 


ಅಟ್ಟಿತಾಳ 

ನಿನ್ನದೊಂದೊಂದು ಮಾಯಾನಟನೆಗಳು 
ಚಂದ ಚ೦ದ ಚ೦ದದಿ೦ಂದ 

ಜಗಂಗಳ ಭ್ರಮಿಸುತಿರೆ 

ಇದೇನೆ೦ತು ತಿಳಿಯಬಾರದಜಭವಾದಿಗಳಿಗೆ 
ಇ೦ದಿರೆರಮಣ ನಿನ್ನ ಕಂದನೆಂದೆನ್ನುವ 
ಮನ್ನಿಸಿ ಸಲಹಯ್ಯ ಕೃಪಾಸಿಂಧು 

ಸಿರಿ ಅಂಬೆಗಾಲಕೃಷ್ಣಯ್ಯ 


ಏಕತಾಳ 

ಸನ್ನುತ ನನುಪಮ ಮಹಾಮಹಿಮ 

ವಿನ್ನ ಮನದಲಿ ನೆನೆವ ಭಕುತನ ಸ೦ಗತಿಯ- 
ನೆನಗೆ ಕರುಣಿಸೊ 

ಇನಿತು ಬೇಡಿದ ಕೂಡುವ 
ಮಹಾಮಹಿಮನಂ೦ಬೆಗಾಲಕೃಷ್ಣ 


ಜತೆ 
ಅಂಬೆಗಾಲಕೃಷ್ಣ ನಿನ್ನ ದಾಸರ ಬಳಿಯ- 
ಲಿಂಬಿಟ್ಟು ಸಲಹೆನ್ನ ಜನುಮಜನುಮದಿ 


೧೯೧ 
ನಿನ್ನ ಧ್ಯಾನವ ಮಾಡುತ್ತ ಮಾಡುತ್ತ 
ಎನ್ನ ಮನ ಅನ್ಯಕ್ಕೆರಗುತಿದೆ 


ಪತಿಯಂಗಸಂಗದೊಳಿರುತಿದ್ದು 

ಸತಿ ಉಪಪತಿಯ ಬಯಸುವಂತೆ 

ಶ್ರುತಿ ತತ್ವ ಶಾಸ್ಪಗಳರಿತಿದ್ದು ದು- 
ರ್ಮತಿಯು ದುಷ್ಟ ಚರಿತೆಗೆಳವುತಿದೆ ಎನ್ನ 


ಪರಮಾನ್ನವನು ನಿತ್ಯ ಉಣುತಿದ್ದು ಜನರು 
ಸುರೆಯ ಚಿಂತಿಸಿ ರುಚಿಗೊಳ್ಳುವ೦ತೆ 

ಕರಿ ಸುರನದಿಯಲಿ ಮೀಯುತಿದ್ದು 
ಪರಮಹರುಷದಿ ಕೆಸರ ಚೆಲ್ಲಿಕೊ೦ಬಂ೦ತೆ 


ಪರಮ ಪಾವನ ಗುಣಪೂರ್ಣನೆ ನಿನ್ನ 
ಚರಣಯುಗಳವನು ಧ್ಯಾನಿಸುತ್ತ 
ನೆರೆಹೊರೆಯಲಿ ಮನ ಹೋಗದಂದದಲಿ 
ಕರುಣಿಸಿ ನಿಲ್ಲಿಸೋ ಸಿರಿಕೃಷ್ಣರಾಯ 


೧೯೨ 
ನಿನ್ನಾಜ್ನದವನೊ ನಾ ಎನ್ನನೊಪ್ಪಿಸದೆ 
ಬಿನ್ನಹ ಚಿತತೈಸಿ ಎನ್ನ ಪಾಲಿಸೊ ಕೃಷ್ಣ 


8 


ಏಳು ಸುತ್ತಿನ ಕೋಟೆ ಯಮನಾಳು ಮುತ್ತಿಕೊ೦ಡು 
ಹಾಳು ಮಾಡುವೆವೆ೦ದು ಪೇಳುತಿರೆ 

ಆಳು ಸಾಮಗಿ ಅಪಾರ ಬಲ ಮಾಡಿ 
ಕೋಳುಹೋಗದ ಮುನ್ನ ಕೋಟೆ ರಕ್ಷಿಸಬೇಕೋ 


ಆರುಮೂರರ ಬಾಧೆ ಆರುಎ೦ಟರ ಬಾಧೆ 
ಕ್ರೂರರೈವರ ಬಾಧೆ ಹೋರುತಿದೆ 
ಆರಿ೦ದ ನಿರ್ವಾಹವಾಗದು ಇವರನು 
ಮೇರೆವಿಡಿವ ದೊರೆ ಶೌರಿ ನೀನಲ್ಲದೆ 


ಲಕ್ಷ ಎಂಭತ್ತು ನಾಲ್ಕು ಜೀವರಾಶಿಗಳೊಳು 
ಸೂಕ್ಷ್ಮದ ಕೋಟ್ಯೆ೦ದುಪೇಕ್ಷಿಸದೆ 
ಪಕ್ಚಿವಾಹನ ನೀನೆ ಪ್ರತ್ಯಕ್ಷ ನಿಂತರೆ 
ಅಕ್ಷಯ ಬಲವೆನೆಗೆ ರಕ ಿಸೂ ಸಿರಿಕೃಷ್ಣ 


೧೯೩ 
ನೀನೆ ಗತಿ ಮುಕುತೆನೆಗೆ ಅನ೦ತ ಜನುಮಗಳಲ್ಲಿ 


ಆನೇನರಿಯೆ ಗರುಡಗಮನ ಸಿರಿಕ್ಕಷ್ಟರಾಯ 


ಅನ್ಯವಾರ್ತೆ ಅನ್ಯಸ೦ಗ ಅನ್ಯಜನರಾರಾಧನೆ 
ಅನ್ಯಸತಿ ಅನ್ಯಕರ್ಮಮೊದಲು ಸಕಲ 
ತನುಮನ ವಾಕ್ಯಗಳಿ೦ದ ಜರಿದೆ ವಿನ್ನವರೊಳು 
ಎನ್ನ ಕೂಡಿಸೊ ನಿನ್ನ ಚರಣ ಭಕುತಿಯಲಿ ಶ್ರೀಶ 


ಅಂದು ವೇದೋದ್ಭವಳ ಮೊರೆಯನು ಕೇಳಿ ಕಾಯಿದಂತೆ 
ಮಂದ ಗಜೇ೦ದ್ರಗೊಲಿದು ರಕ್ಷಿಸಿದ ಪರಿಯಂತೆ 
ತಂದೆತಾಯಿ ಬಂಧುಬಳಗ ಎಂದೆಂದು ನೀನೆ ದಯಾ- 
ಸಿ೦ಧು ನಿನ್ನ ದಾಸರ ದಾಸನೆಂದೆನಿಸೆನ್ನ 


ರನ್ನನಖಾಂಗುಲಿ ಪಾದ ಜ೦ಫಘಿ ಜಾನೂರು ಕಟಿ 
ಘಫೆನ್ನಬಾಹು ಉದರ ವಕ್ಷ ಭುಜ ಕುಂತಲದಿ 

ಚನ್ನ ಕರೀಟ ಸರ್ವಾಲಂಕಾರದಿ ಶೋಭಿಸುವ 

ವಿನ್ನ ಮೂರ್ತಿಯನ್ನೆ ತೋರೊ ಭಕ್ತವತ್ಸಲ ಸಿರಿಕೃಷ್ಣ 


೧೯೪ 
ನ್ಯಾಯವೆ ನಿನಗೆ ಎನಗೆ ಸಿರಿಕೃಷ್ಣ 
ಬಾಯಾಡಬಹುದೆ ಕೈಯೊಳಿತ್ತ ಹಣಗಳ 


ಆರು ಅರಿಯದ ಹಾಗೆ ಒ೦ಬತ್ತು ಕೂಡುವಾಗ 
ಮಾರಿ ಆಡಿದೆ ಒಮ್ಮನ ಹೆಸರ 
ಗಾರು ಮಾಡದೆ ಬಡ್ಡಿ ತೆತ್ತು ಕೊಡುವೆನೆಂದು 


ಪೂರೈಸಿ ಕೊಡದೆ ಚು೦ಗಡಿಯ ನಿಲಿಸುವರೆ ೧ 


ಸಾಲವ ಬೇಡಿದರೆ ಕೋಪವೇಕನುವಿದ್ದರೆ ನಿನ್ನ 
ಕಾಲಿಗೆನ್ನ ಕೊರಳ ಕಟ್ಟಿಕೊ೦ಬೆ 

ಆಲಯದವರ ಕೇಳದೆ ಒಳಗಾದೆನೊ 

ಭೋಳೆಯತನದಲಿ ನಿನ್ನ ನಂಬಿದೆ ಹರಿಯೆ ೨ 


ಅಸಲು ವಿನಗ ಸಮರ್ಪಣೆ ಆಯಿತೆಲೊ ದೇವ 

ಮೀಸಲು ಪೊ೦ಬೆಸರು ಕಾಲಕೆ ನಡೆಯಲಿ 

ಶಶಿಧರ ಬ್ರಹ್ಮಾದಿವ೦ದ್ಯ ಸತ್ಯವೆ೦ಬ ಬಿರುದು 

ಖೀಸಲು ಉಳುಹಿ ಎನ್ನ ಸಲಹಯ್ಯ ಸಿರಿಕೃಷ್ಣ ೩a 


೧೯೫ 

ಪುಟ್ಟಿದೆ ಬುವಿಯಲ್ಲಿ ಬಹುದಿನಗಳೆದೆನು 
ಪುಟ್ಟಿಸಬ್ಯಾಡ ಎನ್ನ 

ಪ. 


ಪಟ್ಟಾಭಿರಾಮನೆ ಪರಮಪುರುಷನೆ 
ಗಟ್ಯಾಗಿ ನಿನ್ನ ಪಾದಗಳ ನಂಬಿದೆನೊ ದೇವ ಅ.ಪ. 


ಎಂಭತ್ತು ನಾಲ್ಕು ಲಕ್ಷಗಳೆ೦ಬ ಜೀವರ ಯೋನಿಗಳಲ್ಲಿ ಬಂದೆನೋ 

ಕುಂಬಿಣಿಯೊಳು ಪುಟ್ಟಿ ಬಹುಪಾಪ೦ಗಳಮಾಡಿ ಕುಂಬೀಪಾಕದಿ ಬೆ೦ದೆನೋ 
ಅ೦ಬುಜಮಿತ್ರನ ಸುತನಾಳುಗಳ ಕೈಯ ಅಮಿತಯಾತನೆಗೊಂಡೆನೋ 

ಅ೦ಬುಜನಾಭ ಅಖಿಳಸುರರೊಡೆಯ ಆರ್ತಾರ್ತಿಹರನೆ೦ದು ಬೇಡಿದೆ ನಾನು ೧ 


ಜೀವಿನೊಳು ಬಿದ್ದ ನೊಣದಂತೆ ಸತಿಸುತ ಜನಪಾಶ ಬದ್ದನಾದೆ 

ಮೀನು ಮಾಂಸದ ಅಸೆಗೆ ಹೋಗಿ ಸಿಕ್ಕಿದಂತೆ ಮೋಸ ಹೋದೆನೋ ಬರಿದೆ 

ಏಣವು ಕಿ೦ಕಿಣಿಧ್ವನಿಗೆ ಮರುಳಾದ ತೆರನಂತೆ ಇಳೆಯೊಳಗೆ ಮಂಕಾದೆನೊ 

ಏನೆ೦ಬೆ ದಾಸಗೆ ಕೋಡಗದಂದದಿ ಎಲ್ಲರಿಗಾಗಿ ನಾ ಕುಣಿವೆ ಜನರ ಮುಂದೆ ೨ 


ಕಾಯ ಪೋಷಣೆಗಾಗಿ ಹೇಯಕರ್ಮ೦ಗಳ ಕಾಲ ಕಾಲದಿ ಮಾಡಿದೆನೊ 

ಜಾಯಾದಿಗಳ ರಕ್ಷಣೆಮಾಡೆ ಅದರಿಂದ ಜಾಗರೂಕನಾದೆನೋ 

ಭಯರಹಿತನಾಗಿ ಗುರು ಹಿರಿಯರ ಪಾದಭಜನೆ ಮಾಡದೆ ಪೋದೆನೋ 

ಕಾಯಜನಯ್ಯನೆ ಶ್ರೀಕೃಷ್ಣರಾಯನೆ ಕಾಯಬೇಕೆನ್ನಪರಾಧಗಳನೆಲ್ಲ ೩ 


೧೯೬ 
ಬಾರಯ್ಯ ಎನ್ನ ಮನಮಂದಿರಕೆ 
ಬೇರೊಂದು ಯೋಚನೆ ಮಾಡದೆ ಸಿರಿಪತಿ ಪ. 


ನಾ ರಾಜಸ ಬುದ್ಧ್ದಿಯೆ೦ಬೆಯ ನಿನ್ನ 
ಕಾರುಣ್ಯದ ಸೋನೆ ಸೊರಗುವುದೆ 
ವಾರವಾರಕ ಮೇಘ ವಾರಿಯ ಕರೆದರೆ 


ಧಾರುಣಿಗೆ ಕ್ಲಾಮ ಬರುವುದೆ ಕೃಷ್ಣ 


ನಾ ತಾಮಸ ಬುದ್ಧಿಯೆ೦ಬೆಯ ನಿನ್ನ 

ಶ್ರೀಮೂರ್ತಿ ಹೊಳೆದರೆ ತಮವಡಗದೆ 
ಶ್ರೀಮನೋಹರನೆ ಭಾನು ಉದಿಸಿದರೆ 

ತಾಮಸವಡಗದೆ ಜಗದೊಳು ಕೃಷ್ಣ 


ನಾ ದೋಷಮನದವನೆ೦ಂಬೆಯ ನಿನ್ನ 
ಪಾದಪದುಮ ಸೋ೦ಕೆ ಪಾಪಹರವಲ್ಲವೆ 
ಆ ದುಷ್ಟಶಿಲೆ ಅಹಲ್ಯೆ ಜಷಿಪತ್ನಿಯಾದಳು 
ನೀ ದೇವ ಸಿರಿಪದವಿತ್ತೆಯೊ ಕೃಷ್ಣ 


೧೯೭ 
ಸಂಸಾರವೆ೦ಬ ಮಾರಿಗೆ ಸಿಲುಕಿದೆ 


ಕಂ೦ಸಾರಿ ಕರುಣದಿ೦ದೆನ್ನ ನೋಡಯ್ಯ 


ಬಲಿಗಾಯತವಾದ ಕುರಿ ಮೆಲುವಂತೆ ಹೆಡೆ- 
ತಲೆ ಮೃತ್ಯುವನರಿಯದೆ ಮತ್ತನಾಗಿಷ್ಟೆ 


ಕಂಡು ಕ೦ಡು ಪತಂಗ ಕಿಚ್ಚಿನೊಳು ಬೀಳುವಂತೆ 
ಕಂಡಕ೦ಡ ಹೇಯ ವಿಷಯಂಗಳಿಗೆರಗುವೆ 


ಪತಿಯಿರಲು ಸತಿ ಅನ್ಯಗೆಳಸುವಂತೆ 
ಗತಿ ನೀನಿರಲು ಅನ್ಯರೆ ಗತಿಯೆ೦ಬೆ 


ಒಂದು ಮೊಲಕೆ ಆರು ಹುಲಿ ಬಂದಡರುವಂತೆ 
ಬಂದೆಳೆವುತಲಿವೆ ಅರಿಷಡ್ವರ್ಗಗಳು 


ಜೋಗಿಗಾಗಿ ಕೋಡಗ ಪಾಡುಪಡು ವಂತೆ 
ಲೋಗರಿಗಾಗಿ ಧಾವತಿಬಟ್ಟು ಬಳಲುವೆ 


ಶುಕನ ಓದುಗಳಂತೆ ಎನ್ನ ಓದುಗಳಯ್ಯ 
ಅಕಟಕಟವೆನಗೆ ಬ೦ಧಕವಾದುವೊ 


ಮಿಂದು ಮಿಂದು ಆನೆ ಹುಡಿ ಹೊಯ್ದುಕೊ೦ಬಂ೦ತೆ 


ಮಂದಮತಿಯಾದೆನೊ ತಂದೆ ಕರುಣಿಸೊ ಕೃಷ್ಣ 


೩. ನೀತಿಬೋಧೆ 
೧೯೮ 

ಓಲಗ ಸುಲಭವೊ ರಂಗಯ್ಯನ 
ಓಲಗ ಸುಲಭವೊ 

ಪ 


ಓಲಗ ಸುಲಭ ಹುಸಿಯಲ್ಲ ಕರು- 


ಣಾಲವಾಲನಾದ ಕರಿರಾಜ ವರದನ ಅ.ಪ. 


ದೂರ ಹೋಗಲಿಬ್ಯಾಡ ತೊಡೆಯ ಗುದ್ದಲಿ ಬ್ಯಾಡ 
ನೀರ ನೆರೆಯಬ್ಯಾಡ ನಿಗಡದಲ್ಲಿರಬ್ಯಾಡ 
ನಾರಾಯಣನೆಂಬ ನರನ ಯೋಗಕ್ಷೇಮ 

ಭಾರ ತನ್ನದೆ೦ಬೊ ಪ್ರಹ್ಲ್ಞಾದವರದನ 


ಸಂತೇಲಿ ಮಾಡಿದ ಸಾಷ್ಟಾ೦ಗ ನಮಸ್ಕಾರ- 
ದ೦ತಲ್ಲವೆ ಅನ್ಯರ ಭಜಿಸುವುದು 
ಅಂತರಂಗದಲ್ಲಿ ಹರಿ ನೀನೆ ಗತಿಯೆಂದು 
ಚಿಂತಿಸಿದರೆ ಕಾಯ್ದ ಶ್ರೀರಾಮಚ೦ದ್ರನ 

೨ 


ತಪ್ಪ ಸಾಸಿರಗಳ ತಾಳಿ ರಕ್ಷಿಸುವ 

ಕಪ್ಪು ಮೇಘದ ಕಾಂತಿಯಿಂದೊಪ್ಪುವ 

ಸರ್ಪಶಯನನಾದ ಸರ್ವಲೋಕೇಶನ 

ಅಪ್ರಮೇಯ ನಮ್ಮಪ್ಪ ಶ್ರೀಕೃಷ್ಣನ ೩ 


೧೯೯ 
ಕೃಷ್ಣ ಕೃಷ್ಣ ಕೃಷ್ಣನೆಂದು ಮೂರು ಬಾರಿ ನೆನೆಯಿರೊ ಸ೦- 
ತುಷ್ಠನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನೊ 


ಸಕಲ ವೇದಶಾಸ್ತ್ರ ಮಥಿಸಿ ಸಾರವನ್ನು ತಿಳಿಯಿರೊ 
ಮಕರಕುಂಡಲಧರನ ನಾಮ ಹೆಚ್ಚೆ೦ದು ಬಗೆಯಿರೊ ೧ 


ಕಮಲನಾಭನ ಚಿಹ್ನೆಯನು ಧರಿಸಿಕೊಂಡು ತಿರುಗಿರೊ 
ಯಮನ ಭಟರು ನೋಡಿ ಅಂಜಿ ಅಡವಿ ಸೇರುವರೊ ೨ 


ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೊ 
ಸನ್ಮಾನದಿ೦ದ ಸಿರಿಕ್ಕಷ್ಟ ತನ್ನ ಲೋಕ ಕೊಡುವನೊ ೩ 


೨೦೦ 
ಛೀ ಛೀ ಮನವೆ ನಾಚದ ತನುವೆ 
ನೀಚವೃತ್ತಿಯ ಬಿಟ್ಟು ನನೆ ಕಂಡ್ಯ ಹರಿಯ 


8 


ಕಿವಿಗೂಟ್ಟಿ ಗಂಟೆಯ ನಾದಕೆ ಹುಲ್ಲೆಯ 

ನಿವಹ ಬಲೆಗೆ ಸಿಕ್ಕಿ ಬಿದ್ದದನರಿಯಾ 

ನವ ಯೌವನೆಯರ ಕೋಕಿಲಾಲಾಪದ 

ಸವಿ ನುಡಿಗೆಳಸದಚ್ಚುತನ ಕಥೆ ಕೇಳಾ ೧ 


ಪಣ್ಣೆ೦ದು ಭ್ರಮಿಸಿ ಪತ೦ಗ ದೀಪದಿ ಬಿದ್ದು 

ಉಣ್ಣದುರಿವುದನು ಕ೦ಡುಕ೦ಡರಿಯಾ 

ಬಣ್ಣದಬಲೆಯರ ಮೋಹಕ್ಕೆ ಮರುಳಾಗಿ 

ಮಣ್ಣ ತಿನ್ನದೆ ಸ್ಮರನಯ್ಯನ ನೋಡಾ ೨ 


ಗಾಣದ ತುದಿಯ ಮಾಂಸವ ಮೆಲ್ಲುಕ ಮಚ್ಚನು 
ಪ್ರಾಣವ ಬಿಡುವುದಂಗನೆಯರಧರವ 

ಮಾಣದೆ ಬಯಸಿ ಬಳಲದೆ ಶ್ರೀನಾರಾ- 

ಯಣನ ನಾಮಾಮೃತವನ್ನುಣ್ಣು ಮನವೆ 


ಲುಳಿಯೆದ್ದು ಕರಿಕರಿಣಿ ಸ್ಪರುಶನಕಾಗಿ 
ಗುಳಿಯಬಿದ್ದಿರವನು ಕೇಳಿ ಕೇಳರಿಯಾ 
ಲಲನೆಯರಾಲಿ೦ಗನಕೆಳಸದೆ ಸಿರಿ 
ಲಲನೇಶನಂ೦ಘ್ರಿಯನಪ್ಪಿಕೊ ಮನವೆ 


ಅಳಿಪರಿಮಳಕಾಗಿ ನಳಿನದೊಳಗೆ ಸಿಕ್ಕುವೊಲು 
ಒಲಿವಂಗನೆಯರಂಗ ಗಂಧವ ಬಯಸಿ 
ಬಳಲದೆ ವರದ ಶ್ರೀಕೃಷ್ಣನಂಪಫ್ರಯೊಳಿಪ್ಪ 
ತುಳಸಿಯನಾಘ್ರಾಣಿಸು ಕಂಡ್ಯ ಮನವೆ 


೨೦೧ 
ದೂರಕ್ಕೆ ದೂರನೆಂದು ಹೆರೆಸಾರಲಿ ಬ್ಯಾಡಿ 
ಸಾರಿಗೆ ಸಾರಿ ನಮ್ಮ ಕೃಷ್ಣನ ಸಾರಿರಯ್ಯ 


ಅನಂತ ಜನುಮದೊಲೊಂದೆ ಜನುಮ 
ಅನಂತ ಕ್ಷಣದಲೊಂದೆ ಕ್ಷಣ 

ಅನಂತ ಗುಣದಲೊಂದೆ ಗುಣವ 
ಮನಮುಟ್ಟಿ ನೆನೆದರೆ ಬೆನ್ನತ್ತಿ ಬಿಡನಯ್ಯ 


ಅನಂತ ರೂಪದೊಳೊ೦ದೆ ರೂಪ 
ಅನಂತ ನಾಮದೊಳೊ೦ದೇ ನಾಮವ 
ಅನಂತ ಜೀವರೊಳಗಾವನಾದರು೦ 
ಕನಸಿಲಿ ನೆನೆದರೆ ಜಣಿಯಾಗಿಪ್ಟನಯ್ಯ 


ಒಂದೆ ಹೂವು ಒಂದೆ ಫಲ ಒಂದೆ 

ಬಿಂದು ಜಲವೊಂದೆ ತುಲಸಿದಳ 

ಒಂದೆ ವಂದನೆ ಒಂದೆ ಪ್ರದಕ್ಲಿಣೆಮಾಡಿದಡಂ 
ಎ೦ದೆ೦ದಿಗೆ ಕುಂದದಾನಂದವೀವನ ಯ್ಯ 


ಹರಿ ಚಿಹ್ನಾ೦ಕನ ಹರಿದಿನದುಪವಾಸ 
ನೆರೆಯೂರ್ಥ್ವ ಪು೦ಡ್ರ ತುಲಸಿಮಾಲಿಕೆ 
ಹರಿಯುತ್ಸವ ಸೇವೆ ಹರಿದಾಸರ ಸ೦ಗ 
ದುರಿತಾಬ್ದಿಗೆ ಕುಂಭಸ೦ಂಭವನಲ್ಲವೆ 


ಹರಿಪಾದ ತೀರ್ಥ ಹರಿಯ ನಿರ್ಮಾಲ್ಯ 
ಹರಿಯಾರತಿ ಧೂಪ ದೀಪ೦ಗಳು 
ಹರಿಯ ಪ್ರಸಾದ ಶ೦ಖೋದಕ ಪ್ರತ್ಯೇಕ 
ದುರಿತ ರಾಶಿಗಳನ್ನು ಸುಡುಸುಡವೆ 


ಒಮ್ಮೆ ನೆನೆದಡ೦ ಒಮ್ಮೆ ನೋಡಿದಡ೦ 


ಒಮ್ಮೆ ಆಡಿದಡ೦ ಒಮ್ಮೆ ಪಾಡಿದಡ೦ 
ಒಮ್ಮೆ ಕರೆದಡ೦ ಒಮ್ಮೆ ಪೊಗಳಿದಡ೦ 
ನಮ್ಮವನಿವನೆಂದು ಕೈಯ ಪಿಡಿವನಯ್ಯ 


ತನ್ನಲ್ಲಿಪ್ಟನಾಗಿ ದೂರನೆ೦ತೆನಬೇಡ 
ಹೊನ್ನು ಬೇಡ ಲಕ್ಟುಮಿಯರಸಗೆ 
ಅನ್ಯವ್ಯಾತಕ ಈ ಪರಿಪೂರ್ಣಾನಂ೦ದಗೆ 
ನಿನ್ನವನೆಂದರೆ ತನ್ನನೀವನು ಕೃಷ್ಣ 


೨೦೨ 
ಬಿಗಿಯದಿರು ಬಿಗಿಯದಿರು ಎಲೊ ಮಾನವ 


ಧಿಗಿ ಧಿಗಿ ಧಿಗಿಯೆನುತ ನಿನಗ್ಯಾಕೊ ಗರುವ ಅ.ಪ. 


ವಿರಕ್ತಿಯಲಿ ಹನುಮನೆ ವಿವೇಕದಲಿ ವಸಿಷ್ಠ್ಮನೆ 
ಶೂರತನದಲಿ ಶ೦ತನು ತನಯನೇ 

ಸ್ಪರದಲಿ ತು೦ಬುರನೆ ಗೀತದಲಿ ನಾರದನೆ 
ಪರಾಶರನೆ ನೀನು ಉಗ್ರ ತಪಸಿನಲಿ 


ಚೆಲುವಿನಲಿ ರಾಮನೆ ಸತ್ಯದಿ ಹರಿಶ್ಚ೦ದ್ರನೆ 
ಕುಲದಲ್ಲಿ ಖಷಿ ವಿಶ್ವಾಮಿತ್ರನೇನೋ 
ಬಲದಲ್ಲಿ ವಾಲಿಯೆ ಛಲದಲ್ಲಿ ಹಿರಣ್ಯಕನೆ 
ಬಿಲುವಿದ್ಯೆಯಲಿ ಪರಶುರಾಮನೇನೊ 


ಭೋಗದಲಿ ಶತಮಖನೆ ತ್ಯಾಗದಲಿ ಕರ್ಣನೆ 
ಯೋಗದಲಿ ಶುಕಸನಕ ಜನಕನೇನೊ 
ಭಾಗ್ಯದಲಿ ಬಲಿಚಕ್ರವರ್ತಿಯೆ ವೇಗದಲಿ ಗರುಡನೆ 


ದೀರ್ಪದಲಿ ಮೇರು ಮಂದರವೆ ನೀನು 


ಭಕ್ತಿ ಯಲಿ ಭರತನೆ ಭಾವದಲಿ ಲಕ್ಷ್ಮಣನೆ 
ಯುಕ್ತಿಯಲಿ ನೀನಿಂದುಸೂತನೇನೋ 
ಶಕ್ತಿಯಲಿ ಕಾಲನೆ ಭುಕ್ತಿಯಲಿ ಆಗಸ್ತ್ಯನೆ 
ಮುಕ್ತಿಯಲಿ ಖಟ್ನಾ೦ಗರಾಯನೇನೊ 


ಶಾಪದಲಿ ಬ್ರಹ್ಮನೆ ತಾಪದಲಿ ಸೂರ್ಯನೆ 
ಕೋಪದಲಿ ಮಹೇಶನೇನೋ ನೀನು 
ತಪದಲ್ಲಿ ಹನುಮನೆ ವ್ರತದಲಿ ರುಕ್ಕಾಂಗದನೆ 
ಕೃಪೆಯಲ್ಲಿ ಶ್ರೀ ಕೃಷ್ಣದೇವನೇನೊ ನೀನು 


೨೦೩ 
ಹರಿದಿನ ಪಾತಕ ಪರಿಹಾರ ದನುಜರ 
ದುರಿತಾರಿ ಕರಣಕ್ಕ ಕಾರಣ ಮನುಜಾ ಅ.ಪ. 


ಕ 


ಗಂಗೆ ಮೊದಲಾದ ತೀರ್ಥ೦ಗಳೆಣೆಯ ಶ್ರೀ- 
ರಂಗ ಮೊದಲಾದ ಕ್ಲೇತ್ರವು ಸರಿಯೆ ಉ- 
ತ್ನು೦ಂಗ ಜಪತಪ ಹೋಮಂಗಳೆದುರೆ ಭು- 
ಭುಜ೦ಗಶಾಯಿ ದಿನದೊ೦ದುಪವಾಸಕೆ 


ಹಿಂದೆ ಮಾಡಿದ ಪಾಪ ಪರಿಹಾರಕೆ ನೀ- 
ನಿಂದು ಮಾಡುವ ಸುಕೃತವ ಬೆಳಸು 
ಮುಂದಣ ಮುಕುತಿಗೆ ಕಲ್ಪ ಲತಾ೦ಕುರ 
ಇಂದಿರೇಶನ ದಿನದೂಂದುಪವಾಸಕ 


ರುಕುಮಾಂಗದ ಮೊದಲಾದ ಭಕುತರೆಲ್ಲ 
ಸಕಲವ ಬಿಟ್ಟು ಏಕಾದಶಿಯ 
ಭಕುತಿಯಿ೦ದಲಿ ಮಾಡಿ ಶ್ರೀಕೃಷ್ಣನ ಮೆಚ್ಚಿಸಿ 
ಮುಕುತಿಯ ಸೂರೆಯಗೊಂಡುದನರಿಯಾ 


ಇ. ಉಗಾಭೋಗಗಳು 


೨೦೪ 

ಆವ ಜನುಮದ ತಾಯಿ ಅವ ಜನುಮದ ತಂದೆ 
ಆವ ಜನುಮದ ಸತಿ ಆವ ಜನುಮದ ಸುತರು 
ಆವ ಜನುಮದ ಬಂಧು ಆವ ಜನುಮದ ಬಳಗ 
ಆವ ಜನುಮದ ಪಿಂಡ ಆವಂಗೆ ಜನಿಸುವೆವೊ 
ನೀನೊಲಿದು ಪಾಲಿಸ್ಯೆ ಸಿರಿಕೃಷ್ಣರಾಯ 


೨೦೫% 

ಇ೦ದಿಗೆ೦ತೊ ನಾಳೆಗೆ೦ತೊ ನಾಡಿದ್ದಿಗೆ೦ತೆ೦ಬ 
ಬೆ೦ದವೊಡಲ ಹೊರೆಯೆ ಹೋಯಿತು ಸಂಸಾರ 
ಹಿಂದೆ ನಾನಾ ಯೋನಿಯಲ್ಲಿ ಬಂ೦ದೆನೆ೦ಬರಿಕೆಯಿಲ್ಲ 
ಮುಂದೆ ಮುಕ್ತನಾಗಬೇಕೆ೦ಬೊ ಎಣಿಕೆಯಿಲ್ಲ 
ಗೊ೦ದಣ ತಾಪತ್ರಯ ದಂದುಗಕ್ಕೊಳಗಾಗಿ 
ಬೆಂದು ಮೂರ್ವರೊಡನಾಡಿ ನಾ ನೊ೦ದೆನಯ್ಯ 
ಇ೦ದ್ರಿಯ೦ಗಳು ತಮ್ಮ ತಮ್ಮ ಸೆರೆಗಳಗೆ 

ಬ೦ಧಿಸಿ ಬಳಲಿಸಿ ಎನ್ನ ಕಾಡುತ್ತಲಿವೆ 
ಬ೦ದೆನೆ೦ದರೆ ಬರಲೀಯವೊ ಎನ್ನನು 

ನಂದನ ಕ೦ದ ಕೃಷ್ಣ ತ೦ದೆ ವಿಚಾರಿಸಿ ಕಾಯಯ್ಯ 


೨೦೬ 

ಕಂಗಳು ಚೆಲುವನು ನೋಡಿ ಕ- 
ರ್ಣ೦ಗಳು ವಾರುತೆಯ ಕೇಳಿ 

ಹಿಂಗದೆ ನಾಮವ ವದನದಿ ಸವಿಯುತ್ತ ಪ- 
ದಂಗಳ ಮನದಿ ನೆನೆದು ರೋ- 


ಮಂಗಳು ಪುಳುಕಿತವಾಗಿ ಸು- 

ಖಂಗಳ ಕಡಲೊಳು ಮುಳುಗಿ ಮೈಯುಬ್ಬಿ ಕೊಬ್ಬುತ್ತ 
ಅಂಗವ ಮರೆದಾನ೦ದದಿ 

ರಂಗಾಯೆನುತಿದ್ದರೆ ಸಾಲದೆ 

ಮಂಗಳ ಜಯವನ್ನು ಕರುಣಿಸೋ ಮತ್ತೊಂದು 
ಸಂಗವನೊಲ್ಲೆನೊ ಸಿರಿಕೃಷ್ಣ 


೨೦೭ 

ಜಾರತ್ವವನು ಮಾಡಿದ ಪಾಪ೦ಗಳಿಗೆಲ್ಲ ಗೋಪೀಜನ 
ಜಾರನೆಂದರೆ ಸಾಲದೆ 

ಚೋರತ್ವ್ಚವನು ಮಾಡಿದ ಪಾಪಂ೦ಗಳಿಗೆಲ್ಲ ನವನೀತ 
ಚೋರನೆಂದರೆ ಸಾಲದೆ 

ಜೀವಹತ್ಯೆ ಮಾಡಿದ ಪಾಪಂಗಳಿಗೆಲ್ಲ 

ಮಾವನ ಮಡುಹಿದನೆ೦ದರೆ ಸಾಲದೆ 

ಪ್ರತಿದಿನದಲಿ ಮಾಡಿದ ಪಾಪಂಗಳಿಗೆಲ್ಲ 

ಪತಿತ ಪಾವನನೆಂ೦ದರೆ ಸಾಲದೆ 

ಇಂತಿಪ್ಪ ಮಹಿಮೆಯೊಳೊ೦ದನಾದರು ಒಮ್ಮೆ 
ಸಂತತ ನೆನೆವರ ಸಲಹುವ ಸಿರಿಕೃಷ್ಣ 


೨೦೮5 

ನಿನ್ನ ಎ೦ಜಲನು೦ಡು ನಿನ್ನ ಬೆಳ್ಳುಡೆಯುಟ್ಟು 
ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ 
ನಿನ್ನ ಓಲೈಸಲೇಕೋ ಕೃಷ್ಣ 

ಸಂಚಿತವನುಂಡು ಪ್ರಪ೦ಚದೊಳಗೆ ಬಿದ್ದು 
ನಿನ್ನ ಓಲೈಸಲೇಕೋ ಕೃಷ್ಣ 

ದಿನಕರನುದಿಸಿ ಕತ್ತಲೆ ಪೋಗದಿದ್ದರೆ 
ಹಗಲೇನೋ ಇರುಳೇನೋ ಕುರುಡಗೆ ಸಿರಿಕೃಷ್ಣ 


೨೦೯ 

ನೀರಿಲ್ಲದ ಬಾವಿ ಗುರುವಿಲ್ಲದ ಮಠವು 
ನೆರಳಿಲ್ಲದ ಮರ ಫಲವಿಲ್ಲದ ಲತೆ 

ಧನವಿಲ್ಲದ ದಾತ ದಯವಿಲ್ಲದ ನಾಥ 
ಮನಸಿಲ್ಲದ ಶಕುತಿ ಭಯವಿಲ್ಲದ ಭಕುತಿ 
ನರಹರಿ ಮುಕು೦ದ ಶ್ರೀಕೃಷ್ಣನ ನೆನೆಯದೆ 
ಮಾನವ ಇದ್ದು ಫಲವೇನು ಇಲ್ಲದಿದ್ದರೆಯೇನು 


೫. ವಿಶಿಷ್ಟ ಗೀತೆಗಳು 


೨೧೦ 

(ಸುಳಾದಿ) 

ಧ್ರುವತಾಳ 

ಆಲದೆಲೆಯ ಮ್ಯಾಲೆ ಮಲಗಿದಂದು ನಿನ್ನ 
ಲಾಲಿಯೆ೦ದು ತೂಗಿದರಾರೈ 


ಮತ್ತೆ ಕೀರಾಬ್ಲಿಯೊಳು ಮಲಗಿದಂದು ನಿನ್ನ 
ತ್ರುಖ್ವಿ ತ್ರುವ್ಹಿಯೆ೦ದು ಪಾಡಿದರಾರೈ 

ಆ ಜಲಧಿಯಾ ದರ್ಭಶಯನದಿ ನಿನ್ನ 
ಜೋಜೋಯೆಂದು ಪಾಡಿದರಾರೈ 

ಆ ರಮೆ ಶ್ರುತಿಗೂಡಿ ಪೊಗಳುವಂತೆ 

ನಾರದ ಮಹತಿಯ ಮೀಟುವಂತೆ 
ಸಮೀರಜ ಸ್ವರವೆತ್ತಿ ಪಾಡುವಂತೆ 
ಶ್ರೀರಮಣ ನಿನ್ನ ಪೊಗಳಬಲ್ಲೆನೆ ನಾನು 
ಕಣ್ಣ ಮುಚ್ಚಿ ಕೇಳು ಚೆನ್ನೆ ಗೋಪಿಗೆ ಕೃಷ್ಣ 
ಕಣ್ಣ ಮುಚ್ಚುವ ಕಿವಿಯಾಂತ ನಗುವ 


ಮಠ್ಯತಾಳ 

ವಿನ್ನುರದ ಮೋಹದರಸಿಯ 

ಚೆನ್ನು ಚೆಲುವು ಸರಸಗಳಿಂದ 

ನಿನ್ನ ಪೊಕ್ಕಳ ಬ್ರಹ್ಮನ ನಾಲ್ಕು ವ- 
ದನದ ವೇದ ಘೋಷಣಗಳಿಂದ 
ವಿನ್ನುದರದ ಜಗದುಲುಹಿನಿಂದ 
ನಿನ್ನ ಭಕುತರು ಕರೆವ ಜೀರಾಟಿದಿಂದ 
ಇನ್ನು ನಿದೆ ಬಾರದೆ 

ಇ೦ತೆ೦ಬ ಗೋಪೀದೇವಿ ಮಾತಿಗೆ 
ಕೃಷ್ಣ ನಾಚಿ ಕಣ್ಣ ಮುಚ್ಚಿದ 


ಧ್ರುವತಾಳ 

ಶುಭಗುಣ೦ಗಳ ಗಣಿಯೆ ಜೋಜೋ 
ಭಕುತರ ಚಿ೦ತಾಮಣಿಯೆ ಜೋಜೋ 
ಮುನಿಹೃದಯಾ೦ಬುಜಹ೦ಸ ಜೋಜೋ 
ಸರ್ವ ದೇವೋತ್ತಂಸ ಜೋಜೋ 

ಮುಕುತಿ ಕಾರಣ ಪುಣ್ಯನಾಮನೆ ಜೋಜೋ 
ಶ್ರೀಕೃಷ್ಣ ವೈಕು೦ಠಧಾಮನೆ ಜೋಜೋ 


ರೂಪಕತಾಳ 

ಪರಬೊಮ್ಮನೆ ಎನ್ನ ತಮ್ಮ ಬಾರೆ೦ಬ 

ಅಜನ ತಂದೆಯೆ ಎನ್ನ ಕಂದ ಅಪ್ಪೆ೦ಬ 

ಹರಿಯೆ ನೋಡಲೊ ಎನ್ನ ಮರಿಯೆ ಮುದ್ದೀಯೆ೦ಬ 
ಗೋಪೀ ದೇವಿಯ ನೋಂ೦ಪಿ ತಾನೆಂತೊ 

ಇದಕೆ ಬ೦ದಪ್ಪಿ ನಲಿವ ಮುದ್ದೀವ 

ಮುದ್ದುಮೈಯ ಕೃಷ್ಣನ್ನ ದಯೆ ತಾನೆಂತೊ 


ಅಟ್ಟಿತಾಳ 

ಶ್ರೀಲೋಲುಪ ಲಾಲಿ ಗೋಪಾಲಿಕಾಜಾರ ಲಾಲಿ 
ಮೂಲಕಾರಣ ಲಾಲಿ ಬಾಲ ಲೀಲಾ ಲಾಲಿ 
ಮೂರ್ಲೋಕದೊಡೆಯ ಲಾಲಿ ಗೋಪಾಲ 
ಬಾಲ ಶ್ರೀಕೃಷ್ಣಯ್ಯನೆ ಲಾಲಿ 


ಆದಿತಾಳ 

ಒಮ್ಮೆ ನೆನವರ ಪೊರೆಯಬೇಕೆ೦ಬೊ ಚಿ೦ತೆ 
ಇಮ್ಮೆ ನೆನೆವರ ರಿಣದ ಚಿಂತೆ 

ಆವಾಗ ಭಕುತರು ಕರೆದಾರೋ ಎಂಬ ಚಿಂತೆ 
ನಿರುಪಾಧಿಕ ಭಕ್ತರ ಹಂಗಿನ ಚಿಂತೆ 

ತನ್ನ ನಿಜವನೆಲ್ಲಿ ಅರಿವರೊ ಎಂಬ ಚಿಂತೆ 
ಇನಿತು ಚಿ೦ತೆಯುಳ್ಳ ನಿನಗೆ ನಿದ್ರೆ 

ಯಿನ್ನೂ ಬಾರದೆ ಎ೦ದರೆ ಕೃಷ್ಣ ನಗುವ 


ಕುಕತಾಳ 

ಬಾಲಲೀಲೆ ಬೇಕಾದರೆ ಮೂಲೋಕ 
ಬಾಯೊಳು ತೋರುವನೆ 
ಮಕ್ಕಳಾಟಿಕೆಯಲ್ಲಿವ ಬಲ್ಲಿದ 
ರಕ್ಕಸರಿಗೆ ಇವ ಕಕ್ಕಸನಪ್ಪ 
ಚಿಕ್ಕತನವಳವಡುವುದೆ 

ದಿಕ್ಕುದೆಸೆ ಶ್ರೀ ಕೃಷ್ಣ ನೀನೆಮಗೆ 


ಜತೆ 
ಚಿನ್ನ ಕೃಷ್ಣನ ಮುದ್ದಿಗೆ ಗೋಪ 
ಕನ್ನೆಯರೆಲ್ಲರು ತನ್ನುಮಯವಾಗಿಪರು 


೬. ಮ೦ಗಳ ಪದಗಳು 


೨೧೧ 
ಕರ್ಪೂರದಾರತಿಯ ತಂದೆತ್ತಿರೆ ಚೆಲ್ಚ 


ಸುಪ್ರಕಾಶಗೆ ಸುಜನರ ಕಾವಗೆ ಪಾಂಡವರ ಭಾವಗೆ 
ದೇವರ ದೇವಗೆ ಅ.ಪ. 


ವಿರ್ಜರೇ೦ದ್ರನ ಬಲಿ ಗರ್ಜಿಸುತ್ತಿರೆ ಕಂಡು 

ಅರ್ಜುನಪ್ರಿಯ ತಾನು ಕುಬ್ಬನಾಗಿ ಮೂ- 

ರ್ಹೆಜ್ಜೆ ಭೂಮಿಯ ದಾನವ ಬೇಡಿ ಬಲಿಯನು 

ಲಜ್ಜಿಸುವಡೆ ಬಂದ ವಾಮನಗೆ ನಿಸ್ಸೀಮನಿಗ ಪೂರ್ಣಕಾಮನಿಗೆ 


ನಳಿನನಾಭನೆಂದು ತಿಳಿದು ಬೇಗನೆ ಬಲಿ 

ಲಲನೆಯ ಕರೆದುದಕವತರಿಸಿ 

ಚೆಲುವ ಪಾದವ ತೊಳೆದಿಳೆಯ ದಾನವ ಮಾಡೆ 
ನಳಿನಹಾ೦ಡಕಾಗಿ ಬೆಳೆದವಗೆ ಬಹುತಿಳಿದವಗೆ ಭೂಮಿ ಅಳೆದವಗೆ 


ಬಲಿಯ ಭಕ್ತಿಗೆ ಮೆಚ್ಚಿ ಚೆಲ್ವ ಶ್ರೀ ಕೃಷ್ಣನು 
ಉಳಿದ ಭೂಮಿಯ ತೋರೆನುತ ನುಡಿಯೆ 
ಸಲೆನಾಚಿ ಬಲಿ ತನ್ನ ತಲೆಯ ತಗ್ಗಿಸಿಕೊಳ್ಳೆ 
ತಲೆಯ ಮೆಟ್ಟಿದ ಬಹುವಿಕ್ರಮಗೆ ಪರಾಕೃಮಗೆ ತ್ರಿವಿಕ್ರಮಗೆ 


೨೧೨ 


ಶರಣು ಶರಣು 


ಶರಣು ಮತ್ಸ್ಯ ಕೂರ್ಮವರಾಹ 
ನರಹರಿ ವಾಮನ ಭಾರ್ಗವ 
ಶರಣು ರಾಘವ ಕೃಷ್ಣ ಬುದ್ಧನೆ 
ಶರಣು ಕಲ್ಮಿ ರೂಪನೆ 


ನಂಬಿದೆ ನಾನಿನ್ನ ಕೇಶವ 
ನಂಬಿದೆನು ನಾರಾಯಣ ಮಾಧವ 
ಅಂಬುಜಾಕ್ಷ ಗೋವಿಂದ ವಿಷ್ಣು 
ಸಂಭ್ರಮದಿ ಮಧುಸೂದನ 


ಕರುಣದಲಿ ರಕ್ಷಿಸು ತ್ರಿವಿಕ್ರಮ 
ವರದ ವಾಮನ ಶ್ರೀಧರ 

ಪರಮಪಾವನ ಹೃಷೀಕೇಶನೆ 
ವರ ಪದ್ಮನಾಭ ದಾಮೋದರ 


ವಾಸವಾರ್ಜಿತ ಸಂಕರುಷಣ 
ವಾಸುದೇವ ಪ್ರದ್ಯುಮ್ನನೆ 

ಶ್ರೀಶ ಅನಿರುದ್ದ ಪುರುಷೋತ್ತಮ 
ನೀ ಸಲಹವುಧೋಕ್ಷಜ 


ಶ್ರುತಿಗಗೋಚರ ನಾರಸಿ೦ಹಾ- 
ಚ್ಯುತ ಜನಾರ್ದನುಪೇ೦ದ್ರನೆ 

ಚತುರವಿ೦ಶತಿ ನಾಮದಲ್ಲಿಹ 
ಚತುರ ಹರಿ ಶ್ರೀಕೃಷ್ಣನೆ 


KKRKRKKKKK 


8 


ಅನುಬ೦ಧಗಳು 

ಅ. ಶ್ರೀಪಾದರಾಜರ ಸ್ತುತಿಪರ ಹಾಡುಗಳು 
ಆ. ವ್ಯಾಸರಾಯರ ಸ್ತುತಿಪರ ಹಾಡುಗಳು 
ಇ. ಪ್ರಥಮ ಹರಿದಾಸರು ಯಾರು? 

ಈ. ಟಿಪ್ಪಣಿಗಳು 

ಉ. ಕಠಿಣ ಶಬ್ದಗಳ ಅರ್ಥ 

ಎ. ಕೀರ್ತನೆಗಳ ಅಕಾರಾದಿ ಸೂಜಿ 

ಗ್ರ೦ಥ ಸೂಚಿ 


ಅನುಬಂ೦ಂಧ- ಅ 


ಶ್ರೀಪಾದರಾಜರ ಸ್ತುತಿಪರ ಹಾಡುಗಳು 


ವ್ಯಾಸರಾಯರೇ ತಮ್ಮ ಗುರುಗಳಾದ ಶ್ರೀಪಾದರಾಜರನ್ನು ಹೊಗಳಿದ ರಚನೆಗಳು 
(೧) ಪರಮತ ಘನವನಪಾವಕನೆ (ಕೀ. ಸಂ. ೧೬೫) 

(೨) ನೆನೆದು ಬದುಕಿರೊ ಸ೦ತತ ನೆನೆದು ಬದುಕಿರೊ (ಕೀ. ಸ೦. ೧೬೬) 

(೩) ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ (ಕೀ. ಸ೦. ೧೬೭) 

(೪) ವಾದಿಗಜ ಮಸಕಾ೦ಕುಶ ಸುಜನಗೇಯಾ (ಕೀ. ಸ೦.೧೬೮) 

ಇತರರ ಆಯ್ದ ರಚನೆಗಳು 

(೫) ಶೀಪಾದರಾಯರ ದಿವ್ಯ ಶ್ರೀಪಾದವ ಭಜಿಸುವೆ- ಶ್ರೀ ವಾದಿರಾಜರು 


(೬) ವರಧ್ರುವನ ಅವತಾರ ಶ್ರೀಪಾದರಾಯರು - ಗುರುಮಧ್ವಪತಿ (ಇವರು 
ಪುರಂದರದಾಸರ ಮಗನೆಂದು ಹೇಳಲಾಗಿದೆ) 


ಇವರಲ್ಲದೆ ವಿಜಯದಾಸರು, ಮತ್ತು ಅನತರ ಬ೦ದ ಹರಿದಾಸರು 
ಶ್ರೀಪಾದರಾಜರ ಕುರಿತಾಗಿ ಕೀರ್ತನೆಗಳನ್ನು ರಚಿಸಿದ್ದಾರೆ. ಆ ರಚನೆಗಳನ್ನು 
ಮುಂಬರುವ ಆಯಾ ಹರಿದಾಸರ ಕುರಿತಾದ ಸ೦ಪುಟಗಳಲ್ಲಿ ಕಾಣಬಹುದಾಗಿದೆ. 


(೫) ಶ್ರೀ ವಾದಿರಾಜ ಕೃತ 


ಕ 


ಶ್ರೀಪಾದರಾಯರ ದಿವ್ಯ ಶ್ರೀಪಾದವ ಭಜಿಸುವೆ 


ವಾಕ್ಟಜ್ರಗಳಿಂದ ಮಾಯಾವಾದಿಗಳೆಲ್ಲುಪಾಯ 


ಬೀಗವಿಕ್ಕಿ ಮುದ್ರಿಸಿದ ಬಿ೦ಕಗಳ ಬಿಡಿಸುವ 


ವ್ಯಾಸರಾಯರಿಗೆ ವಿದ್ಯಾಭ್ಯಾಸ ಮಾಡಿಸುವ 
ದಾಸರ ನಾಮಗಳಿಂದ ಲೇಸು ಲೇಸಂದೆವಿಸಿಕೊ೦ಬ 


ಮಧ್ವಮತದಲಿ ಪುಟ್ಟಿ ದುರುಳವಾದಿಗಳ ಕುಟ್ಟಿ 
ಗೆದ್ದು ಮೆರೆದನು ದಿಟ್ಟ ಗುರುರಾಯ ಜಗಜಟ್ಟೆ 


ಸುವರ್ಣವರ್ಣತೀರ್ಥರ ಸುತ ಶ್ರೀಪಾದರಾಯರ 
ಅವರ ನಾಮಗಳಿ೦ದ ಕಾವನಯ್ಯ ಕರುಣಾಧೀಶ 


ವರದ ವೆಂಕಟೇಶನ್ನ ಒಲಿದು ಪೂಜಿಸುವನ 
ಕರುಣದಿ೦ದಲಿ ಹಯವದನ ಸಲಹೊ ಎನ್ನ 
(೬) ಗುರುಮಧ್ವಪತಿ ವಿರಚಿತ 


ವರಧ್ರುವನ ಅವತಾರ ಶ್ರೀಪಾದರಾಯರ 
ಸಿರಿರಂಗವಿಠಲನ್ನ ಉಪಾಸಕರು 

ತರಳ ಪ್ರಹ್ಲಾದನೆ ಜನಿಸಿದ ಶೇಷಾ೦ಶ 
ಗುರು ವ್ಯಾಸರೆ ಶ್ರೀಕೃಷ್ಣನ ಉಪಾಸಕರು 
ಸುರಮುನಿ ಅವತಾರ ನಾರದರೆ 

ಸಿರಿ ಪ್ರರಂದರವಿಠಲನುಪಾಸಕರು 


ಧರೆಯೂಳು ಮೂವರಿಗೆ ನರರೆ೦ದ ನರರಿಗೆ 
ನರಕ ತಪ್ಪದು ಕಾಣೋ ಗುರುಮಥ್ಣಪತಿವಿಠಲ 


ಅನುಬ೦ಧ- ಆ 


ವ್ಯಾಸರಾಯರ ಸ್ತುತಿಪರ ಹಾಡುಗಳು 


ಶ್ರೀಪಾದರಾಜರೇ ತಮ್ಮ ಶಿಷ್ಯರ ಕುರಿತಾಗಿ ಎರಡು ಕೀರ್ತನೆಗಳನ್ನು ರಚಿಸಿದ್ದಾರೆ 
(ಕೀ. ಸ೦. ೫೪, ೫೫) 


ಇತರರ ಆಯ್ದ ರಚನೆಗಳು 

(೧) ಯೋಗಿ ವ್ಯಾಸರಾಯರೆ೦ಬ ವಿಚಿತ್ರ ಮೇಘ- ವಿಜಯೀಂದ್ರತೀರ್ಥರು 
(೨) ವ್ಯಾಸರಾಯರ ಚರಣಕಮಲ ದರ್ಶನ- ಪುರಂದರದಾಸರು 

(೩) ಚಿತ್ತೈಸಿದ ವ್ಯಾಸರಾಯ, ಚಿತ್ತೈಸಿದ- ಪುರಂದರದಾಸರು 


ಇವರಲ್ಲದೆ ವಿಜಯದಾಸರು, ಗೋಪಾಲದಾಸರು ಮತ್ತು ಅನಂತರ ಬಂದ 
ಹರಿದಾಸರು ವ್ಯಾಸರಾಯರತನ್ನು ಸ್ತುತಿಸಿ ಕೀರ್ತನೆಗಳನ್ನು ರಚಿಸಿದ್ದಾರೆ. ಆ 
ಕೀರ್ತನೆಗಳನ್ನು ಮುಂಬರುವ ಆಯಾ ಹರಿದಾಸರ ಕುರಿತಾದ ಸಂಪುಟಗಳಲ್ಲಿ 
ನೋಡಬಹುದಾಗಿದೆ. 


(೧) ಐವಿಜಯೀಂ೦ದ ತೀರ್ಥರು 


ಯೋಗಿವ್ಯಾಸರಾಯರೆ೦ಬ ವಿಚಿತ್ರ ಮೇಘ 
ಪ 


ಬೇಗ ವಿಷ್ಣುಪದವ ತೋರಿಸುತ್ತ ಬಂತಿದಿಕೋ 
ಅ.ಪ 


ಮಾಯಿಮತವೆ೦ಂಬ ತಾರಾಮಂಡಲವ ಮುಸುಕುತ್ತ 


ವಾಯುಗತಿಯಂತೆ ಗಮಿಸುತ್ತಲಿ 
ಹೇಯ ಕಾಮಾದಿಗಳೆ೦ಬ ರಜವನಡಗಿಸುತ್ತ 


ನಾಯಕನುಪೇ೦ದ್ರನಾಜ್ಞೆಯ ಪಡೆದು 
೧ 


ಅ೦ಗಜನಯ್ಯನೇ ಪರನೆಂದು ಘುಡಪುಡಿಸುತ್ತಾ 
ಕಂ೦ಗಳೆ೦ಬ ಮಿ೦ಚನೆ ನೆರಹಿ ಲೋಕದಿ 
ಹಿ೦ದೆ ಪರಿವ ಅಜ್ಡಾನವೆ೦ಬ ಕತ್ತಲೆಯ 


ಭಂಗಿಸಿ ಸುರಪಥವ ತೋರಿಸುತ್ತಾ 
೨ 


ಸಿರಿಯರಸನ ಸಮ್ಯಗ್‌ಜ್ನಾನವೆ೦ಬ ಪೈರಿಗೆ 
ಬೇರು ಬಿಡೆ ಹರಿಕಥೆಯಿ೦ದ ಮಳೆಗರೆದು 
ನೆರೆ ಶಿಷ್ಯಮನವೆ೦ಬ ಕೆರೆಯ ತುಂಬಿಸಿ 


ಕೋಡಿ ಹರಿಸುತ ವಿಜಯೀಂದ್ರನ ಗುರು 
gy 


(೨) ಪುರಂದರದಾಸರು 
ಧ್ರುವತಾಳ 
ವ್ಯಾಸರಾಯರ ಚರಣಕಮಲ ದರ್ಶನವೆನ- 


ಗೇಸುಜನ್ಮದ ಸುಕೃತ ಫಲದಿ ದೊರಕಿತೊ ಎನ್ನ 
ಸಾಸಿರ ಕುಲಕೋಟಿ ಪಾವನ್ನವಾಯಿತು 

ಶ್ರೀಶನ ಭಜಿಸುವದಕಧಿಕಾರಿ ನಾನಾದೆ 
ದೋಷರಹಿತನಾದೆ ಪ್ರರಂದರವಿಠಲನ್ನ 


ದಾಸರ ಕರುಣವು ಎನ್ನ ಮೇಲಿರಲಾಗಿ 
೧ 


ಮಟ್ಟಿತಾಳ 

ಗುರು ಉಪದೇಶವಿಲ್ಲದ ಜ್ಞಾನವು 
ಗುರು ಉಪದೇಶವಿಲ್ಲದ ಸ್ನಾನವು 
ಗುರು ಉಪದೇಶವಿಲ್ಲದ ಧ್ಯಾನವು 
ಗುರು ಉಪದೇಶ ವಿಲ್ಲದ ಜಪವು 

ಗುರು ಉಪದೇಶವಿಲ್ಲದ ತಪವು 

ಗುರು ಉಪದೇಶವಿಲ್ಲದ ಮಂತ್ರ 

ಗುರು ಉಪದೇಶವಿಲ್ಲದ ತಂತ್ರ 

ಉರಗನ ಉಪವಾಸದಂತೆ ಕಾಣಿರೋ 
ಗುರು ವ್ಯಾಸರಾಯರು ಕರುಣದಿ೦ದಲಿ ಎನಗೆ 
ಪುರಂದರವಿಠಲನೆ ಪರನೆ೦ದು ಅರುಹಿ 


ದುರಿತದ ಭಯವೆಲ್ಲ ಪರಿಹರಿಸಿದರಾಗಿ 
೨ 


ರೂಪಕ ತಾಳ 

ಅ೦ಕಿತವಿಲ್ಲದ ದೇಹ ನಿಷೇಧ 
ಅ೦ಕಿತವಿಲ್ಲದ ಕಾಯ ಶೋಭಿಸದು 
ಅಂಕಿತವಿಲ್ಲದಿರಬಾರದೆ೦ದು ಚ- 
ಕ್ರಾಂಕಿತವನ್ನು ಮಾಡಿ ಎನ್ನ೦ಗಕ್ಕ 
ಪಂಕಜನಾಭ ಶ್ರೀ ಪುರಂದರವಿಠಲನ 
ಅಂಕಿತವೆನಗಿತ್ತ ಗುರು ವ್ಯಾಸ ಮುನಿರಾಯ 


ರು೦ಪೆತಾಳ 

ನ್ಯಾಯಾಮೃತ ತರ್ಕತಾ೦ಡವ ಚಂದ್ರಿಕ ಮೊದಲಾದ 
ನ್ವಾಯ ಗ೦ಥವ ರಚಿಸಿ ತನ್ನ ಭಕರಿಗಿತ್ತು 
ಮಾಯವಾದಿ ಮೊದಲಾದ ಇಪ್ಪತ್ತೊಂದು ಕುಭಾಷ್ಯರ 
ಬಾಯಿ ಮುಚ್ಚಿಸಿದ ಮಥ್ದರಾಯರ ಕರುಣದಿಂದ 
ಶ್ರೀಯರಸ ಪುರ೦ದರವಿಠಲನ್ನ ದಾಸರೊಳು 


ನಾಯಕನೆಂದೆನಿಸಿ ಗುರು ವ್ಯಾಸಮುವಿರಾಯ 
ಛು 


ತ್ರಿಪುಟ ತಾಳ 
ಶೇಷಾವೇಶ ಪ್ರಹ್ಞಾದನವತಾರವೆನಿಸಿದೆ 
ವ್ಯಾಸರಾಯನೆ೦ಬೊ ಪೆಸರು ಬಿನಗಂದಂತೆ 


ದೇಶಾಧಿಪಗೆ ಬಂದ ಕುಹಯೋಗವನು ನೂಕಿ 
ನೀ ಸಿಂಹಾಸನವೇರಿ ಮೆರೆದೆ ಜಗವರಿಯೆ 
ವ್ಯಾಸಾಬ್ದಿಯನು ಬಿಗಿಸಿ ಕಾಶಿ ದೇಶದೊಳೆಲ್ಲ 
ಭಾಸುರಕೀರ್ತಿಯನು ಪಡೆದೆ ನೀ ಗುರುರಾಯ 
ವಾಸುದೇವ ಪುರಂದರವಿಠಲನ್ನ ದಾಸರೊಳು 


ಲೇಶ ನಿನ್ನಂತೆ ವೆಗ್ಗಳರ ಕಾಣೆನು ನಾನು 
೫ 


ಧ್ರುವತಾಳ 

ಸಿರಿ ನಾರಾಯಣ ಯೋಗಿ ಶ್ರೀಪಾದರಾಯರಲ್ಲಿ 
ವರ ವಿದ್ಯಾಬ್ಯಾಸವ ಮಾಡಿದೆ ನೀನು 
ಧರೆಯೊಳು ವಿಜಯೀಂದ್ರ ವಾದಿರಾಜರೆ೦ಬ 
ಪರಮ ಶಿಷ್ಯರ ಪಡೆದು ಮೆರೆದೆ ಕೀರುತಿಯಲ್ಲಿ 
ಸುರೇ೦ದ್ರರು ಪುತ್ರಭಿಕ್ಷವ ಬೇಡೆ ವಿಜಯೀೀಂದ್ರರ 
ಕರುಣಿಸಿ ಮಠವನುದ್ದರಿಸಿದ ಕಾರಣ 
ಗುರುವ್ಯಾಸರಾಯರೆ ಪರಮ ಗುರುಗಳು 


ಪುರಂದರವಿಠಲ ಪರದೈವ ಜಗಕೆ ಕಾಣಿರೊ 
೬ 


ತ್ರಿಪುಟಿತಾಳ 
ವರ ಮಧದ್ವಮತವೆಂಬೊ ಸಾಗರದೊಳು ಅವ- 


ತರಿಸಿದೆ ಪೂರ್ಣ ಚ೦ದ್ರಮನಂತೆ ನೀನು 

ಧರೆಯೊಳು ಬ್ರಹ್ಮಣ್ಯರ ವರಕುವರನೆಂದೆನಿಸಿದೆ ನೀನು 
ಪುರಂದರವಿಠಲನ್ನ ಕರುಣಾಕರ ಕರುಣವ ಪಡೆದೆ 
ಪರನೆಂದು ಅರುಹೆ ದುರಿತಗಳೆಲ್ಲ ಪರಿಹರಿಸಿಕೊಂಡೆ ನಾನು 


ಅಟ್ಟತಾಳ 

ಈಸು ಮುಖಿಗಳು ಇದ್ದೇನು ಮಾಡಿದರಯ್ಯ 
ವ್ಯಾಸಮುನವಿ ಮಧ್ವಮತವನುದರಿಸಿದ 

ಕಾಶಿ ಗದಾಧರಮಿಶ್ರನ ಕೂಡ ವಾದವ ಮಾಡಿ ಸೋಲಿಸಿ 
ದಾಸನ್ನ ಮಾಡಿಕೊಂಡೆ ಧಾರುಣಿಯೊಳು 

ಕಾಶಿ ಮಿಶ್ರಪಕ್ಷಧರ ವಾಜಪೇಯ ಲಿಂಗಣ್ಣ ವಿ- 
ದ್ವಾ೦ಸರು ನೂರೆ೦ಟು ಮಂದಿ ಬರಲು 

ಜೈಸಿದೆ ಜಯಪತ್ರಿಕೆಯ ಕೂಂಡು ಮೆರೆದೆ 
ವಾಸುದೇವ ಗೋಪಾಲಕ್ಕಷ್ಟಗೆ ಎವಿ- 

ಭೂಷಣವ ಮಾಡಿ ಹಾಕಿಸಿದೆ 

ಶ್ರೀಶ ಪುರಂದರವಿಠಲನ್ನ 

ಈಶ ಬೊಮ್ಮ ಇಂದ್ರಾದಿಗಳಿಗೆ 

ಈಶನೆಂದು ಡಂಗುರ ಪೋಯಿಸಿ ಮೆರೆದೆ ಜಗವರಿಯೆ 


ದಾಸರೊಳು ನೀ ಸಮರ್ಥನು ಸನ್ಯಾಸ ಶಿರೋಮಣಿ 
೮ 


ಆದಿತಾಳ 

ಮಾನಸ ಪೂಜೆಯನ್ನು ನೀ ಮಾಡೆ 
ದಾನವಾ೦ತಕ ರ೦ಗನು ಮೆಚ್ಚಿ 
ತಾನೆ ಬ೦ದ ಗೋಪಾಲಕೃಷ್ಣ 
ಜ್ನಾವಿಗಳರಸನೆ ಗುರುವ್ಯಾಸರಾಯ 
ಏನೆ೦ಬೆನು ನಿನ್ನ ಮಹಿಮೆಯನು 
ಶ್ರೀನಿವಾಸ ಪುರಂದರವಿಠಲನ 
ಗಾನವ ಮಾಡುತ ಆಡುತ ಪಾಡುತ 


ಏನೆ೦ಬೆ ನಿಮ್ಮ ಮಹಿಮೆಯನವನಾವನು ಬಲ್ಲನು 
€ 


ಜತೆ 
ಗುರುವ್ಯಾಸರಾಯರ ಚರಣವೆನಗೆ ಗತಿ 
ಪುರಂದರ ವಿಠಲನ ಅರಿತೆ ಇವರಿಂದ 


(೩) ಪ್ರರಂದರದಾಸರು 
ಚಿತ್ತೈಸಿದ ವ್ಯಾಸರಾಯ ಚಿತ್ತೈಸಿದ 
ಚಿ:ತ್ತಜನ್ಮೈಯನ ದಿವ್ಯ 


ಯ. 


ಮುಕ್ತಿವಾಲಗಕಾಗಿ ಮುದದಿ ವೈಕು೦ಠಕ್ಕೆ 


ಏರಿ ರತ್ನದ ತೇರು ಸೂರ್ಯಮಂ೦ಡಲ ಭೇದಿಸಿ ಸಾರೆ 
ಸತ್ಯ ಲೋಕದಿ ಸಂಭ್ರಮದಿ 


ಭೋರೆ೦ಬ ಮೃದಂಗ ಕಹಳೆ ಸುರಿಯೆ ಹುಬ್ಬಿನ ಮಳೆ 
೧ 


ಆರತಿಯನೆತ್ತಿದರು ಮುಕುತಿಕನ್ನಿಕೆಯರು 
ಪಾಡಲು ಗಂಧರ್ವರು ಕೂ೦ಡಾಡಲು ಮಾಗಧಬಂದಿ 
ಆಡಲು ಅಪ್ಸರ ಸ್ತೀಯರು ಮ್ಯಾಳದಿ 


ನೋಡಲು ಸುರರು ಕೈಗೂಡಲು ವಿಷ್ಣುದಾಸರು 
9 


ಪಾಡುತ್ತ ಹರಿಯ ಮಂಗಳ ಗುಣ ಕಥನವ 
ವಿಳ೦ಬಿ ಸಂವತ್ನರದಿ ವಿಜಯನಗರದಲ್ಲಿ ಫಾಲ್ಗುಣ ಬಹುಳ 
ಚವತಿ ಸ್ಥಿರವಾರದಿ 

ಬೆಳಗಿಪ್ಪ ರಾವದಲಿ ಕುಳಿತು ಪದ್ಮಾಸನದಿ 

ನಳಿನಾಕ್ಷ ನಾರಾಯಣನೆ೦ದು ಕರಮುಗಿದು 

ಧರೆಯ ಮಾಲಿನ್ಯ ಪರಿಪರಿಯಷ್ಟೇ ಸಾಧನ 
ಪರಿಪೂರ್ಣವಾಗಿದೆ ಇವರಿಗೆ೦ದು 

ಇರಬಾರದಿವರೆ೦ದು ಯೋಗಮಾರ್ಗದಲಿಂದ 

ಕರೆಯ ಬ೦ದರು ಕಮಲಾಕ್ಷನ್ನ ದಾಸರು 

ಭಕುತಿಯುಕುತರಾಗಿ ಮುಕುತಿ ಮಾರ್ಗವ ಪಿಡಿದು 


ಅಖಿಳ ಬಗೆಯಿಂದ ಧೇನಿಸುತ 
ಸಕಲ ಗುಣ ಪರಿಪೂರ್ಣ ಸದ್ಗುಣ ಶುಭಕಾಯ 


ಅಕಳ೦ಕ ಪ್ರರಂದರವಿಠಲನ್ನ ಬಳಿಗೆ 
ಥು 


ಅನುಬ೦ಧ- ಇ 
ಪ್ರಥಮ ಹರಿದಾಸರು ಯಾರು? 


ನಮಃ ಶ್ರೀಪಾದರಾಹಾಯ ನಮಸ್ತೇ ವ್ಯಾಸಯೋಗಿನೇ | 
ನಮಃ ಪ್ರರಂದರಾರ್ಯಾಯ ವಿಜಯಾರ್ಯಾಯತೇ ನಮಃ || 


ಎಂಬ ಪರಿಚಿತ ಶ್ಲೋಕದಲ್ಲಿ ಶ್ರೀ ಶ್ರೀಪಾದರಾಜರು ಹರಿದಾಸ ಸಾಹಿತ್ಯದ 
ಮೊದಲ ಪ್ರವರ್ತಕರೆ೦ಬುದು ಸುವ್ಯಕವಾಗಿದೆ. ಇವರು ೧೫ನೆಯ 
ಶತಮಾನದವರು. ಆದರೆ ಅದಕ್ಕೂ ೧೩೦ ವರ್ಷಗಳ ಹಿ೦ದಿನ ಶ್ರೀ 
ನರಹರಿತೀರ್ಥರು ಕೀರ್ತನೆಗಳನ್ನು ರಚಿಸಿದ್ದಾರೆ೦ಬ ಪ್ರತೀತಿಯೂ ಇದೆ. ಅ೦ದಾಗ 
ನರಹರಿ ತೀರ್ಥರೇ ಮೊದಲಾಗಿರುತಾರೆ. ಆದರೆ ಅವರ ಬದುಕಿನ ಹಿನ್ನಲೆಯನ್ನೂ 
ಆ ಹಾಡುಗಳ ಸ್ವರೂಪವನ್ನೂ ಗಮನಿಸಿದಾಗ ಈ ಕೀರ್ತನೆಗಳು ಅವರವೇ? 
ಎಂಬುದು ವಿಚಾರಣೀಯ ಅಂಶವಾಗಿದೆ. 


ತೆಲುಗು ದೇಶದಿಂದ ಬ೦ದ ಶ್ರೀ ನರಹರಿತೀರ್ಥರು ಶ್ರೀ ಮಧ್ವಾಚಾರ್ಯರ ನೇರ 
ಶಿಷ್ಯರು. ತಮ್ಮ ಮಧ್ಯ ವಯಸ್ಸಿನಲ್ಲಿ ಅವರೊಂದಿಗೆ ವಾದಿಸಿ, ಸೋತು 
ಶಿಷ್ಯತ್ವವನ್ನು ವಹಿಸಿದವರು. ಅಲ್ಲಿಂದ ಓರಿಸ್ಸಾದ ರಾಜ್ಯಭಾರವನ್ನು 
ಸನ್ಯಾಸಿಗಳಾಗಿಯೇ ೧೨ ವರ್ಷ ನಡೆಸಿ ಹಿಂತಿರುಗಿದಾಗ ಶ್ರೀ ಸೀತಾ-ರಾಮರ 
ಪ್ರತಿಮೆಗಳನ್ನು ಗುರುಗಳಿಗೆ ಒಪ್ಪಿಸಿದವರು. ಶ್ರೀ ಪದ್ಮನಾಭತೀರ್ಥರ ಅನಂತರ ಇಳಿ 
ವಯಸ್ಸಿನಲ್ಲಿ ಉತ್ತರಾದಿ ಮಠದ ಪೀಠವನ್ನು ೭-೮ ವರ್ಷ ಮಾತ್ರ ಅಲಂಕರಿಸಿ 
ವೃ೦ದಾವನಸ್ಮರಾದರು. ಈ ಜೀವನ ಗತಿಯಲ್ಲಿ ಅವರು ಅದೆಷ್ಟರ ಮಟ್ಟಿಗೆ 
ಕನ್ನಡದಲ್ಲಿ ಕೀರ್ತನೆ ರಚಿಸಲು ಉದ್ಯಕರಾಗಿರಬಹುದು? ಅವರು ಎಷ್ಟಾದರೂ 
ಮಹಾಮಹಿಮರು. ಅವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ-ಎ೦ಬ 
ಭಾವುಕತನದಿ೦ದ ಹೌದೆಂದು ವಾದಿಸಬಹುದು. ಆದರೆ ವಾಸ್ತವತೆಯಿ೦ದ 
ದೂರವಾಗಿರುವ ಅದನ್ನು ಕಣ್ಮುಚ್ಚಿ ನಂಬುವುದು ಕಷ್ಟ. 


ಕೀರ್ತನೆಗಳ ಮೂಲ 


ಸುಪ್ರಸಿದ್ಧ 'ಕರ್ನಾಟಕ ಕವಿಚರಿತೆ'ಯಲ್ಲಿ ಮೊದಲ ಬಾರಿಗೆ (೧೯೨೭) 
ನರಹರಿತೀರ್ಥರು ಕನ್ನಡ ಕವಿಯಾಗಿ ಕಾಣಿಸಿಕೊ೦ಡಿದ್ದಾರೆ. ಅವರ ಹೆಸರಿನಲ್ಲಿ 
'ಎ೦ತು ಮರುಳಾದೆ' ಎ೦ಬ ಕೀರ್ತನೆಯನ್ನು ಕೊಟ್ಟಿದೆ. ಅನಂತರ ಬೇಲೂರು 
ಕೇಶವದಾಸರು 'ಕರ್ನಾಟಕ ಭಕ್ತ ವಿಜಯ' ದಲ್ಲಿ (೧೯೩೩) ಎರಡು ಹಾಡುಗಳನ್ನು 
ಕೊಟ್ಟಿದ್ದಾರೆ. ("ಎಂತು ಮರುಳಾದೆ " ಮತ್ತು "ಹರಿಯೇ ನಿನಗಿದು ಸರಿಯೇ". 
ಮುಂದೆ ಗೊರಾಬಾಳರು ಇನ್ನೆರಡು ಕೀರ್ತನೆಗಳನ್ನು ಸೇರಿಸಿ ಒಟ್ಟೆಗೆ ನಾಲ್ಕು 
ಹಾಡುಗಳನ್ನು ನರಹರಿತೀರ್ಥ ರಚಿತವೆ೦ದು ಪ್ರಕಟಮಾಡಿದರು (೧೯೫೬). 
ಅ೦ದಿವಿ೦ದ ಈ ಯತಿವರ್ಯರು ಕೀರ್ತನೆಗಳನ್ನು ರಚಿಸಿರುವರೆ೦ಬ ನಂಬಿಕೆ 
ಬೇರೂರಿತು. ಪರಿಣಾಮವಾಗಿ ದಾಸರ ಪದಗಳ ಸ೦ಗ್ರಹಕಾರರು ನರಹರಿತೀರ್ಥರ 
ಹೆಸರಿನಲ್ಲಿಯೇ ಈ ನಾಲ್ಕು ಕೀರ್ತನೆಗಳನ್ನು ಕೊಡತೊಡಗಿದರು. 


ಇತ್ತ ಪ್ರವಚನರೂಪದ ಭಾಷಣಕಾರರು ಉತ್ಸಾಹದ ಭರದಲ್ಲಿ 
ನರಹರಿತೀರ್ಥರೇ ಹರಿದಾಸ ಸಾಹಿತ್ಯದ ಆದ್ಯ ಪ್ರವರ್ತಕರೆಂದು 
ಹೇಳಲಾರ೦ಭಿಸಿದರು. ಈ ಯತಿವರ್ಯರ ಚರಿತ್ರೆಯನ್ನು ಈಚೆಗೆ ಬರೆದ ಓರ್ವ 
ಪಂಡಿತರು ಪುಸಕದ ಶೀರ್ಷಿಕೆಯಲ್ಲಿಯೇ ಹಾಗೆ೦ದು ಕಾಣಿಸಿದ್ದಾರೆ. 


ಈ ನಾಲ್ಕು ಹಾಡುಗಳು ಅದೆಷ್ಟರ ಮಟ್ಟೆಗೆ ನರಹರಿತೀರ್ಥ 
ರಚಿತವೆಂಬುದನ್ನು ಪರಿಶೀಲಿಸೋಣ. 


ಬೇಲೂರು ಕೇಶವದಾಸರು ಮತ್ತು ಗೊರಾಬಾಳರು ಈ ಕೀರ್ತನೆಗಳನ್ನು 
ಪ್ರಕಟಿಸಿರುವರಷ್ಟೆ. ಆದರೆ ಇಬ್ಬರೂ ಒಂದೊಂದು ಅಡ್ಡ ಪ೦ಕ್ಷಿಯನ್ನು 
ಸೇರಿಸಿದ್ದಾರೆ. 

"ಇಲ್ಲಿಯ ಕನ್ನಡ ಪದಗಳು ೧೬ನೆಯ ಶತಮಾನದ ಭಾಷೆಯೊಳಗೆ 
ಕಾಣಬರುವಂತಹವು" (ಬೇ. ಕೇಶವದಾಸರು) 


"ಈ ಪದವು (ಹರಿಯೇ ನಿನಗಿದು ಸರಿಯೇ) ಯಾರದೆಂಬುದು 
ಸಂಶಯಾಸ್ಪದವಿದೆ" (ಗೊರಾಬಾಳರು) 


ಹೀಗೆ ಇವುಗಳ ಕರ್ತೃತ್ವದ ವಿಷಯವಾಗಿ ಪ್ರಕಟಿಸಿದವರಿಗೇ ಸಂದೇಹವಿದೆ. 
ಇಂಥ ಸಂದೇಹಕ್ಕೆ ಈ ನಾಲ್ಕು ಹಾಡುಗಳಲ್ಲಿ ವಿಧವಿಧವಾಗಿ ಬಂದಿರುವ 
ಅಂಕಿತಗಳೂ ಕಾರಣ. ಕಲವೆಡೆ ಬರಿಯೆ 'ನರಹರಿ' ಎ೦ದು ಇದ್ದರೆ ಇನ್ನೊಂದೆಡೆ 


'ರಘುಪತಿ' ಎಂದೂ ಇದೆ. ಮತ್ತೊಂದರಲ್ಲಿ ಎರಡೂ ಅಂಕಿತಗಳೂ ಬಂದಿವೆ! ಈ 
ಕಾರಣದಿಂದಲೂ ನರಹರಿತೀರ್ಥರ ಕೀರ್ತನ ಕರ್ತೃತ್ವಕ್ಕೆ ಅಡೆತಡೆಯಾಗಿದೆ. 


'ಇ೦ತು ಮರುಳಾದೆ' ಹಾಡಿನಲ್ಲಿ ಇನ್ನೊಂದು ವಿಚಿತ್ರವಿದೆ. ೧೯೨೭ರಲ್ಲಿ 
ಮೊದಲು ಪ್ರಕಟವಾದಾಗ ಅದರಲ್ಲಿ ಮೂರು ನುಡಿಗಳಿದ್ದವು. ೧೯೩೩ 
ಪ್ರಕಟಣೆಯಲ್ಲಿ ಮಧ್ಯೆ ಮಧ್ಯೆ ಮೂರು ನುಡಿಗಳು ಹೊಸತಾಗಿ ಸೇರಿ ೬ ನುಡಿಗಳ 
ಕೀರ್ತನೆಯಾಯಿತು (ಸಾಮಾನ್ಯವಾಗಿ ಕೀರ್ತನೆಗಳಲ್ಲಿ ಬೆಸ ಸಂಖ್ಯೆ ಇರುತ್ತದೆ). 
ಮುಂದೆ ಗೊರಾಬಾಳರು ಪ್ರಕಟಿಸಿದಾಗ ಒಟ್ಟಿಗೆ ೨೩ ನುಡಿಗಳದ್ದಾಗಿ 
ಹೊರಬಂದಿತು! ದಾಸಸಾಹಿತ್ಯದಲ್ಲಿ ಅಂಕಿತ ಪಲ್ಲಟ ಸರ್ವೇ ಸಾಮಾನ್ಯ. ಆದರೆ 
ಸ್ವಯಂ ನುಡಿಗಳನ್ನು ಹೊಸೆದು ಇಷ್ಟರ ಮಟ್ಟಿಗೆ ಸೇರಿಸುವುದು ಧಾರ್ಷದ 
ಪರಮಾವಧಿ ಎನ್ನಬಹುದು. ವಿಶೇಷವೆ೦ದರೆ, ಇದು ನರಹರಿತೀರ್ಥರ ಕೃತಿಯೇ 
ಆಗಿದ್ದರೆ ಈ ರೀತಿ ಹಿಗ್ಗಾಡುವ ಧೈರ್ಯ ಯಾರಿಗೂ ಬರುತ್ತಿರಲಿಲ್ಲ. 


ವಿದ್ದಾ೦ಸರ ವಿರೊಧ 


ಈ ನಾಲ್ಕು ಹಾಡುಗಳು ನರಹರಿತೀರ್ಥರವಲ್ಲ ಎಂದು ಕೆ. ಎಂ. ಕೃಷ್ಣರಾವ್‌ 
ಹಾಗೂ ಜಿ. ವರದರಾಜರಾವ್‌ ವಿಚ್ಚಳವಾದ ನಿರ್ಧಾರಕ್ಕೆ ಬಂದಿದ್ದಾರೆ. 
ಕೃಷ್ಣರಾಯರು ಕೂಡುವ ಕಾರಣಗಳಿವು. 


(ಅ) ನರಹರಿತೀರ್ಥರ ಈ ವಿಷಯಕವಾದ ಶಿಷ್ಯ-ಪ್ರಶಿಷ್ಯರು ಯಾರೂ ಇಲ್ಲ. 


(ಆ) ಅವರ ಮಾತೃಭಾಷೆ ಕನ್ನಡವಲ್ಲ. ಹಾಗೆ ಕನ್ನಡ ಜನರ ಮಧ್ಯೆ ಅವರು 
ಬಾಳಿದ್ದು ಕಡಿಮೆ. ಇತ್ಯಾದಿ. 


ಜಿ.ವರದರಾಜರಾಯರು ಇದನ್ನು ಅನುಮೋದಿಸುತ್ತ ಕೊಟ್ಟೆರುವ ಒ೦ದು 
ಹೊಸ ಆಧಾರವೆಂದರೆ ಹಾಡುಗಳಲ್ಲಿಯ 'ಅನುಪಲ್ಲವಿ''ಅದು ಆರಂಭವಾದದ್ದು 
ತೆಲುಗಿನಲ್ಲಿ; ೧೫ನೆಯ ಶತಮಾನದಲ್ಲಿ ಎಂದರೆ ನರಹರಿ ತೀರ್ಥರ ಕಾಲದ ೧೦೦ 
ವರ್ಷಗಳ ಅನ೦ತರ. 


ನರಹರಿತೀರ್ಥರ ಸ್ತುತಿಪರ ಪದ್ಯಗಳಲ್ಲಿ 


ಈ ಯತಿವರ್ಯರನ್ನು ಸ್ತುತಿಸಿದ ಅನೇಕ ಸಂಸ್ಕೃತ ಶ್ಲೋಕಗಳು ಇವೆ. ಎರಡು 
ಕನ್ನಡ ಹಾಡುಗಳೂ ಇವೆ. ಇವೆಲ್ಲವುಗಳಲ್ಲಿ ಅವರು ಓರಿಸ್ಸಾದಿ೦ದ ಸೀತಾ-ರಾಮ 
ವಿಗ್ರಹಗಳನ್ನು ತ೦ದು ಗುರುಗಳಿಗೆ ಒಪ್ಪಿಸಿದುದ್ದೇ ಪ್ರಧಾನವಾಗಿ ಬಂದಿದೆ. 
ಇಂಥವುಗಳ ಸ೦ಕಲನದ ಕಿರು ಪುಸ್ತಕಗಳನ್ನು ರಾಜಾ ಎಸ್‌. 
ಪವಮಾನಾಚಾರ್ಯರು ಹೊರತಂದಿದ್ದು, ಅವಾವುದರಲ್ಲಿಯೂ ಕೀರ್ತನೆ 
ಕರ್ತೃತ್ವದ ಪ್ರಸ್ತಾಪವಿಲ್ಲ. 


ಕನ್ನಡದಲ್ಲಿ ಅವರನ್ನು ಕುರಿತ ಮೊದಲ ಕೀರ್ತನೆ ಪ್ರರಂದರದಾಸರಿಂದ 
ರಚಿತವಾಯಿತು. ((ನರಹರಿತೀರ್ಥರ ಮಹಿಮೆ ಕೇಳಿರೋ"). ಪುರಂದರದಾಸರು 
ಸ್ವಯಂ ಹರಿದಾಸರು. ಅವರಾದರೂ ನರಹರಿತೀರ್ಥರ ಈ ಕೈಂಕರ್ಯವನ್ನು 
ಹೇಳಬಹುದಿತ್ತು. ಹೇಳಲಿಲ್ಲ. ಅನಂತರದ ವಿಜಯದಾಸರ ಪೀಳಿಗೆಯವರು ಸಹ 
ಈ ಅಂಶವನ್ನು ಪ್ರಸ್ತಾಪಿಸಿದ೦ತೆ ಉದಾಹರಣೆಗಳಿಲ್ಲ. ಆ ಮಾನದಿಂದ 
ನರಹರಿತೀರ್ಥರನ್ನು ಸ್ತುತಿಸಿದ ಹಾಡುಗಳೂ ತೀರ ಕಡಿಮೆ. ಕಾರ್ಪರನರಹರಿ 
ಮುದ್ರಿಕೆಯವರು (೨೦ನೆಯ ಶತಮಾನ) ನರಹರಿತೀರ್ಥರನ್ನು ವರ್ಣಿಸಿದ ಹಾಡು 
ರಚಿಸಿದ್ದಾರೆ. ಅಲ್ಲಿಯೂ ಅವರ ಕೀರ್ತನ ಪ್ರಸ್ತಾಪವಿಲ್ಲ. ನರಹರಿ ಮುದ್ರಿಕೆಯ ಕೆಲ 
ಹಾಡುಗಳನ್ನು ೧೯ನೆಯ ಶತಮಾನದ ಉತ್ತರಾರ್ಧದಲ್ಲಿ ಓರ್ವ ಹರಿದಾಸರು 
'ನರಹರಿ' ಹೆಸರಿನಲ್ಲಿ ರಚಿಸಿದ್ದನ್ನು ಕಂಡು ((ವಿಠ್ಠಲ' ಪದರಾಹಿತ್ಯದ್ದು) 
ನರಹರಿತೀರ್ಥರಿರಬೇಕ೦ದು ಪ್ರಚಾರವಾಗಿರಬಹುದೆ? 


ಆಂತರಿಕ ಪ್ರಮಾಣಗಳು 


ಈ ಕೀರ್ತನ ಕರ್ತೃತ್ವವನ್ನು ಚರ್ಚಿಸಲು ಆಂತರಿಕ 
ಪ್ರಮಾಣಗಳೆನಿವೆಯೆ೦ಬುದನ್ನು ನೋಡೋಣ. ಮೊದಲಲ್ಲಿ ಭಾಷೆ. ಇಲ್ಲಿಯ 
ಭಾಷ ನರಹರಿ ತೀರ್ಥರ ಕಾಲದ್ದು ಅಲ್ಲ, ಎ೦ದು ಬೇಲೂರು ಕೇಶವದಾಸರು 
ಈಗಾಗಲೇ ಒಡನುಡಿದಿದ್ದಾರೆ. ಇದಕ್ಕಾಗಿ ಕಲವು ಶಬ್ದಗಳನ್ನೇ ಕೂಡುವಾ: 


ಬೇಸರಿಕ, ತಿನಸು, ಕುಕ್ಕುಲಾತಿ, ಕನ್ನಿ(ಕನ್ಯೆ) ಫಳಿಸಿ, ಫನಗ, ಖೋಡಿ, 
ಮೆರೆದ್ಯೋ, ಫಕ್ಕಡ, ಇತ್ಯಾದಿ. 


ಇಂಥವೇ ಕಲವು ಪದಗುಚ್ಚಗಳಿವೆ: 


ಧಾವತಿಗೊ೦ಬೆ, ಸೋತು ನಡದ್‌ಹಾಂಗೆ, ಬೈದರೆ ಬೈವಾ, ಸತಿಯ ಮ್ಯಾಲೆ, 
ಮುಂತಾದವು. 


ಇವು ೧೪ನೆಯ ಶತಮಾನದ ಅಂದರೆ ನರಹರಿ ತೀರ್ಥರ ಕಾಲದಲ್ಲಿ 
ಪ್ರಯೋಗವಾಗುತ್ತಿದ್ದ ಶಬ್ದಗಳೇ ಅಲ್ಲ. ಅದಕ್ಕೂ ಹಿ೦ದಿನ ವಚನ 
ಸಾಹಿತ್ಯದಲ್ಲಿಯೂ ಕ೦ಡು ಬಾರವು. ಆದರೆ ಈ ಬಗೆಯ ಆಡುಮಾತಿನ ಪದಗಳು 
೧೮-೧೯ ಶತಮಾನದ ಕೀರ್ತನೆಗಳಲ್ಲಿ ಹೇರಳವಾಗಿ ಕಾಣಿಸುತ್ತವೆ. ಅದೂ ಉತ್ತರ 
ಕರ್ನಾಟಕದ ಹರಿದಾಸರಲ್ಲಿ. 


ಇದಕ್ಕಿಂತ ಗಂಭೀರವಾದ ಆಕ್ಲ್ಷೇಪಗಳೆ೦ದರೆ ಇಲ್ಲಿಯ ನುಡಿಗಳಲ್ಲಿ 
ತೋರಿಬರುವ ಶಿಥಿಲಬ೦ಧ, ನೀರಸ ಗದ್ಯದ ಪದ್ಯರೂಪ, ಅರ್ಥವಾಗದ ಸಾಲುಗಳು 
ಹಾಗೂ ಒಂದಕ್ಕೊಂದು ಸಂಬಂಧವಿಲ್ಲದ ನುಡಿಗಳ ರಚನೆ. ಮಾದರಿಗಳು ಇಲ್ಲಿವೆ: 


“ಚಿ೦ತೆ ಇಲ್ಲದೆ ಲೋಗಜರಿರುವಾ 
ನಂತ್ರ ಸುಕೃತಿಗಳ ಸೊರೆಗೊಡುವಾ” 
ಏನಿದರ ಅರ್ಥ? 
“ಗಜಸ್ನಾನದಂತೆ ಕರ್ಮವ ಕಳೆದು 
ರಜಕನಂತೆ ಮತ್ತೆ ಮರೆವುತಲಿ” 
ಇಲ್ಲಿಯ ಗಜಸ್ನಾನಕ್ಕೂ ರಜಕನಿಗೂ ಏನು ಸ೦ಬ೦ಧ? 
“ತನ್ನ ಬೈದರೆ ಜೀವಕ್ಕೆ ಮುವಿವಾ 
ತನ್ನ ತಿವಿಸಿಗನುಕೂಲವಾಗಿ 
ಕುನ್ನಿಯಿ೦ಂತವರ ಬಾಗಿಲ ಕಾಯ್ದ” 


ಒ೦ದಕ್ಕೊಂದು ಹೊ೦ದಿಕೆಯಾಗದ ಅಂಶಗಳು, 'ಜೀವಕ್ಕೆ ಮುವಿವಾ' ಎಂಬುದು 
ಅದಾವ ಕನ್ನಡ? 


“ಉಂಟು ಹಿರಣ್ಯಕನ ಕ೦ಟಕ ಬಿಡಿಸಿದ್ದು ನ೦ಟನೆ ನಿನಗೆ ಭಂಟ ನಾನಲ್ಲವೆ” 
ನಂಟ, ಭಂಟಗಳ ಜೋಡಿ ಅಪದ್ದವಾದದ್ದು 


ಯತಿಗಳು ರಚಿಸಿದ ಕೀರ್ತನೆಗಳಲ್ಲಿ ಯಥೋಚಿತವಾದ ಶಬ್ದಾರ್ಥವಿರುತದೆ; 
ಜೊತೆಗೆ ಬಂಧದ ಸೌಷ್ಟ್ಠವತೆಯೂ, ನರಹರಿ ಅಂಕಿತದ ಹಾಡುಗಳಲ್ಲಿ ಇವು 
ಕಂಡುಬರುವುದಿಲ್ಲ. 


ಬೇರೆ ಹಾಡುಗಳ ಅನುಕರಣೆ 


ಸಾಮಾನ್ಯವಾಗಿ ಯತಿಗಳಾದವರು ಸ್ಹ್ವಯ೦ ಯೋಚಿಸಿ ಸೋಪಜ್ಜತೆಯಿ೦ದ 
ಕೀರ್ತನ ರಚಿಸುತ್ತಾರೆ. ಬೇರೆಯವರ ಛಾಯೆಯಾಗಲಿ, ಅನುಕರಣವಾಗಲೀ ಕ೦ಡು 
ಬಾರದು. ಆದರೆ ಪ್ರಸ್ತುತ ಹಾಡುಗಳಲ್ಲಿ ಶ್ರೀ ವ್ಯಾಸರಾಯರ ಮತ್ತು 
ಪುರಂದರದಾಸರಿ೦ದ ಎತ್ತಿಕೊಂಡ ಕಲ ಅಂಶಗಳಿವೆ: 


(ಅ) ವ್ಯಾಸರಾಯರ 'ಎದುರ್ಯಾರೋ ಗುರುವೆ ಸಮನಾರೊ ಮದನ ಗೋಪಾಲನ 
ಪ್ರಿಯ ಜಯರಾಯ' ಎಂಬುದನ್ನು ನರಹರಿ ಅಂಕಿತವಿರುವ, ಕೀರ್ತನೆಯಲ್ಲಿ ಶ್ರೀ 
ಮಧ್ವಾಚಾರ್ಯ ಸ್ತುತಿಪರವಾದ 'ಎದುರ್ಯಾರೊ ಗುರುವೆ. ಸಮನಾರೊ' 
ಎಂಬುದಾಗಿ ಇದ್ದುದಿದ್ದಂತೆ ಎತ್ತಿಕೊಳ್ಳಲಾಗಿದೆ. ಶ್ರೀ ವ್ಯಾಸರಾಯರು ಆ ಮುಂದೆ 
ಶ್ರೀ ಜಯತೀರ್ಥರ ತತ್ವಬೋಧೆಯನ್ನು 'ತತ್ವಬೋಧೆಯೆ೦ಬೊ ದುಗ್ಧ ಶಿಷ್ಯ 
ವತ್ನಗಳಿಗೆ' ಆದರದಿಂದ ಕೊಟ್ಟ ಯತಿ ಸುರಧೇನು' ಎಂಬುದಾಗಿ ವರ್ಣಿಸಿದ್ದಾರೆ. 


ಇದೇ ವಿಚಾರವು ನರಹರಿ ಅಂಕಿತದ ಹಾಡಿನಲ್ಲಿಯೂ ಬರುತ್ತದಲ್ಲ! ಹೀಗೆ: 


'ಸುರಧೇನುವಿನೋಲ್‌ ಹರಿಸರ್ವೋತ್ತಮನೆಂ೦ಂಬುವ ಮಾತ್‌ (ಮಾತು) ಪಾಲ 
ಕರೆದು ಶಿಷ್ಯರಿಗೆರೆದು' ಏನಿದರ 


ತಾತ್ಪರ್ಯ? ತಮಗಿ೦ತ ಮುಂಚಿನವರಾದ ಕೃತಿಯಿಂದ ವ್ಯಾಸರಾಯರು ನೇರವಾಗಿ 
ತೆಗೆದುಕೂ೦ಡಿದ್ದಾರೆ ಎಂಬುದಾಗಿ ಹೇಳುವುದು ಎಂದಾದರೂ ಸರಿಯಾದೀತೆ? 


(ಆ) ಪುರಂದರದಾಸರ ಕೀರ್ತನೆಯಲ್ಲಿಯ ಒಂದು ವಿಚಾರವೂ ನರಹರಿ ಅಂಕಿತದ 
ಹಾಡಿನಲ್ಲಿ ಬಂದಿದೆ. 'ಜಕಣಿಯ ಜಲದೇವರು ಮೊದಲಾದ ಭಿಕಾರಿ ದೈವವ 
ಪೂಜಿಸರಿವರು' ಎ೦ಬುದು, ಒ೦ದು ಪುರಂದರ ಕೀರ್ತನೆಯಲ್ಲಿದೆ. ಇದೇ ಭಾವದ 
ಪದಗುಗುಚ್ಚವು 'ಜಕ್ಕ ಕನ್ನಿಯರು ಮುಂತಾದ ಫಕ್ಕಡ ದೈವವ ಪೂಜಿಸುವರೆ' 
ಎಂಬುದಾಗಿ ನರಹರಿ ಅಂಕಿತದ ಹಾಡಿನಲ್ಲಿದೆ. ಇಲ್ಲಿ ಪುರಂದರದಾಸರ ರಚನೆಯ 


ಸೌಷ್ಟವಕ್ಕೂ ನರಹರಿ ಅಂಕಿತದ ರೂಪಕ್ಕೂ ಇರುವ ಅಂತರವನ್ನು 
ಗಮನಿಸಬೇಕು. 


ಇದುವರೆಗಿನ ವಿಚಾರಗಳನ್ನು ಹೀಗೆ ಸಂಗಹಿಸಬಹುದು 
“ಇವುಗಳ ಭಾಷ ನರಹರಿತೀರ್ಥರ ಕಾಲದಲ್ಲ 
-ಶಬ್ದ ಪ್ರಯೋಗ ಹಾಗೂ ಅರ್ಥವು ದೋಷಪೂರಿತವಾಗಿದೆ 


-ಶ್ರೀ ವ್ಯಾಸರಾಯರು ಹಾಗೂ ಪುರ೦ದರ ದಾಸರ ಕೆಲ ಮಾತುಗಳನ್ನು 
ಬಳಸಿಕೂ೦ಡಿದ್ದಿದೆ 


ಆದ್ದರಿಂದ ಇವು ೧೪ನೆಯ ಶತಮಾನದ ರಚನೆಗಳಲ್ಲ. 
ಮೇಲಿನ ಕಾರಣಗಳಿಗೆ ಪೋಷಕವಾಗಿ ಇನ್ನು ಕೆಲವನ್ನು ಕಾಣಿಸಬಹುದು: 


(ಇ) ಉತ್ತರ ದೇಶದಿಂದ ಬಂದ ನರಹರಿತೀರ್ಥರು, ಕನ್ನಡದ ಸಂಪರ್ಕ ಬಂದ 
ಅಲ್ಪಾವಧಿಯಲ್ಲಿ ಕೀರ್ತನ ರಚಿಸುವಷ್ಟು ಈ ಭಾಷೆಯ ಪ್ರೌಢಿಮೆ ಪಡೆದದ್ದು 
ಅಸಂಭವ. 


(ಈ) ಕೀರ್ತನ ಪರ೦ಪರೆಯಲ್ಲಿ ನರಹರಿತೀರ್ಥರ ಶಿಷ್ಯ ಪ್ರಶಿಷ್ಯರು ಯಾರೂ 
ಇಲ್ಲ. (ಶ್ರೀ ಶ್ರೀಪಾದರಾಜ, ಶ್ರೀ ವ್ಯಾಸರಾಯರಿ೦ದ ದಾಸ ಪೀಳಿಗೆ ಬೆಳೆದು 
ಬಂದದ್ದನ್ನು ಗಮನಿಸುವುದು) 


(ಉ) ಶ್ರೀ ನರಹರಿತೀರ್ಥರು ಕೀರ್ತನ ರಚಿಸಿದ್ಧ್ದಾರೆ೦ದು, ೨೦ನೆಯ ಶತಮಾನಕ್ಕೆ 
ಮೊದಲಿನ ಯಾರೂ ಹೇಳಿಲ್ಲ. 


ಆದ್ದರಿಂದ ನರಹರಿತೀರ್ಥರು ಈ ನಾಲ್ಕು ಹಾಡುಗಳನ್ನು ರಚಿಸಿಲ್ಲವೆಂಬುದು 
ಕಠೋರ ಸತ್ಯದ ಮಾತಾಗಿದೆ. ಅವರು ಯಕ್ಷಗಾನಕ್ಕ ಪ್ರೋತ್ಸಾಹ ಇತ್ತಿರಬಹುದು. 
ಕೀರ್ತನ ರಚಯಿತರಲ್ಲ. ಆ ಕುರಿತು ಹಿಂದಿನ ಒಂದಾದರೂ ಸಬಲ ಆಧಾರ 
ಸಿಗುವತನಕ ಅವರು ಕೀರ್ತನ ರಚಿಸಿದ್ದಾರೆಂದು ಹೇಳುವುದು ಸಲ್ಲ. ಈ ಕಳಪೆಯ 
ನಾಲ್ಕು ಹಾಡುಗಳ೦ತೂ ಸರ್ವಥಾ ಅವರಿ೦ದ ರಚಿತವಾದವುಗಳಲ್ಲ. ಮಾತ್ರವಲ್ಲ, 
ಸಾರಾಸಾರ ವಿಚಾರ ಮಾಡಹೋಗದೆ ಮತ್ತೂ ಮತ್ತೂ ಅವರು ಈ ಕೀರ್ತನ 
ಚತುಷ್ಟಯವನ್ನು ರಚಿಸಿದ್ದ್ಧಾರೆಂದು ಹೇಳುತ್ತ ಹೋದರೆ ಆ ಮಹಾಮಹಿಮರ 
ಅವಹೇಳನ ಮಾಡಿದಂತಾಗುತ್ತದೆ. 


ಶ್ರೀ ನರಹರಿತೀರ್ಥರು ಕನ್ನಡ ಕೀರ್ತನೆ ರಚಿಸಿಲ್ಲ ಎ೦ದಮೇಲೆ ಈಗ 
ಪ್ರಚಲಿತವಿರುವಂತೆ ಶ್ರೀ ಶ್ರೀಪಾದರಾಜರೇ ಆದ್ಯ ಕೀರ್ತನ ರಚಯಿತರಾಗಿ 
ನಿಲ್ಲುತ್ತಾರೆ. 


(ಡಾ. ಶ್ರೀನಿವಾಸ ಹಾವನೂರ- ಅಭಿನಂದನ ಗ್ರಂಥ, 'ಸ೦-ಕಥನ' ೨೦೦೮) 


ಅನುಬ೦ಧ- ಈ 
ಟಿಪ್ಪಣಿಗಳು 
ಶ್ರೀ ಶ್ರೀಪಾದರಾಜರ ಕೃತಿಗಳು 


ಮೈಸೂರು ವಿಶ್ವವಿದ್ಯಾನಿಲಯದ ಹರಿದಾಸ ಸಾಹಿತ್ಯಮಾಲೆಯಲ್ಲಿ ಜಿ. 
ವರದರಾಜರಾಯರು, ಶ್ರೀಪಾದರಾಜರ ಕೀರ್ತನೆಗಳನ್ನು ಸುದೀರ್ಷ ಪ್ರಸಾವನೆ, 
ಟಿಪ್ಪಣಿಗಳೊಂದಿಗೆ ಪ್ರಕಟಿಸಿದ್ದು ಅದರಲ್ಲಿಯ ಅನೇಕ ಅಂಶಗಳನ್ನು ಇಲ್ಲಿ 
ಬಳಸಿಕೊಳ್ಳಲಾಗಿದೆ. 


೧ 


ಶ್ರೀಹರಿಯ ಪಾದವನ್ನು ನೆನೆಯುವುದರ ಮೂಲಕ ಅವನ ಮಹಾತ್ಮೆಯನ್ನು 
ವರ್ಣಿಸಲಾಗಿದೆ. ಅವನ ಪಾದಸ್ಪರ್ಶದಿ೦ದ ಗಂಗೆ ಅಹಲ್ಕೆಯರು 
ಉದ್ಧಾವಾದದ್ದನ್ನು, ಶಕಟಾಸುರ ಸ೦ಹಾರವಾದದ್ದನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. 


೨ 


ಅತ್ಯ೦ತ ಜನಪ್ರಿಯವಾದ ಹಾಡು. ಕಾವೇರಿ ತೀರದ ಶ್ರೀರ೦ಗದಲ್ಲಿರುವ ಶ್ರೀ 
ರಂಗನಾಥನನ್ನು ಇಲ್ಲಿ ಸ್ತುತಿಸಿದ್ದಾರೆ. ಅಲ್ಲಿ ಹರಿಯುವ ಕಾವೇರಿ ಗಂಗಾ, ವಿರಜಾ 
ನದಿಗಳಿಗೆ ಸಮಾನ. ಸಾಲ೦ಕೃತ ರಂಗನಾಥ ದೇವರ ರಥೋತ್ಸವವನ್ನು ನೋಡದ 
ಕ೦ಗಳೇತಕ್ಕೆ- ಎ೦ದು ಕೇಳುತ್ತಾರೆ. 


೬ 


ಓರ್ವ ಗೋಪಿಯು ತನ್ನ ಗೆಳತಿಗೆ ಶ್ರೀಕೃಷ್ಣನನ್ನು ತೋರಿಸುವುದಾಗಿ ಹೇಳುವ 
ಮೂಲಕ ಅವನೊಡನೆಯ ಶೃ೦ಗಾರ ಸ೦ದರ್ಭಗಳನ್ನು ವರ್ಣಿಸಿದ್ದಾರೆ. 


೧೦ 


ಈ ಕೀರ್ತನೆಯ ಮೊದಲ ನುಡಿಯಲ್ಲಿ ಹರಿಭಕನ ವಿತ್ಯಚರ್ಯೆಯನ್ನು 
ವಿವರಿಸಲಾಗಿದೆ. ಎರಡನೆಯ ನುಡಿಯಲ್ಲಿ ನಮ್ಮ ಇಂದ್ರಿಯ ಕಾರ್ಯಗಳನ್ನು 
ನಿರ್ವಹಿಸುತ್ತಿರುವ ೨೪ ತತ್ವಗಳಿವೆ. ಅದರ೦ತೆ ವಾಯುದೇವರಿಗೆ ಶ್ರೀ ಹರಿಯೇ 
ಪ್ರೇರಕನು-ಎ೦ಬ ತತ್ವವಿದೆ. ಕೊನೆಯ ನುಡಿಯಲ್ಲಿ ಶ್ರೀ ಹರಿಯ ರೂಪ ಮಾಹಾತ್ಮೆ 
ಬಂದಿದೆ. 


೧೧ 


ನೀನೆ ಬಲ್ಲಿದನೋ ರಂಗಾ? ನಿನ್ನ ದಾಸರು ಬಲ್ಲಿದರೊ? ಎಂದು ಕೇಳುವಲ್ಲಿ ಭಕ್ತರ 
ಹೆಗ್ಗಳಿಕೆ ತೋರ್ಪಟ್ಟಿದೆ. ಕಡೆಯ ನುಡಿಯಲ್ಲಿ ಬರುವ 'ಸ್ಮರಿಪರ ಮನದಲ್ಲಿ 
ಸೆರೆಯ ಸಿಕ್ಕಿದ ಮ್ಯಾಲೆ' ಎ೦ಬಲ್ಲಿ ಅದೇ ಭಾವ ಸು೦ದರವಾಗಿ ಒಡಮೂಡಿದೆ. 


೧೨ 


'ನೀಬಿಟ್ಟಿ ತೆರದಲ್ಲಿ ನಾನಿರುವೆ' ಎಂಬ ಮೊರೆ ಇಲ್ಲಿಯ ಇಂಗಿತವಾಗಿದೆ. ಇದೇ 
ಭಾವವು “ಇಟ್ನಾಂಗೆ ಇರುವೆನೊ ಹರಿಯೆ" ಎಂಬ ಅವರ ಇನ್ನೊಂದು 
ಹಾಡಿನಲ್ಲಿಯೂ ಇದೆ. ಗಮನಿಸಬೇಕಾದ ಮಾತೆಂದರೆ. ಹಾಲು-ನೀರು, 
ಸುಖ-ದುಃಖ, ಅಖಿಳ-ಖಿಳ, ಜ್ಞಾನ-ಅಜ್ಡಾನ, ಎಂಬೀ ಬಗೆಯ ದ್ವ೦ದೃ್ವಭಾವದ 
ಪದಗಳು. 


೧೩ 


ಮಕ್ಕಳ ಮುಗ್ದ ಬಾವವನ್ನು ನವಿಮಿತ್ತವಾಗಿಸಿರುವ ಈ ಹಾಡು ತುಂಬಾ 
ಜನಪ್ರಿಯವಾದದ್ದು. 


೧% 


ಬ್ರಹ್ಮ, ಶಿವ, ವಿಷ್ಣು- ಈ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೆಂಬುದನ್ನು 
ತಿಳಿಯಲು ಬ೦ದ ಭಬೃಗುಮುನಿಯ ಸಂದರ್ಭ ಇಲ್ಲಿದೆ. ಶ್ರೀಹರಿಯೇ ಶ್ರೇಷ್ಠ, ಅವನೇ 
ಪರತತ್ವವೆ೦ಬ ಪ್ರಮೇಯ ಇಲ್ಲಿದೆ. 

೧೯ 

ಇದು ಶ್ರೀರಂಗದ ರ೦ಗನಾಥನನ್ನು ಗಮನದಲ್ಲಿರಿಸಿಕೊಂಡು ಶ್ರೀಹರಿಯನ್ನು 
ಸ್ತುತಿಸಿದ್ದಾಗಿದೆ. ಅವನಿಗೆ ಅನ್ವಯಿಸಿದ ವಿಶೇಷಣಗಳೆಲ್ಲ 
ವಿಶಿಷ್ಟವಾಗಿರುವುದರಿ೦ದ ವಿವರಣೆ ಅಗತ್ಯ: 


ರವಿಕೋಟಿ ಸ೦ಕಾಶ- ಕೋಟಿ ಸೂರ್ಯ ಪ್ರಭೆಯುಳ್ಳವನು. 


ಅಕ್ಷರಾದಿ ಹಿಪೀಲಿಕಾ೦ತ ಸ೦ರಕ್ಷಕಾಮಯಹರಣ- ದೇವತೆಗಳನ್ನು 
ಮೊದಲೊಂಡು ಇರುವೆಯ ವರೆಗೂ ಪ್ರಾಣ(ಹರಣ) ಸಂರಕ್ಷಣೆ ಮಾಡುವವನು. 


ಕಮಲಾರಿ ಸಮವಕ್ರ - ಚಂದ್ರನಂತೆ ಮುಖವುಳ್ಳವನು. 

ಕಮಲಾವಿರಚಿತಸ್ತೋತ್ರ - ಲಕ್ಕ್ಮಿಯಿ೦ದ ಸ್ತುತಿಸಲ್ಪಡುವವನು. 

ಕರಧ್ಯತಗೋತ್ರ - ಗೋವರ್ಥನಗಿರಿಯನ್ನು ಎತಿಹಿಡಿದವನು. 
ಕಮಲಜನುತಿಪಾತ್ರ - ಬ್ರಹ್ಮನ ಸ್ತುತಿಗೆ ಪಾತ್ರನು. 

ಕರಿರಾಜಯಾತ್ರ - ಗಜೇ೦ದ್ರವಿಗೆ ಆಶ್ರಯವಿತ್ತವನು 

ಕಮಲಧರಕರ ಕಮಲ = ಕಮಲಸದೃಶವಾದ ಕೈಯಲ್ಲಿ ಕಮಲವನ್ನು ಹಿಡಿದವ. 
ಕಮಲ ಸ೦ವಿಭವಿನುತ ಕಂಧರ - ಕಮಲ ಸದೃಶವಾದ ಕ೦ಠವುಳ್ಳವ ಅನಿಮಿಷ 
ಸುಪ್ರೀತ - ದೇವತೆಗಳಿಗೆ ಪ್ರಿಯನಾದವ 

ಅಖಿಳದೋಷವನವಿರ್ಧೂತ - ಸಮಸ್ತ ಕಳ೦ಕ ವಿವಾರಕ. 


ಸನಕಾದಿ ಶ್ರುತಿ ಗೀತ ಎ ಬ್ರಹ್ಮನ ಮಾನಸಪುತ್ರರಾದ ಸನಕ ಮುಂತಾದವರಿಂದ 
ಸುತಿಸಲ್ಬಡುವವ 


ಕೋಕನದ ಹಿತ - ಕಮಲಕ್ಕೆ ಹಿತಕರ 

ವನದವಾಹನ - ಮೋಡವನ್ನೆ ವಾಹನವಾಗಿ ಉಳ್ಳವ - ಇಂದ್ರ 

ವನಜಭವತಾತ - ಬಹ್ಮನ ತಂದೆ - ವಿಷ್ಣು 

ಅ೦ಗನಾ೦ಬರಹರಣ = ಗೋಪಿಯವರ ವಸ್ತ್ರಗಳನ್ನು ಅಪಹರಿಸಿದವ 
ಸಪ್ಲಾವರಣ - ಏಳು ಆವರಣಗಳು: ಪಂಚಭೂತ, ಮಹತ್‌ ತತ್ವ ಹಾಗೂ ಅವ್ಯಕ್ತ 
೨೪ 


ಹರಿ, ಹರರು, ಸಮಾನರಲ್ಲ-ಎ೦ಬ ವಿಚಾರವನ್ನು ಪೌರಾಣಿಕ ದೃಷ್ಟಾ೦ತಗಳ 
ಮೂಲಕ ಮಂಡಿಸಿದ್ದಾರೆ. 


೧. ಮುರಹರ, ಪುರಹರನನ್ನು ಗೆದ್ದ ಪ್ರಸ೦ಗ: ಒಮ್ಮೆ ದೇವತೆಗಳಲ್ಲಿ, ಹರಿ, 
ಹರರಲ್ಲಿ ಯಾರು ಶ್ರೇಷ್ಠರೆಂಬ ಚರ್ಚೆ ನಡೆದಾಗ, ಇಬ್ಬರೂ ಧನುರ್ಯುದ್ಧ 


ಮಾಡಬೇಕಂದು ವಿಶ್ಚಯವಾಯಿತು, ಆಗ ಹರನು ತನ್ನ ಬಾಣವನ್ನೇ 
ಎತ್ತಲಾಗಲಿಲ್ಲವಂತೆ. 


೨. ಖಳನುರುಹಿ ಹರನನು... ಯಾರ ತಲೆಯ ಮೇಲೆ ಕೈಯಿಟ್ಟಿರೂ ಅವರು 
ಸಾಯಬೇಕೆ೦ಬ ವರವನ್ನು ಭಸ್ಮಾಸುರನು ಶಿವನಿಂದ ಪಡೆದಿದ್ದ. ಆದರೆ ಶಿವನ 
ತಲೆಯ ಮೇಲೆಯೇ ಕೈ ಇಡ ಹೋದಾಗ, ಹರಿಯು ಮೋಹಿನಿ ರೂಪ ತಾಳಿ, 
ಆಕರ್ಷಿಸಿ, ಭಸ್ಮಾಸುರನು ತನ್ನ ತಲೆಯ ಮೇಲೆ ಕ್ಯ ಇಡುವಂತೆ ಮಾಡಿ 
ಸುಟ್ಟುಹಾಕಿದ ಪ್ರಸ೦ಗ ಇಲ್ಲಿದೆ. 


೩. ಉರ್ವೀಶನನು ಸಾರಿ... ಈಶ್ವರಾ೦ಶರಾದ ದೂರ್ವಾಸರ ಮುಖಭ೦ಗವಾದ 
ಸಂದರ್ಭ. 


೪. ಹರಿ ಬಂದು ಬೇಗ .. ಈಶ್ವರನ ಕೃಪಾಪೋಷಿತನಾದ ಅಶ್ವತ್ಥಾಮನು 
ನಾರಾಯಣಾಸ್ಪದಿ೦ಂದ ಪಾಂಡವರ ವಂಶದ ಕುಡಿಯನ್ನು ನಾಶಮಾಡ 
ಹೊರಟಾಗ ಶ್ರೀಕೃಷ್ಣನು ಅವನನ್ನು ನಿಗ್ರಹಿಸಿ ಆ ಮೂಲಕ ತನ್ನ ಮೇಲ್ಮೈಯನ್ನು 
ತೋರಿದನು. 


೫. ಹರಿ ಹರನ ಕ೦ಠವನು ... ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲವು 
ಉತ್ಪನ್ನವಾದಾಗ, ವಾಯುದೇವರು ಅದನ್ನು ಮೊದಲು ತಮ್ಮ ಕೈಯಲ್ಲಿ 
ತೆಗೆದುಕೊಂಡರು. ಅದನ್ನು ಸೇವಿಸಲೆಂದು ಒಂದು ಹನಿಯನ್ನು ಶಿವನು 
ನುಂಗಿದನೊ ಇಲ್ಲವೊ, ಗಂಟಲು ಸುಡತೊಡಗಿತು. ಅದಿನ್ನು ಹೊಟ್ಟೆಯಲ್ಲಿ 
ಹೋಗಬಾರದೆಂದು ಹರಿಯು ಶಿವನ ಗಂಟಲನ್ನು ಒತ್ತಿ ಹಿಡಿದನು. ಅದರ 
ಪರಿಣಾಮವಾಗಿ ಶಿವನ ಕ೦ಠವು ಕಪ್ಪಾದುದು. ಮೂಲ: ಮಹಾಭಾರತ ತಾತ್ಪರ್ಯ 
ನಿರ್ಣಯ) 


೬. ಹರನ ಧುರದಲಿ ಜಯಿಸಿ .. ಇದು ಶಿವಭಕನಾದ ಬಾಣಾಸುರ-ಹಾಗೂ 
ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಇವರ ಕಾಳಗದಲ್ಲಿ ಹರಿ, ಹರರಿಬ್ಬರು ಯುದ್ಧ 
ಮಾಡಿದಾಗ ಶ್ರೀ ಹರಿಯು ಗೆದ್ದ ಪ್ರಸ೦ಗ. 


೨೮ 


ಇದು ಮಧುರೆಗೆ ಹೋದ ಕೃಷ್ಣನನ್ನು ನೆನೆಯುವ ಗೋಪಿಯರ ಇನ್ನೊಂದು 
ಸೂಗಸಾದ ವಿರಹಗೀತೆ. 


ಬಿಡುವರು ಅಧನರ ಗಣಿಕೆಯರು: ಒಂದು ವಸ್ತು ನಿಷ್ಟಯೋಜಕವಾದಾಗ ಅದು 
ತ್ಯಾಜ್ಯವೆವಿಸುವುದಕ್ಕೆ ಈ ಉದಾಹರಣೆಗಳನ್ನು ಕೊಡಲಾಗಿದೆ. 


ಇತಲಟ್ಟಿದನೆ ಉದ್ದವ ನವಿನ್ನ... ಗೋವಳಾ, ಶ್ರೀಕೃಷ್ಣನಿಂದ: ಕಂಸನ 
ಸಂಹಾರವಾದುದನ್ನು ತಿಳಿಸಲು ಗೋಕುಲಕ್ಕೆ ಬ೦ದ ಈ ಉದ್ದವನು ವಸುದೇವನ 
ತಮ್ಮ ದೇವಭಾಗನ ಮಗ. 


ಒರೆದಳೆ ಪಿ೦ಗಳೆ ಜನರಿಗೆ ಹಿತವನು: ಪಿ೦ಗಳೆ ಒಬ್ಬ ವೇಶ್ಯೆ. ಆಕೆ ತನ್ನಲ್ಲಿಗೆ ಬರುವ 
ವಿಟರನ್ನು ಮನಃ ಪೂರ್ವಕವಾಗಿ ಸತ್ಕ್ಮರಿಸುತ್ತಿದ್ದಳು. ಒಮ್ಮೆ ಶ್ರೀಕೃಷ್ಣನು ಅವಳ 
ಪರೀಕ್ಟಾರ್ಥವಾಗಿ ಜರ್ಜರಿತ ವೃದ್ಧನ ವೇಷದಲ್ಲಿ ಬಂದು. ಮರಣವನ್ನಷ್ಟಿದಂತೆ 
ನಟಸಿದನು. ಪಿಂಗಳ  ನೊಂದುಕೂಂಡು ಆತನೊಂದಿಗೆ ಸಹಗಮನಕ್ಕ 
ಸಿದ್ಧಳಾದಳು. ಆಗ ಭಗವಂತನು ಅವಳ ಆ ಮನೋಧರ್ಮಕ್ಕೆ ಮೆಚ್ಚಿ 
ನಿಜರೂಪವನ್ನು ತೋರಿದನು. ಆಕೆಯೇ ಮುಂದೆ ಗಂಡಕಿ ನದಿಯಾಗಿ ಪ್ರಮಹಿಸಿ, 
ಸಾಲಿಗ್ರಾಮ ರೂಪದಲ್ಲಿ ಶ್ರೀಹರಿಗೆ ಜನ್ಮನೀಯುತ್ತಾಳೆ. 


೩೪ 


ಶ್ರೀಕೃಷ್ಣನಿಗೆ ಯಾರು ಹೆಚ್ಚು ಪ್ರಿಯರು? ರುಕ್ಮಿಣಿಯೋ? ಸತ್ಯಭಾಮೆಯೋ? ಈ 
ಕುರಿತ ಅವರ ಸಂವಾದದ ಮೂಲಕ ಕೃಷ್ಣನ ಮಹಿಮೆಯನ್ನು ಇಲ್ಲಿ 
ತೋರ್ಪಡಿಸಿದ್ದಾರೆ. ಕೂನೆಗೆ ಅವನೇ ಬ೦ದು ಸಮಾಧಾನ ಹೇಳುತ್ತಾನೆ. ಸೂಗಸಾದ 
ಕಲ್ಪನೆ. 


ಇಲ್ಲಿ ಬರುವ. ಶತಧನ್ನನಿಗೆ ಮೊದಲು ಸತ್ಯಭಾಮೆಯನ್ನು ವಿವಾಹ 
ಮಾಡಿಕೊಡಬೇಕಂ೦ದು ಅವಳ ತಂದೆ ಸತ್ರಾಜಿತ ಯೋಚಿಸಿದ್ದನು. 


೩೯ 


ಶ್ರೀಕೃಷ್ಣನು ಮಧುರೆಗೆ ಹೋದ ಮೇಲೆ ಅವನ ಅಗಲಿಕೆಯನ್ನು ಸಹಿಸಲಾಗದೆ 
ಗೋಪಿಯರು ಅವನ ಬಾಲ ಲೀಲೆಗಳನ್ನು ನೆನೆಯುವರು. ಅಲ್ಲದೆ ಈ ಹಾಡಿನಲ್ಲಿ, 
ತ್ರಿಮೂರ್ತಿಗಳ ಒಂದು ಮಹಿಮೆಯೂ, ಶ್ರೀಹರಿಯು ಹೇಗೆ ಸ್ವತಂತ್ರ ಹಾಗೂ 
“ಸ್ವ-ರಮಣ” ಎನ್ನುವುದೂ ಉಕ್ತವಾಗಿದೆ. ರಮಣತ್ವಕ್ಕೆ ಇನ್ನೊಬ್ಬರು ಬೇಕು. ಆ 
ರೀತಿಯಲ್ಲಿ ಇಂದಿರೆಯು ನಿನಗೆ ಬೇಕೆ೦ದೇನಿಲ್ಲ ನೀನು ಸ್ವ-ರಮಣ-ಎಂಬೀ 
ಅಂಶವು, ಶ್ರೀ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 


ಹೇಳಿದ 'ಲಕ್ಷ್ಮೀ. ಭುಜಾ೦ಂತರಗತಃ ಸ್ವರತೋಪಿ ಚಾಗ್ರೇ ಎಂಬುದು 
ಪ್ರಮಾಣವಾಗಿದೆ. 


ಅ 


ಇದೊಂದು ಸುಂದರವಾದ ವ್ಯಾಜನಿಂದಾಸ್ತುತಿ. ಶ್ರೀಕೃಷ್ಣನನ್ನು ದೂರುವ, 
ಹೆದರಿಸುವ ನೆಪದಲ್ಲಿ ಅವನನ್ನು ಸ್ತುತಿಸಿ ಒಲಿಸಿಕೊಳ್ಳುವ ಕ್ರಮವಿದೆ. ಅವನ 
ಹತ್ತಾರು ಸಾಹಸಗಳ ಪರ್ಯಾಯ ವರ್ಣನೆ ಇದೆ. 


೪೮ 


ಇಬ್ಬರು ಗೋಪಿಯರು ಮಧುರೆಗೆ ಹೊರಟುಹೋದ ಶ್ರೀಕೃಷ್ಣನ ಅಗಲಿಕೆಯ 
ತಾಪವನ್ನು ತಮ್ಮ ಸ೦ಭಾಷಣೆಯಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. 


೫೨ 


ಇದೊಂದು ಸೊಗಸಾದ ಶಿವಸ್ತುತಿ. ಇಬ್ಬರು ಗೆಳತಿಯರ ಸಂವಾದದ ಮೂಲಕ 
ರುದ್ರದೇವರ ವೇಷ-ಭೂಷ, ಮಹಿಮೆಗಳನ್ನು ವರ್ಣಿಸಲಾಗಿದೆ. 
ಹರಿಸರ್ವೋತ್ತಮತ್ವವನ್ನು ಉಳಿಸಿಕೊಂಡೇ, ಶಿವನು ಮಾಧ್ಯರಿಗೆ ಅದೆಷ್ಟು 
ಆದರಣೀಯವೆ೦ಬುದನ್ನು ತೋರಿಸಲಾಗಿದೆ. 


೫೩ 


ಇಲ್ಲಿ ವರ್ಣಿತರಾದ ಯತಿಗಳು ಜಿತಾಮಿತ್ರತೀರ್ಥರೆ೦ಬವರು. ಮ೦ತ್ರಾಲಯದ 
ಪೀಠ ಪರಂಪರೆಯಲ್ಲಿ ಎರಡನೆಯವರು. ಶ್ರೀಪಾದರಾಜರ ಸಮಕಾಲೀನರು. 
ರುದ್ರಾ೦ಶರೆ೦ದು ಪ್ರತೀತಿ. ಕೃಷ್ಣಾ ನದಿಯ ತಟದಲ್ಲಿ ಕುಳಿತು ಪಾಠಪ್ರವಚನ 
ಮಾಡುತ್ತಿದ್ದರು. ಪರಮ ವಿರಾಗಿಗಳು. ಕ್ರಿ.ಶ. ೧೪೯೭ರ ಮಾರ್ಗಶೀರ್ಷ ಕೃಷ್ಣ ಪಕ್ಷ 
ಅಮಾವಾಸ್ಯೆಯ ದಿನದಂದು ಅವರು ವೃ೦ದಾವನಸ್ಮರಾದರು. ಇವರನ್ನು ಕುರಿತು 
ಶಾಮಸುಂದರ ದಾಸರು ಹಾಡು ರಚಿಸಿದ್ದಾರೆ. 


೫೪-೫೫ 


ಶ್ರೀಪಾದರಾಜರು 'ಶಿಷ್ಯಾದಿಚ್ಛೇ್‌ಚ್‌ ಪರಾಜಯಂ೦' ಎಂದು ಅಪೇಕ್ಲಿಸುವವರೋ 
ಎಂಬಂತೆ ತಮ್ಮ ಶಿಷ್ಯರಾದ ವ್ಯಾಸರಾಜರನ್ನು ಈ ಎರಡು ಹಾಡುಗಳಲ್ಲಿ 
ಬಣ್ಣಿಸಿದ್ದಾರೆ. 


೫೬ 


ಶ್ರೀಪಾದರಾಜರು ತಮ್ಮ ಆರ್ತಭಾವವನ್ನು ತೋಡಿಕೊಂಡಿದ್ದಾರೆ. ಅನ್ನಕ 
ಭಯದ್ರವಿಣ.. ದೊರಕೊಳ್ಳದೊ- ಎಲ್ಲಿಯತನಕ ಭಗವಂತನ ಪಾದದ ಸವಿ 
ಪ್ರಾಪ್ತವಾಗದೋ ಅಲ್ಲಿಯತನಕ ಭಯ, ಶೋಕ, ನಾನು, ನನ್ನದು ಎಂಬೀ ತೆರನಾದ 
ಭಯ ತಪ್ಪಿದ್ದಲ್ಲ. 


ಬೆಲೆಗೆ ಹೋಗದು ಸರಕು... ವ್ಯಾಪಾರಿಗೆ ತನ್ನ ಪದಾರ್ಥಗಳು ಖರ್ಚಾಗದೆ 
ಹೋದರೆ ಅದಕ್ಕ ಬೆಲೆ ಬರುವಂತೆ ಪ್ರಯತ್ನಿಸಬೇಕಾಗುವುದು. ಹಾಗೆಯೇ 
ಜಪತಪಾದಿಗಳು ಸಾರ್ಥಕವಾಗಬೇಕಾದರೆ ಪರಮಾತ್ಮನ ಅನುಗ್ರಹ ಬೇಕು. 


೬೭ 


ಭಗವಂತ ತನ್ನನ್ನು ಕಡೆಗಣಿಸಿದನೆಂಬ ಭಾವನೆಯಿಂದ ಭಕ್ತನೊಬ್ಬ ತನ್ನ 
ಅಳಲನ್ನು ಆರ್ತಭಾವದಿ೦ದ ವ್ಯಕ್ತಪಡಿಸಿದಂತಿದೆ. ಏಕೋ ವಿಷ್ಣು ಎಂದು 
ನಂಬಿರುವ ಭಕನಿಗೂ ದೈವಾನುಗ್ರಹ ಲಭಿಸದಿದ್ದರೆ ತಾನು ಹುಟ್ಟೆ ಫಲವೇನು? 
ಯಣದ ಬಾಧೆ ಬೇರೆ ಆತನನ್ನು ಪೀಡಿಸುತ್ತಿದೆ. ಕಂಡಕ೦ಡವರ ಮನೆಯ ಬಾಗಿಲಿಗೆ 
ತುತ್ತು ಕೂಳಿಗಾಗಿ ಅಲೆದಾಡುವ ಪಾಡು ಸಹಿಸಲಸದಳವಾಗಿದೆ. ದೇವರೇ ನನ್ನನ್ನು 
ಸಂರಕ್ಷಿಸು ಎಂದು ಮುಂತಾಗಿ ಮೊರೆ ಇಡುತ್ತಿದ್ದಾನೆ. ಬಂಕಾಪುರದ ನರಸಿಂಹ 
ದೇವರ ಪ್ರಸ್ತಾಪವಿರುವುದೊ೦ದು ವಿಶೇಷ. 


೬೮ 


ಈ ಸಂಸಾರವನ್ನು ನೆಚ್ಚಿ ಕೆಡಬೇಡ. ಹಾಗೆ ಐಹಿಕ ಭೋಗ-ಭಾಗ್ಯಗಳನ್ನೇ 
ನಂಬಿ ಕೆಟ್ಟ ನರಕಾಸುರ, ಕಾರ್ತವೀರ್ಯಾರ್ಜುನ, ದುರ್ಯೋಧನ, ನಹುಷರ 
ಉದಾಹರಣೆಗಳನ್ನಿತ್ತು, ಆ ರೀತಿ ಮಾಡದೆ, ಧ್ರುವ, ವಿಭೀಷಣ, ಹನುಮಂತರು ಹೇಗೆ 
ಶ್ರೀಹರಿಯನ್ನು ಧ್ಯಾನಿಸಿ ಇಷ್ಟಾರ್ಥಗಳನ್ನು ಪಡೆದರೆ೦ಬುದನ್ನು ಇಲ್ಲಿ 
ತಿಳಿಸಿದ್ದಾಗಿದೆ. 


೭೪ 


ಸಧ್ವೈಷ್ಟವನಾದವನು ಆನಂದತೀರ್ಥರ ಗ್ರ೦ಥಗಳ ಅಧ್ಯಯನ, 
ಭಕ್ತಿರಸಮಜ್ಜನ, ಹರಿನಾಮಸ್ಮರಣ, ಹಿರಿಯರ ವಚನ ಪಾಲನೆ, ತಾರತಮ್ಯ ಜ್ನಾನ, 
ಪಂಚಭೇದ ಪರಿಚಯ, ಜಗತ್ಸತ್ಯತ್ವ, ಭಗವಂತನ ಲೀಲಾಶ್ರವಣ, ಹರಿದಾಸರ 
ಸಂಗ-ಇವುಗಳಲ್ಲಿ ನಿರತನಾಗಿರಬೇಕೆ೦ದು ಇಲ್ಲಿ ಹೇಳಿದೆ. 


೭೬ 


ಇದೇ ಭಾವವು 'ಅನ್ನ೦ತ ಕಾಲದಲ್ಲಿ...' ಎ೦ಬ ಸುಳಾದಿಯಲ್ಲಿ ಬಂದಿದೆ (ಕೀ. 
೫೬) 


ಆ೯ಕ 


ಈ ಉಗಾಭೋಗದಲ್ಲಿ 'ಪಂಡರಂಗೀಪುರೀಪತಿ' ಎಂದರೆ ಪಂಢರಪುರ 
ವಿಠ್ಠಲನೇ. ಅಲ್ಲಿಗೆ ಶ್ರೀಪಾದರಾಜರು ಹೋಗಿದ್ದರೆನ್ನುವುದಕ್ಕೆ ಇದೊಂದು 
ವಿದರ್ಶನವಾಗಬಲ್ಲುದು. 


ಕಣ 


ಭಾಗವತದಲ್ಲಿ ಬರುವ ಭ್ರಮರಗೀತವನ್ನು ಆಧರಿಸಿ ಶ್ರೀಪಾದರಾಜರು ಈ 
ದೀರ್ಪವಾದ ಕೃತಿಯನ್ನು ರಚಿಸಿದ್ದಾರೆ. ಅವರ ಕಲ್ಪಕತೆ ಇದಕ್ಕ ಸೇರಿ ಅದರ 
ಸೊಗಸು ಹೆಚ್ಚಿದೆ. ಕನ್ನಡದಲ್ಲಿ ಈ ಬಗೆಯ ಕೀರ್ತನೆ ಮೊದಲನೆಯದಾಗಿರುವುದು 
ಮಾತ್ರವಲ್ಲದೆ ವಿಶಿಷ್ಟವೂ ಆಗಿದೆ. 


ಶ್ರೀಕೃಷ್ಣನು ಮಧುರೆಗೆ ಹೋದ ಮೇಲೆ ಗೋಕುಲದಲ್ಲಿದ್ದ ಗೋಪಿಯರಲ್ಲ 
ಅವನ ಅಗಲಿಕೆಯಿ೦ದ ತು೦ಬ ನೊ೦ದವರಾದರು. ಆಗ ಒ೦ದು ಬೃ೦ಗವು ಹಾರಿ 
ಬರಲು ಅದು ಶ್ರೀಕೃಷ್ಣನ ದೂತನೇ ಎಂದು ಎಣಿಸಿ ಗೋಪಿಯರು ಅದರೊಂದಿಗೆ 
ತಮ್ಮ ಅಳಲನ್ನುತೋಡಿಕೂಳ್ಳುವರು. (ಕಾಳಿದಾಸನು ತನ್ನ 'ಮೇಘದೂತ' 
ಕಾವ್ಯದಲ್ಲಿ ಇಂಥದೇ ಸನ್ನಿವೇಶವನ್ನು ಕಲ್ಪಿಸಿದ್ದನ್ನು ಜ್ಞಾಪಿಸಿಕೊಳ್ಳಬಹುದು) ಈ 
ಗೀತದ ಪಲ್ಲವಿಯೇ ಮೋಹಕವಾಗಿದೆ. ಮೋಜಿ೦ದರೆ ಬೃ೦ಗವನ್ನು ಶ್ರೀಕೃಷ್ಣನ 
ಮಿತ್ರನೆಂದು ಭಾವಿಸಿ. ಅವನನ್ನು ಆಕ್ಷೇಪಣೆಗೆ ಗುರಿ ಮಾಡುತ್ತಾರೆ. ಆ 
ಆಕ್ಲೇಪಣೆಯೆ೦ದರೆ ತಾನು ಮಧುರೆಯಲ್ಲೇ ಉಳಿದು ಕೃಷ್ಣನು ಬಿನ್ನನ್ನು ಮಾತ್ರ 
ಕಳುಹಿದನಲ್ಲ ಎಂಬುದು. ಆದಾಗ್ಯೂ ಅವರಿಗೆ ಆ ಬೃ೦ಗವನ್ನು ಕಂಡಾಗ 


ಕೃಷ್ಣನನ್ನು ಕ೦ಡಷ್ಟೇ ಸ೦ತೋಷವಾಗುವುದು. ಆದ್ದರಿಂದ ಮೊದಲು ಅವನ 
ಕ್ಷೇಮ ಸಮಾಚಾರವನ್ನು ವಿಚಾರಿಸುವರು. ಆಮೇಲೆ ಅವನು ಮಾಡಿದ ಕಪಟಕ್ಕಾಗಿ 
ದೂರುವರು. ಶ್ರೀಕೃಷ್ಣನು ತನ್ನ ಸ್ನೇಹದ ನಾವೆಯಲ್ಲಿಟ್ಟು, ಕಡೆಗೆ ನಡು ನೀರಿನಲ್ಲಿ 
ಕೈಬಿಟ್ಟನೆ೦ದು ಆಪಾದಿಸುವರು. ದೇವ, ಮುಖಿಜನರ ಗೌರವಕ್ಕೆ ಪಾತ್ರನಾದ 
ಅವನನ್ನು ಅಗಲಿ, ಇನ್ನೂ ಜೀವಿಸುತ್ತಿರುವ ತಾವು ಕಲ್ಲೆದೆಯವರೆ೦ದು ಆತ್ಮನಿಂದೆ 
ಮಾಡಿಕೊಳ್ಳುವರು. ಜೊತೆಗೆ ತಮಗೂ ಶ್ರೀಕೃಷ್ಣನಿಗೂ ಇರುವ ಅಂತರವನ್ನು 
ಪರಿಶೀಲಿಸುವರು. ಅವನೋ ಲಕ್ಲೀರಮಣ; ನಾವು ಸಾದಾ ಗೊಲ್ಲತಿಯರು. 
ಅವನಿಗೆ ಹೊಟ್ಟೆಯಲ್ಲಿ ಬ್ರಹ್ಮಾಂಡವೇ ಅಡಗಿದೆ; ನಾವೋ ನೊಣಗಳು.ಕಡೆಯಲ್ಲಿ 
ಶ್ರೀಹರಿಯ ಅವತಾರಗಳನ್ನು ನೆನೆನೆನೆದು ನಮಿಸುವರು. 


9೨ 


ಮಧ್ವನಾಮವು ಶ್ರೀಪಾದರಾಜರ ಸುವಿಖ್ಯಾತ ಕೃತಿ, ವಾಯುದೇವರ 
ಅವತಾರತ್ರಯಗಳ (ಹನುಮ, ಭೀಮ, ಮಧ್ರು ಸ್ತುತಿರೂಪದ ವರ್ಣನೆ ಇದೆ. 
ವಾಯುದೇವರ ಸ್ತುತಿಯಿ೦ದಲೇ ಇದರ ಆರ೦ಭ. ಈ ಜಗತ್ತನ್ನು ಆದಿಶೇಷನು 
ಹೊತ್ತಿರುವನೆ೦ಂಬ ಕಲ್ಪನೆ. ಇದ್ದರೂ ಅವನಿಗಿಂತಲೂ ಸರ್ವಶಕರಾದ 
ವಾಯುದೇವರು ನೀರಿನಲ್ಲಿ. ಕಚ್ಚಪ ಎಂದರೆ ಕೂರ್ಮ ರೂಪಿನಿಂದ 
ಬಹ್ಮಾಂಡವನ್ನು ವ್ಯಾಪಿಸಿದ್ದಾರೆ೦ದು ಹೇಳಲಾಗಿದೆ. ಈ ವಾಯುದೇವರಿದ್ದಲ್ಲಿ 
ಶ್ರೀಹರಿಯ ಸಾನ್ನಿಧ್ಯ ಇದೆ. 


ಈ ಪೀರಿಕಾರೂಪದ ವರ್ಣನೆ ಮುಗಿದ ಮೇಲೆ, ರಾಮನ ಬಂಟನಾಗಿ 
ಹನುಮಂತನ ಅವತಾರದ ಪ್ರಸಕ್ತಿ ಬರುತದೆ. ಆತ ಮಗುವಾಗಿದ್ದಾಗ 
ಸೂರ್ಯಬಿ೦ಬವನ್ನು ಹಿಡಿಯ ಹೋದದ್ದು, ಅದೇ ಸೂರ್ಯನಿಂದ ವ್ಯಾಕರಣ 
ಶಾಸ್ತ್ರವನ್ನು ಕಲಿತದ್ದು: ಸಮುದ್ರೋಲ್ಲ೦ಂಘನ ಮಾಡಿ ಶ್ರೀರಾಮನಿಗೆ 
ಸೀತಾದೇವಿಯ ಚೂಡಾಮಣಿಯನ್ನು ತಂದುಕೊಟ್ಟದ್ದು, ರಾವಣನೊಡನೆಯ 
ಯುದ್ಧದಲ್ಲಿ ಕಪಿಸೇನೆಯು ಸರ್ಪ್ಹಬಂಧದಲ್ಲಿ ಸಿಕ್ಕಿ ಸ೦ಕಟಪಡುತ್ತಿರಲು 
ಸಂಜೀವಿವೀ ಪರ್ವತವನ್ನೆ ಹೊತ್ತು ತಂದದ್ದು, ಅವನ ಸೇವೆಗೆ ಮೆಚ್ಚಿ 
ಶ್ರೀರಾಮನು ಆತನಿಗೆ ಬ್ರಹ್ಮಪದವಿಯನ್ನು ಕೊಡ ಬಯಸಿದಾಗ, ತನಗೆ 
ಪರಮಾತ್ಮನ ಸೇವೆಯೊಂದೇ ಸಾಕು-ಎ೦ದದ್ದು-ಇವೆಲ್ಲ ವಿಷಯಗಳು 
ಸಮಾವೇಶಗೊಂ೦ಡಿವೆ. 


ಅನಂತರ ಭೀಮಸೇನನ ಅವತಾರ ವಿಷಯ: ಕೌರವರ ಹಿ೦ಸೆಗಳನ್ನೆಲ್ಲ ಮೆಟ್ಟಿ 
ನಿ೦ತು, ರಾಕ್ಷಸಾದಿಗಳನ್ನು ಸದೆಬಡೆದು, ದೌಪದಿಗೆ ಸಂತೋಷವನ್ನುಂಟು 
ಮಾಡಿದ. ಅಲ್ಲದೆ ಆ ಮಾನಿನಿ ಬೇಡಿದ ಸೌಗಂಧಿಕಾಪುಷ್ಠವನ್ನು ತಂದುಕೊಟ್ಟಿ. 
ಮುಂದೆ ಕೀಚಕ, ದುಶ್ಯಾಸನಾದಿಗಳನ್ನು ಸಂಹಾರ ಮಾಡಿದ ವಿಷಯವು 
ಸೊಗಸಾಗಿ ನಿರೂಪಿತವಾಗಿದೆ. 


ಮುಂದಿನ ನುಡಿಗಳಲ್ಲಿ ಶ್ರೀಮಧ್ವಾಚಾರ್ಯರ ಜೀವನದ ಸಾಧನೆಗಳನ್ನು 
ಚಿತ್ರಿಸಿದೆ. ಅವರ ಬದರೀಯಾತೆ, ಮಾಯಾವಾದ ಖಂಡನೆ, ಜಗತ್ತಿನ ಸತ್ಯತ್ವದ 
ಪ್ರತಿಪಾದನೆ- ಇವೆಲ್ಲ ಸ೦ಕ್ಷೇಪವಾಗಿ ಆದರೆ ತಿಳಿಯಾಗಿ ಮೂಡಿದೆ. ಇಲ್ಲಿ ಬರುವ 
ವೇನನು ಅ೦ಗರಾಜನ ಮಗ-ಪರಮ ನಾಸ್ತಿಕ. ನಾಸಿಕ ಮತವು ಕಲಿಯುಗದಲ್ಲಿ 
ಪ್ರಚಾರವಾಗುತ್ತಿದ್ದಾಗ ಶ್ರೀ ಮಧ್ವಾಚಾರ್ಯರು ಅದಕ್ಕೆ ತಡೆಹಾಕಿದರು. 


ಈ ಕೃತಿಗೆ ದಾಸವರ್ಯ ಜಗನ್ನಾಥದಾಸರು ಫಲಶುತಿ ಬರೆದದ್ನೊಂದು ವಿಶೇಷ, 
೯೩ 

ಇದೊಂದು ದೀರ್ಷ್ಹ ದಂಡಕ. ಬಂದ ವಿಷಯ ಶ್ರೀವಿಷ್ಣು 
ನರಸಿಂಹಾವತಾರವನ್ನು ತಾಳಿ ಹಿರಣ್ಯಕಶಿಪುವನ್ನು ಸಂಹರಿಸಿ ಭಕ್ತನಾದ 
ಪ್ರಹ್ಲಾದನನ್ನು ಅನುಗಹಿಸಿದುದು. 


ದಂಡಕದಲ್ಲಿ ಹಲವಾರು ಪ್ರಕಾರಗಳಿದ್ದು, ಈ ದಂಡಕವು ಕನ್ನಡದ ದ್ವಿತೀಯ 
ಪ್ರಾಸವನ್ನು ಉಳಿಸಿಕೊ೦ಡು, ಇ೦ದಿನ ಸರಳ ರಗಳೆಯನ್ನು ಹೋಲುತ್ತದೆ. 


ನರಸಿಂಹದೇವರ ಉಗ್ರಾವತಾರಕ್ಕೆ ಹೆದರಿದ ದೇವತೆಗಳು ಒಬ್ಬೊಬ್ಬರಾಗಿ 
ಸಾಂತ್ಯನ ರೂಪದ ಸ್ತುತಿಯನ್ನು ಗೈಯ್ಯುತ್ತಾರೆ. ಮೂಲ ಭಾಗವತದಲ್ಲಿ ಬಂದ ಆ 
ಸಂಸ್ಕೃತ ಶ್ಲೋಕಗಳನ್ನು ಶ್ರೀಪಾದರಾಜರು ನೇರವಾಗಿ ಅನುಮೋದಿಸಿದ್ದಾರೆ. 


4% 


ಇದೊ೦ದು ಜೋಗುಳ ಪದ. ಪರಮಾತ್ಮನನ್ನು ತೊಟ್ಟೆಲಲಲ್ಲಿ ಮಲಗಿಸಿ 
ದೇವತೆಗಳು ಜೋಗುಳ ಹಾಡುತ್ತಾರೆ. ಇಲ್ಲಿ ಭೂಮಿಯೇ ಚಿನ್ನದ ತೊಟ್ಟಿಲು, 
ಸೂರ್ಯ ಚಂದ್ರರೇ ಕಲಶಗಳು, ನಾಲ್ಕು ವೇದಗಳೇ ಸರಪಣಿಗಳು. ಈ ಜೋಗುಳ 
ಪದದ ನಿಮಿತ್ತ ಮಾಡಿಕೊಂಡು ದಶಾವತಾರಗಳು ನಿರೂಪಣಗೊಂಡಿವೆ. 


ಶ್ರೀ ವ್ಯಾಸರಾಯರ ಕೃತಿಗಳು 


ಶ್ರೀಮತಿ ಟಿ. ಎನ್‌. ನಾಗರತ್ನರ 'ಶ್ರೀವ್ಯಾಸರಾಯರ ಕೃತಿಗಳು” ಗ್ರಂಥದಿಂದ 
ಹಲವು ಅಂಶಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಇದು ಮೈಸೂರು 
ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸ೦ಸ್ಥೆಯ ಪ್ರಕಟನೆ. 


೧೦೪ 


'ಕರಿ ಹರಿಯೆನಲಾ ಸುಪ್ತಿಯ ತಳ್ಳಿ'- ಇದು ಗಜೀಂದ್ರ ಮೋಕ್ಷದ ಕಥೆ. ಪೂರ್ವ 
ಜನ್ಮದಲ್ಲಿ ಪರಮ ವಿಷ್ಣು ಭಕ್ತನಾದ ಈ ಗಜೇಂದ್ರ ನೀರು ಕುಡಿಯುತ್ತಿದ್ದಾಗ 
ಮೊಸಳೆ ಕಾಲನ್ನು ಹಿಡಿಯಿತು. ಆಗ ಅವನು ಆರ್ತನಾದದಿ೦ದ ಶ್ರೀಹರಿಯನ್ನು 
ಕೂಗಿ ಕರೆದಾಗ, ಶ್ರೀಹರಿಯು ಮೊಸಳೆಯಿ೦ದ ಅವನ ಬಿಡುಗಡೆ ಮಾಡಿದ. 


ಇದು ಗೊತ್ತಿದ್ದ ಕಥೆಯಾದರೂ ಶ್ರೀ ವ್ಯಾಸರಾಯರು ಈ ಕೀರ್ತನೆಯಲ್ಲಿ 
ಭಗವಂತನು ಭಕ್ತರ ನೆರವಿಗೆ ಹೇಗೆ ಧಾವಿಸುತ್ತಾನೆ೦ಬುದನ್ನು ಸೊಗಸಾಗಿ 
ಚಿತ್ರಿಸಿದ್ದಾರೆ. ಗಜೀ೦ದ್ರನ ಕೂಗು ಕೇಳಬ೦ದಾಗ ನಿದ್ರೆಯಲ್ಲಿದ್ದ ಶ್ರೀಹರಿ ಥಟ್ಟನೆ 
ಎದ್ದ. ಲಕ್ಷ್ಮೀದೇವಿಗೆ ಕೂಡಲೇ ನನ್ನ ಜೊತೆಗೆ ನಡೆ ಎಂದು ಹೇಳಿದವನೇ 
ಶೇಷಶಯನದಿ೦ದ ಕಳಗೆ ಧುಮುಕಿದ. ಆಗ ಬ್ರಹ್ಮನು ಆಸರೆಗೆ೦ದು ಕೈಚಾಚಿದಾಗ 
ಬದಿಗೆ ಸರಿಸಿದ. ವಾಯುವು ಮುಂದಿರಿಸಿದ ಪಾದುಕೆಯನ್ನು ಆಲ್ಲಿಯೇ ಬಿಟ್ಟ. 
ತನ್ನನ್ನು ಕರೆದೊಯ್ಯಲೆ೦ದು ಬಂದ ಗರುಡನ ಕಡೆಗೆ ನೋಡದೇ ಗಜೇ೦ದ್ರನತ್ತ 
ಧಾವಿಸಿದ. 


೧೦೫ 


'ಶೋಕಾದಿ ದೋಷಾತಿ' ದೂರನೆ೦ಬ- ಸತ್‌, ಚಿತ್‌, ಆನಂದ ಮತ್ತು ಆತ್ಮ ಎ೦ಬೀ 
ನಾಲ್ಕು ಉಪಾಸನಾ ಕ್ರಮಗಳನ್ನು ಇಲ್ಲಿ ತ೦ದಿದ್ದಾರೆ. 


೧೦೬ 


ಇದರಲ್ಲಿಯ ನಿ೦ದಾಸ್ತುತಿ ಗಮನಿಸುವಂತಿದೆ. ತಾಯಿ, ತಂದೆ, ಮಿತ್ರ 
ಮುಂತಾಗಿ ಬಂಧು ಬಳಗದ ಸಂಬಂಧವನ್ನು ಭಗವಂತನಲ್ಲಿ ಆರೋಪಿಸಿ, 
ಅವರುಗಳಿಗಿಂತ ಶ್ರೀಹರಿಯ ನಂಟುತನ ಹೇಗೆ ಹೆಚ್ಚಿನದು- ಎಂಬುದನ್ನು 
ವರ್ಣಿಸಿದ್ದಾಗಿದೆ. ಶರಣ್ಯ ನೀನು, ನಿನ್ನ ಶರಣಾಗತ ನಾನು ಎ೦ಬುದು ಇಲ್ಲಿಯ 
ತಿರುಳು. 


೧೦೭ 


ಈ ಕೀರ್ತನೆಯಲ್ಲಿ. ಒಂದೊಂದು ನುಡಿಯಲ್ಲಿಯೂ ದಶಾವತಾರದ 
ಪ್ರಸ್ತಾಪವಿದೆ. 'ಕತ್ತಲೆಯೊಡನೆ ಕಾದಿದ ಧೀರ' ಹಾಗೂ ಕಿತ್ತು ಮಣ್ಣಗೆದು ಮೆದ್ದನು 
ಬೇರ ದಾನವಸ೦ಹಾರ' ಎಂಬವು ಕ್ರಮವಾಗಿ ಮತ್ಯ್ಯಹಾಗೂ 
ಕೂರ್ಮಾವತಾರಗಳನ್ನು ಸೂಚಿಸುತ್ತವೆ. 


ಬೌದ್ಧಾವತಾರ ಮತ್ತು ಕೃಷ್ಣಾವತಾರಗಳ ಉಲ್ಲೇಖವನ್ನು ಒಂದೊಂದೇ 
ಶಬ್ದಗಳಲ್ಲಿ ಮಾಡಲಾಗಿದೆ. ಪ್ರಾಯಶಃ ಇವುಗಳಿಗೆ ಸ೦ಬ೦ಧಿಸಿದ ಕೆಲವು ಶಬ್ದಗಳು 
ಮೂಲ ಕೀರ್ತನೆಯಿಂದ ಲುಪ್ತವಾಗಿರಬಹುದು. 


೧೦೮ 


ಇದೊಂದು ಜನಪ್ರಿಯ ಕೀರ್ತನೆ. ಪ್ರಹ್ಲಾದ, ಗಜೀ೦ದ್ರ, ಅಜಾಮಿಳ, ದೌಪದಿ- 
ಈ ಭಕ್ತರನ್ನು ಉದ್ಧರಿಸಿದ ಬಗೆ ಇಲ್ಲಿದೆ. ೨ನೆಯ ನುಡಿಯಲ್ಲಿ ಬಾಲಕನಾದ ಧ್ರುವನ 
ಉದ್ದಾರದ ಪ್ರಸಂಗವಿದೆ. ಈ ಹಾಡಿನ ಪಲ್ಲವಿಯನ್ನು ಬಳಸಿಕೊಂಡಿರುವ 
ಪುರಂದರದಾಸರ ಕೀರ್ತನೆಯೂ ಒಂದಿದೆ. 


ದೊರೆಯೂರು- ದೊರೆಯ-*ಊರು. ದೊರೆಯ ತೊಡೆಯನ್ನು ಏರಬಂದ ಧ್ರುವನ 
ಕತೆ. 


೧೦೯ 


ವ್ಯಾಜನವಿ೦ದಾಸ್ತುತಿಯು ಇಲ್ಲಿಯ ವಿಶೇಷತೆಯಾಗಿದೆ. ಯಜ್ಞಗಳಲ್ಲಿ ನಿನಗೆ 
ಸಲ್ಲಿಸಿದ ಶ್ರೇಷ್ಠವಾದ ಹವಿಸ್ಸಿಗಿ೦ಂತ ನಿನಗೆ ಕಳವಿನ ಬೆಣ್ಣೆ ಹೆಚ್ಚು 
ಸವಿಯಾಯಿತಲ್ಲ ಎನ್ನುತ್ತಾರೆ ವ್ಯಾಸರಾಯರು. 


ಒಪ್ಪಿಡಿ ಅವಲೊಳಿತೆ - ಒಂದು ಹಿಡಿ ಅವಲ್‌(ಆವಲಕ್ಕಿ) ನಿನಗೆ 
ಒಳಿತಾಯಿತಲ್ಲ. ಇಲ್ಲಿ ಸುದಾಮನ ಚರಿತ್ರೆ ಇದೆ. ಒ೦ದು ಹಿಡಿ ಒಣಗಿದ ಅವಲಕ್ಕಿ 
ಲಕ್ಷ್ಮೀದೇವಿಯು (ಶ್ರೀನಾರಿ) ಮಾಡುವ ಉಪಚಾರಕ್ಕಿ೦ತ 


ಮಿಗಿಲಾಯಿತು-ಶ್ರೀಕೃಷ್ಣನಿಗೆ. 


ಕಂಸನ ಮರಣಾನಂತರ ಶ್ರೀಕೃಷ್ಣನು ಅವನ ರಾಜ್ಯವನ್ನು ಅವನ ತಂದೆ 
ಉಗ್ರಸೇನವಿಗೆ ಒಪ್ಪಿಸಿ ಸಿಂಹಾನದ ಮೇಲೆ ಕೂಡಿಸಿದಾಗ ಅವನು ಉಗಸೇನನಿಗೆ 
ಜೀಯ ಎಂದಂತಾಯಿತು. ತಾನು ಮಾತ್ರ ದೇವತೆಗಳಿಗೂ ಸಾರ್ವಭೌಮನಲ್ಲವೆ. 


ಇ೦ತೆನ್ನೆ - ಇ೦ತು-ಎನ್ನಲಾಗಿ 


'ದಹರಾಕಾಶದಿ ತತ್ವದ್ವ್ಧಾರದಿ ದೃಹಿಣಾದ್ಯರು ನಿನ್ನ ಒಓಲೈಸುವರು' 
-ಹೃದಯವೆ೦ಬುದು ಅವ್ಯಾಕೃತವಾದ ಆಕಾಶದಂತೆ. ಅಲ್ಲಿ ಬ್ರಹ್ಮ(ದೃಹಿಣ) 
ಮೊದಲಾದವರು ನಿನ್ನನ್ನು ಓಲೈಸುವರು. 


೧೧೦ 


ಶ್ರೀಹರಿಯನ್ನು ಒಲಿಸಿಕೊಳ್ಳಲು ಸ್ನಾನ, ಜಪ ಮುಂತಾದ ಬಾಹ್ಯ 
ಸಾಧನಗಳಾವವೂ ಪ್ರಯೋಜನಕ್ಕೆ ಬಾರವು. ಅವೆಲ್ಲಕ್ಕಿಂತ ಅವನ ದಾಸತ್ವವನ್ನು 
ವಹಿಸುವುದೇ ಸೂಕ್ತವಾದದ್ದು ಎ೦ಬುದು ಇಲ್ಲಿಯ ಭಾವ. 


೧೧೧ 


ಶ್ರೀಹರಿಯು... ಸರ್ವವ್ಯಾಪಿಯೆಂಬುದನ್ನು ಮಾಧ್ವ ತತ್ವಜ್ಞಾನದ 
ಹಿನ್ನಲೆಯಲ್ಲಿ ವಿವರಿಸಲಾಗಿದೆ. ಅವನನ್ನು ಪೂಜಿಸುವುದೆ೦ದರೆ, ನಮ್ಮ ಶರೀರವು 
ಒಂದು ಪಟ್ಟಿಣವಾಗಿ, ಹೃದಯವು ಆತನ ಅರಮನೆಯಾಗಿ, ಸೂರ್ಯ ಮುಂತಾದ 
ದೇವತೆಗಳು ನಮ್ಮ ಕಣ್ಣು ಮುಂತಾದ ಅಂಗಗಳಲ್ಲಿ ದ್ವಾರಪಾಲಕರಾಗಿ ತಿಳಿದು 
ಆರಾಧಿಸಬೇಕು. ಆಗ ನಮ್ಮ ನಡಿಗೆಯೇ ತೀರ್ಥಕ್ನೇತ್ರಗಳಿಗೆ ಹೋಗುವ ಯಾತ್ರೆ, 
ನಾವು ನುಡಿದದ್ದು ಶ್ರೀ ಹರಿಯ ನಾಮೋಚ್ಚಾರ, ಚೇತನ, ಅಚೇತನ (ಜಡ) 
ವಸ್ತುಗಳೆಲ್ಲ... ಅವನ ಪ್ರತಿಮೆಗಳಾಗುತ್ತವೆ.. ಈ ಪರಿಕಲ್ಪನೆ ೧೮/೧೯ 
ಶತಮಾನದಲ್ಲಿದ್ದ... ತಾಮ್ರಪರ್ಣಿ ಅನ೦ದತೀರ್ಥಾಚಾರ್ಯರು ರಚಿಸಿದ 
'ಸತ್ತತ್ವರತ್ನ ಮಾಲಾ'ದಲ್ಲಿ ವಿವರವಾಗಿ ಬಂದಿದೆ. ಅದರಂತೆ ನಾವು ಸೇವಿಸುವ 
ಆಹಾರಾದಿಗಳಲ್ಲಿ ವಿವಿಧ ದೇವತೆಗಳಿದ್ದು, ಶ್ರೀಹರಿಯೇ ಪ್ರದ್ಯುಮ್ನ ಸಂಕರ್ಷಣ 
ರೂಪಗಳಿಂದ ಅದನ್ನು ಸೇವಿಸುವನು. ಭೋಜ್ಯ ವಸ್ತುಗಳಲ್ಲಿಯ ದೇವತಾ 
ಸಾನ್ನಿಧ್ಯದ ವಿವರಗಳು ಜಗನ್ನಾಥದಾಸರ ಹರಿಕಥಾಮೃತಸಾರದ ನೈವೇದ್ಕ 
ಸಂಧಿಯಲ್ಲಿ ಬಂದಿವೆ. 


'ಜಾಗರಾದಿ ವಿಶ್ವಮೂರುತಿ' .. ಎಂಬ ಕೊನೆಯ ನುಡಿಗೆ ಭಗವದ್ಗೀತೆಯಲ್ಲಿ 
ಬಂದ “ಯಾ ವಿಶಾ ಸರ್ವಭೂತಾನಾಂ ತಸ್ಕಾ೦ ಜಾಗರ್ತಿ ಸ೦ಲಯಮೀ। ಯಸ್ಕಾಲ೦ 
ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ" ಎ೦ಬ ಶ್ಲೋಕದ (೨-೬೯) ಹಿನ್ನೆಲೆ 
ಇದೆ. 


೧೧೨ 


ತನ್ನ ಬಾಯಿಯಲ್ಲಿ ಪಾದದ ಅ೦ಗುಷ್ಠವನ್ನಿರಿಸಿಕೊ೦ಡು ಬಾಲಲೀಲೆಯಲ್ಲಿ 
ತೊಡಗಿದ ಪರಮಾತ್ಮನನ್ನು ಇಲ್ಲಿ ವರ್ಣಿಸಿದ್ದಾಗಿದೆ. ಅವನ ಪಾದಮಹಿಮೆ ಈ 
ನಿಮಿತದಿಂದ ವರ್ಣಿತವಾಗಿದೆ. 


೧೧೪ 


ಶ್ರೀಹರಿ ಚರಿತ್ರ ಶ್ರವಣದಿಂದ ಪರೀಕ್ಬಿತ.. ಹಾಗೂ ಖಟ್ನಾ೦ಗರು 
ಉದ್ದಾರವಾದದ್ದರ ಕಥಾಸಂದರ್ಭ ಇಲ್ಲಿದೆ. ಪರೀಕ್ಚಿಕನು.. ಸರ್ಪದ೦ಶದ 
ಭಯದಲ್ಲಿದ್ದಾಗ ಏಳು ದಿನ ಶುಕಮುನಿಯಿಂದ ಭಾಗವತದ ಶ್ರವಣ ಮಾಡಿದ. 
ಖಟ್ಟಾ೦ಗ ತನ್ನ ಆಯುಷ್ಯ ಎರಡೇ ಜಾವ ಉಳಿದಿದೆಯೆಂದು ತಿಳಿದಾಗ ಅಷ್ಟೇ 
ಅವಧಿಯಲ್ಲಿ ಭಗವಂತನನ್ನು ಸ್ಮರಿಸಿ ಸದ್ಧತಿ ಹೊಂದಿದ. 


೧೧೬ 


ಭಗವಂತನ ಕೃಪೆಯನ್ನು ದೀನಭಾವದಿಂದ ಕೋರುವ ಹಾಡುಗಳು 
ಸಾಮಾನ್ಯವಾಗಿ ಕ೦ಡುಬರುತ್ತಿವೆಯಾದರೆ ಇಲ್ಲಿ ಭಗವದ್ಧರ್ಶನದ ಸಂತೃಪ್ತಿ 
ವ್ಯಕವಾಗಿದೆ. 


೧೧೮ 


ಭಗವಂತನ ಮಹಿಮೆ ಬ್ರಹ್ಮ ರುದ್ರಾದಿಗಳಿಗೆ ತಿಳಿಯದು-ಎನ್ನುವುದಕ್ಕೆ 
ಕೊಟ್ಟೆರುವ ಲೌಕಿಕ ದೃಷ್ಟಾಂತಗಳು ಮನನೀಯವಾಗಿದೆ. 


೧೧೯-೧೨೦ 


ಇವೆರಡೂ ಕೀರ್ತನೆಗಳಲ್ಲಿ ಬಾಲಕೃಷ್ಣನ ವೇಣುಗಾನದ ರಸಪೂರ್ಣ 
ಪ್ರತಿಕ್ರಿಯೆ, ಚೆಲ್ಲುವರಿದಿದೆ. 


೧೨೫% 


ಬಾಲಕೃಷ್ಣವಿಗೆ ಗೋಪಿ (ಯಶೋದೆ) ಅಲಂಕಾರ ಮಾಡಿದ್ದರ ಸವಿವರ 
ವರ್ಣನೆ ಇದು. ಅಲ್ಲಲ್ಲಿ ವಿರೋಧಾಭಾಸವನ್ನು ತರಲಾಗಿದೆ. 'ಪೊಡವಿಯನು 
ಅಳೆದ ಪ್ರರುಷೋತ್ರಮನಿಗೆ ಮೆಲ್ಲಡಿಯನಿಡು' ಎಂದು ನಡೆಯ ಕಲಿಸುವುದರಲ್ಲಿ 
ಸೂಗಸಾದ ಕಲ್ಪನೆ ಬಂದಿದೆ. 


೧೩೦ 


ಕಾಳಿದಾಸನ ಯಕ್ಷನು ಮೇಘವನ್ನು ದೂತನಾಗಿ ಭಾವಿಸಿ ಸಂದೇಶವನ್ನು 
ಕಳಿಸಿದ ಹಾಗೆ ಇಲ್ಲಿ ಗೋಪಿಯೊಬ್ಬಳು ಗಿಳಿಯೊಂದಿಗೆ, ಕೃಷ್ಣನನ್ನು ಕರತಾರೆ೦ದು 
ಯಾಚಿಸುತ್ತಾಳೆ. ಮಕರ ಶಬ್ಧದಿಂದ ಶ್ರೀಹರಿಗೆ ಅನ್ವಯಿಸುವ ಮಕರಕುಂಡಲಧರ; 
ಮಕರದ್ದಜನ ಪಿತ-(ಮನ್ಮಥನ ತಂದೆ; ಮಕರಾಕ್ಷ ಸ೦ಹರ (ಖರ ರಾಕ್ಷಸನ 
ಮಗನನ್ನು ಕೊಂದವ) ಮಕರಾರಿ ರಕ್ಷಕ; ಮಕರ ಶಿಕ್ಷಕ ಎ೦ಬ ವಿಶೇಷಣ 
ವಿಶೇಷತೆಗಳನ್ನು ಗಮನಿಸಬೇಕು. 


ಆದರಂತೆಯೇ- ಇಂದುಕುಲ ಪಾವನ, ಇಂದು ರಬಿಲೋಚನ ಇಂದು ಶೇಖರನುತ, 
ಇ೦ದಿರೆಯರಸ- ಇವು ಕೂಡ ಅವನಿಗೆ ಚ೦ದ್ರ ಮೂಲಕವಾಗಿ ಅನ್ವಯಿಸುವ 
ವಿಶಿಷ್ಟ ವಿಶೇಷಣಗಳು. 


೧೩೫ 


ಗೋಪಿಯೊಬ್ಬಳ ವಿರಹವ್ಯಥೆಯ ಚಿತ್ರಣವಿದೆ. ಅದರಲ್ಲಿಯೇ ಆಧ್ಯಾತ್ಮವನ್ನು 
ತಂದಿದ್ದಾರೆ. 'ಕಾಯ ಹೂಳವು ಮಾಡಿ ಕುಚವ ಸೋರೆಯ ಮಾಡಿ, ಮನವೆಂಬ 
ತಂತಿಯ ಹೂಡಿಕೂ೦ಡು ಎರಡು ಕಂಗಳನ್ನು ಎರಡು ತಾಳವ ಮಾಡಿ 
ಮೇಳಕೊಪ್ಪವೆ' ಎಂಬುದನ್ನು ಗಮನಿಸಬೇಕು. 


೧೪೦ 


'ಹುಬುಜಿ ತಂದ ಗಂಧಕ ಮೆಚ್ಚಿ'- ಕಂಸನ ಅರಮನೆಯ ದಾಸಿಯಾದ ಈ ಕುಬ್ಬೆ 
ತ್ರಿವಕ್ರ, ಕುರೂಪಿ. ಗಂಧದ ಬಟ್ಟಲನ್ನು ಹಿಡಿದು ಹೊರಟಾಗ ಕೃಷ್ಣ ಬಲರಾಮರು 
ಸಂಧಿಸಿದರು. ಅವಳಿಂದ ಗಂಧವನ್ನು ತೆಗೆದುಕೂ೦ಡರು. ಕೃಷ್ಣನು ಅವಳ 
ಅಂಕುಡೊಂಕುಗಳನ್ನು ಹೋಗಲಾಡಿಸಿ ಸುರೂಪಿಯನ್ನಾಗಿ ಮಾಡಿದನು. 


೧೩೬ 


ಉಡುಪಿಯ ಶ್ರೀಕೃಷ್ಣನ ಪೂಜಾಕಾಲಕ್ಕೆ ಪ್ರತಿದಿನವೂ ವಿವಿಧ ರೂಪಗಳ 
ಅಲಂಕಾರ ಮಾಡುತ್ತಾರೆ. ಶುಕ್ರವಾರಗಳಲ್ಲಿ ಮೋಹಿನಿ ರೂಪದ ಆಲಂ೦ಕಾರ. 
ಅದನ್ನೊಮ್ಮೆ ಕಣ್ಣಾರೆ. ಕಂಡಿದ್ದ ವ್ಯಾಸರಾಯರು ಕೃಷ್ಣನ ಶಿರದಿಂದ 
ಪಾದದವರೆಗಿನ ವಿವಿಧ ವೇಷ-ಭೂಷಣಗಳನ್ನು ಕ್ರಮವಾಗಿ ವರ್ಣಿಸಿದ್ದಾರೆ. 


೧೪೯ 


ಗೋಪಿಯರೊಡನೆಯ ಬಾಲಕೃಷ್ಣನ ಚೆಲ್ಲಾಟವನ್ನು ಶ್ರೀ ವ್ಯಾಸರಾಯರು 
ಎಷ್ಟುಬಗೆಯಿ೦ದ ಬಣ್ಣಿಸುತ್ತಾರಲ್ಲ-ಎ೦ದು ಅಚ್ಚರಿಪಡುವಂತಿದೆ. ಗೋಪಿಯರು 
ಕೊಳದಲ್ಲಿ ಮೀಯುತ್ತಿದ್ದಾಗ ಅವರ ವಸ್ತ್ರವನ್ನು ಅಪಹರಿಸಿ ಗಿಡವನ್ನೇರುವನಷ್ಟೆ. 
ಇಲ್ಲಿ ಅವರುಗಳು ತಮ್ಮ ಬಚ್ಚಲುಮನೆಯಲ್ಲಿ ಮೀಯುತ್ತಿದ್ದಾಗಲೂ ಅವರ ಮೈ 
ಮೇಲೆ ಬಿಸಿನೀರು ಚೆಲ್ಲಿ. ಸೀರೆಗಳನ್ನೊಯ್ದ್ಹು ಉನ್ಮತವಾದ ವೃಕ್ಪವೇರಿ 
ಕಾಡುತ್ತಿದ್ದನೆ೦ದಿದ್ದಾರೆ. 


೧೫೦ 


ಶ್ರೀ ಮಧ್ವಾಚಾರ್ಯರ ಸ್ತುತಿಪರ ಕೀರ್ತನೆ ಅವರು ಪ್ರತಿಪಾದಿಸಿದ ತತ್ವಗಳನ್ನು 
ಇಲ್ಲಿ ಸೂಚ್ಯವಾಗಿ ಹೇಳಿದೆ. 


ಆರೊಂದು ವೈರಿಗಳು (೬೬೧) ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ 
ಎ೦ಬ ೬ 


ಆಂತರಿಕ ವೈರಿಗಳು 


ಆರೆರಡು ಊರ್ದ್ವ ಪುಂಡ್ರಗಳು (೬ * ೨) ದ್ವಾದಶ ನಾಮಗಳು ಆರ ಮೂರರ 
ಮೇಲೆ ಮೂರಧಿಕ ಕುಮತಗಳು (೬ ೫x೩ + ೩) ಎ ೨೧. 


ಶ್ರೀ ಮಧ್ವಾಚಾರ್ಯರು ೨೧ ಕುಮತಗಳನ್ನು ಖಂಡಿಸಿದರೆ೦ದು ಅವರ 
ಚರಿತ್ರಗ೦ಥವಾದ 'ಸುಮಧ್ವವಿಜಯ'ದಲ್ಲಿ ಬಂದಿದೆ. ಬೇರೆ ಕೀರ್ತನೆಗಳಲ್ಲಿಯೂ 
ಈ ೨೧ ದುರ್ಭಾಷ್ಯಗಳ ಖ೦ಡನೆಯ ಪ್ರಸ್ತಾಪ ಬರುತ್ತದೆ. 


ಆರುನಾಲ್ಕು ತತ್ವದಭಿಮಾನಿಗಳು (೬ « ೪) ಅವ್ಯಕ್ತ, ಮಹತ್ವ ಮುಂತಾದ ೨೪ 
ತತ್ವಾಭಿಮಾನಿಗಳು- ಎಂಬುದು ಮಧ್ವ್ದಸಿದ್ಧಾ೦ತದ ಒಂದು ಪ್ರಮೇಯವಾಗ?ದೆ. 


ಆರೈದು ಮೇಲೆರಡು ಅಧಿಕ ಲಕ್ಷಣಗಳು (೬೫--೨ ಎ ೩೨) ಯಜುಗಳಾದ 
ವಾಯುದೇವರಿಗೆ, ಅವರ ಅವತಾರವಾದ ಮಧ್ವಾಚಾರ್ಯರಿಗೆ ೩೨ ವಿಶೇಷ 
ಲಕ್ಷಣಗಳಿವೆ. 


ಆರಾರು ಮೇಲೊಂದು ಆಧಿಕ ಲೆಕ್ಕದ ಗ್ರಂಥ (೬ % ೬ ೬೧). ಶ್ರೀ 
ಮಧ್ವಾಚಾರ್ಯರು ಒಟ್ನೆಗೆ ೩೭ ಗ್ರಂಥಗಳನ್ನು ರಚಿಸಿದ್ದಾರೆ. ಈ ಕುರಿತ ಮೊದಲ 
ಉಲ್ಲೇಖ ಶ್ರೀ ವ್ಯಾಸರಾಯರದು. ಅವುಗಳ ಪಟ್ಟಿ ಇರುವ ಸಂಸ್ಕೃತ ಶೋಕವನ್ನು 


ಅವರು ರಚಿಸಿದ್ದಾಗಿ ಪ್ರತೀತಿ ಇದೆ. ಜನಬಳಕೆಯಲ್ಲಿ ಇವು 
ಸರ್ವಮೂಲಗ್ರ೦ಥವೆ೦ದು ಪ್ರಚಲಿತವಿವೆ. 


ಭೇದಪಂ೦ಂಚಕ- ಐದು ಬಗೆಯ ಭೇದಗಳು ಮಧ್ವತತ್ವ ಜ್ಞಾನದ ಒಂದು 
ಮೂಲಭೂತ ಸಿದ್ಧಾಂತವಾಗಿದೆ. ಅವೆಂದರೆ ಪರಮಾತ್ಮ-ಜೀವ ಭೇದ. 
ಪರಮಾತ್ಮ-ಜಡ ಭೇದ, ಜೀವ-ಜಡ ಭೇದ; ಜೀವರಲ್ಲಿ ಪರಸ್ಪರ ಭೇದ, ಮತ್ತು 
ಜಡದಲ್ಲಿ ಪರಸರ ಭೇದ. 


೧೫೬ 


ಈ ಹಾಡಿನ ಕೊನೆಯ ನುಡಿಯಲ್ಲಿ ಬರುವ ಅಕ್ಷಕುವರನು ರಾವಣನ ಒಬ್ಬ 
ಮಗ. ಹನುಮಂತನು ಅವನನ್ನು ಸಂಹರಿಸಿದನು. 'ಗುದ್ದಿ ಬಿಸುಡಿ 
ಹೊಂತಕಾರಿಯ' ಎಂಬುದು, ವಂಚಕನಾದ ಕೀಚಕನನ್ನು ಗುದ್ದಿ ಕೂ೦ದ 
ಭೀಮಸೇನನ ಸಾಹಸದ ವಿಷಯವಾಗಿದೆ. ಶ್ರೀಕೃಷ್ಣನಿಗೆ ಕಿರಿಯ, ಮಿಕ್ಕ ಜಗಕ್ಕಿರಿಯ 


ಎನ್ನುವಲ್ಲಿಯ ಉಕ್ತಿಚಾತುರ್ಯವನ್ನು ಗಮನಿಸಬೇಕು. 
೧೬೦ 


ದೈತ್ಯನೊಬ್ಬ ವಿಷಸರ್ಪದ ವೇಷದಿ೦ದ, ಕೊಲ್ಲಲು ಬ೦ದಾಗ ಅವನನ್ನು 
ಕಾಲಿನಿಂದ ತುಳಿದು ಕೊಂದ ಪ್ರಸ್ತಾಪ ೪ನೆಯ ನುಡಿಯಲ್ಲಿದೆ. ಇದು 
ಮಧ್ವಾಚಾರ್ಯರು ಪಾಜಕದಲ್ಲಿ ಸರ್ಪರೂಪನಾಗಿ ಬ೦ದ ದೈತ್ಯನನ್ನು ಸಂಹಾರ 
ಮಾಡಿದ ಕುರಿತಾಗಿದೆ ಸುಮಧ್ವ ವಿಜಯ, ತೃತೀಯ ಸರ್ಗ. 


೧೬೨ 


ಈಶ್ವರನ ಸ್ತುತಿಪರವಾದ ಈ ಕೀರ್ತನೆಯ ಕೊನೆಯ ನುಡಿಯಲ್ಲಿ `ಹದಿನೈದು 
ನೇತ್ರ'ಗಳ ಎಂಬ ಅಂಶ ಬರುತ್ತದೆ. ಈ ಬೆಸಸಂಖ್ಯೆಯ ಕಣ್ಣುಗಳ ಕಲ್ಪನೆ 
ಮೋಜಿನದಾಗಿದೆ. ಹನುಮಂತನಿಗೆ ಹೇಗೋ ಹಾಗೆಯೇ ಶಿವನಿಗೂ ಐದು 
ಮುಖಗಳು. ಆದರೆ ಅವನಿಗೆ ಮೂರನೆಯ ಹಣೆಗಣ್ಣ ಇದೆಯಲ್ಲ! ಹೀಗಾಗಿ 
ಹದಿನೈದು ನೇತ್ರಗಳು. 


೧೬೩-೧೬೪ 


ಟೀಕಾಕೃತ್ಸಾದರೆನಿಸಿದ ಶ್ರೀ ಜಯತೀರ್ಥರ ಗ್ರಂಥ ರಚನೆಯನ್ನು ಸೊಗಸಾದ 
ಉಪಮೆಗಳಿ೦ದ ವರ್ಣಿಸಿದ್ದಾರೆ. ೪ ಮತ್ತು ೫ನೆಯ ನುಡಿಗಳನ್ನು ವಿಶೇಷವಾಗಿ 
ಗಮನಿಸಬೇಕು. 


೧೭೦-೧೭೧ 


ಪುರಂದರದಾಸರನ್ನು ಕುರಿತ ಇವೆರಡು ಹಾಡುಗಳು ಸುಪರಿಚಿತವಾದವುಗಳು. 
ಸ್ವಯಂ ಯತಿ-ಶ್ರೇಷ್ಠರಾಗಿ. ಪ್ರರಂದರದಾಸರಿಗೆ ದಾಸದೀಕ್ಷಯನ್ನು ಇತ್ತವರಾಗಿ, 
ವ್ಯಾಸರಾಯರು ಅವರನ್ನು ಕುರಿತು ಧನ್ಯನಾದೆನು ನಾನು ಮನುಜನ್ಮದಿ ಪುಟ್ಟಿ 
ದಾಸರನು ಚನ್ನಾಗಿ ಸ್ಮರಿಸಿ ಪಾವನನಾದೆನು ಎಂಬಷ್ಟು ಗೌರವದಿಂದ 
ಕಂ೦ಡಿದ್ದುದು ಅಪೂರ್ವದ ಸಂಗತಿಯಾಗಿದೆ. 


೧೭% 


'ಉಕ್ಕುವ ತುಪ್ಪದಲ್ಲಿ ಕೈಯಿಕ್ಸುವೆ'-ಯಾವುದೊಂದು ಮಾತಿನ ಸತ್ಯತೆ ಇಲ್ಲವೆ 
ಪರಿಶುದ್ಧತೆಯನ್ನು ಮನಗಾಣಿಸಲು ಇದೊಂದು 'ದಿವ್ಯ' ಪರಿಪಾಠ ಇತಿಹಾಸ 
ಕಾಲದಲ್ಲಿ ಪ್ರಚುರವಾಗಿದ್ದಿತು. ಭಗವಂತನ ಪರಮೋಚ್ಚ ಸ್ನಾನ 
ಅಬಾಧಿತವಾದದ್ದು ಎಂಬುದನ್ನು ಮನಗಾಣಿಸಲು ಶ್ರೀವ್ಕಾಸರಾಯರು ಈ 
'ದಿವ್ಯ'ದ ಪ್ರಸ್ತಾಪ ಮಾಡಿದ್ದಾರೆ. 

'ಏತತ್ಸರ್ವಾಣಿ ಭೂತಾನಿ'- ಎಲ್ಲ ಜೀವಿಗಳಲ್ಲಿ ಭಗವ೦ತನಿರುವ ಎಂಬ 
ಪ್ರಮೇಯ ಉಪನಿಷತ್ತುಗಳಲ್ಲಿ ಬಂದದ್ದೆ ಆಗಿದೆ. 


'ವಟಪತ್ರಶಯನನಾಗಿ'- ಕಲ್ಪಾ೦ತ್ಯದಲ್ಲಿ ಶ್ರೀಕೃಷ್ಣನು ಆಲದೆಲೆಯ ಮೇಲೆ 
ಮಲಗುವನು. 


೧೭೬ 


ಸತಿ-ಪತಿ ಭಕ್ತಿಯ ಆವಿರ್ಭಾವ ಇಲ್ಲಿದೆ. ಶ್ರೀಹರಿಯಲ್ಲಿ ಇರುವ ಸಮರ್ಪಣೆ 
ಮಂಗಳಸೂತ್ರ ಇದ್ದಹಾಗೆ. ಭಗವಂತನ ಮಹಿಮೆಯ ಶ್ರವಣವೇ ಕಿವಿಯೋಲೆ. 
ಇತರ ಅಲಂ೦ಕಾರಗಳಲ್ಲಿ 'ಸ್ಮರಣೆ' ಎದ್ದು ಕಾಣುವ೦ತಹದು. ಇನ್ನು ವಿಧಿ? 
ಅಮೌಲ್ಯವಾದ ಸುಜ್ಞಾನವೇ ಆ ವಿಧಿ. ಅದೇ ಕನ್ಯಾಶುಲ್ಕವೆ೦ದು ತಿಳಿಯಬಹುದು 


೧೭೯ 


'ನನ್ನ ದೋಷ ಅಥವಾ ಅಪರಾಧಗಳು ಹಲವಾರು. ಅವನ್ನು ಮಮಖ್ನಿಸಿ 
ಕರುಣಿಸು' ಎಂದು ಕೇಳಿಕೊಂಡಿದ್ದಾರೆ- ವ್ಯಾಸರಾಯರು. ಮೊತ್ತಮೊದಲಿನ 
ಅಪರಾಧವೆ೦ದರೆ ಮಿಥ್ಯಾಜ್ನಾನ. ಅನ೦ತರದವು ಹರಿಯ ವಿಸ್ಮರಣ, ವಿಹಿದ್ದ 
ಆಚರಣ, ಮತ್ತು ಅಯೋಗ್ಯರಿಗೆ ಉಪದೇಶ. ಇವು ಸ್ವಾನುಭವದಿಂದ ಹೊರಟಂತೆ, 
ಹೊರಹೊಮ್ಮಿದ೦ತೆ ಭಾಸವಾಗುತ್ತದೆ. `ಠಅಯ್ಯಯ್ಯ ಇದೆಂದು ತೀರುವುದಯ್ಯ, 
ದಯದಿಂದ ನೋಡಯ್ಯ, ಜ್ನಾನವೆ೦ಬುದನೇನ ಕಾಣಯ್ಯ' ಎಂದು ಮುಂತಾಗಿ 
ಹೇಳಿದ್ದುದು ವಚನಗಳ ಧಾಟಿಯನ್ನು ನೆನಪಿಗೆ ತರುತ್ತದೆ. 


೧೮೦ 


ಇದೊಂದು ಪ್ಯಾಜವಿ೦ದಾಸ್ತುತಿಯ ಜನಪ್ರಿಯ ಹಾಡು. ಗೋಪಾಲದಾಸರ 
'ಏನು ಬೇಡಲಿ ನಿನ್ನ ಬಳಿಗೆ ಬ೦ದು..' ಎ೦ಬ ಹಾಡಿಗೆ ಇದುವೆ ಪ್ರೇರಣೆಯೆಂದು 
ಕಾಣುತ್ತದೆ. 


೧೮೧ 


'ಮದ್ದಳೆಯ ಇಲಿ'- ಇದರ ಹಿಂದೆ ಜಾನಪದ ಕತೆ ಇದೆ. ಇಲಿಯೊಂದು 
ಮದ್ದಳೆಯ ಒಳಗೆ ಸೇರಿಕೊಂಡಿರುತ್ತದೆ. ಅದು ಗೊತ್ತಿಲ್ಲದೆ ಮದ್ದಳೆ ವಾದಕನು 
ಬಾರಿಸುತ್ತಲೇ ಇರುತ್ತಾನೆ. ಸೆರೆ ಸಿಕ್ಕ ಆ ಇಲಿ ಒದ್ದಾಡುತ್ತದೆ. ವಿಷಯ ವಾಸನೆಗಳ 
ಜ೦ಜಡದಲ್ಲಿ ಮನುಷ್ಯ ದೇಹದ ಒದ್ದಾಟ ಅದೇ ರೀತಿಯದು. 


೧೮೪, ೧೮೭ 


ಆತ್ಮನಿವೇದನೆಯ ಕಾಲಕ್ಕೆ ಆತ್ಮನಿ೦ದನೆಯಲ್ಲಿ ಸಾಮಾನ್ಯವಾಗಿ ಹರಿದಾಸರು 
ತೊಡಗುವುದು೦ಟು. ಆದರೆ 'ದೇಹ ಜೀರ್ಣವಾಯಿತಾದರೂ ಥನನೇಹ 
ಜೀರ್ಣವಾಗದು; ಕಣ್ಣು ಕಿವಿ ಮಂದವಾದರೂ ಹೆಣ್ಣು ಮಣ್ಣಿನಾಶೆ 
ಮಂದವಾಗದು' ಎಂಬ ಮಾತು ವ್ಯಾಸರಾಯರ ಮೈಯಕ್ತಿಕ ಜೀವನದಲ್ಲಿ 
ನಡೆದದ್ದೇನಲ್ಲ. 'ಜೀವಿನೊಳಗೆ ಬಿದ್ದ ನೊಣದಂತೆ ಸತಿ-ಸುತ ಜನಪಾಶಬದ್ದನಾದೆ' 
(ಕೀ. ೧೯೫) ಎಂಬುದಂತೂ ಸಾಮಾನ್ಯ ಸ೦ಸಾರಿಗವಿಗೇನೆ ಅನ್ವಯಿಸುವ ಮಾತು. 
ಅದರಂತೆ 'ನಾನೆಲ್ಲಿ ಜ್ಞಾನಿಯು, ನಾನೆಲ್ಲಿ ಸುಜನನು ಹೀನ ವಿಷಯಗಳು೦ಬ 
ಶ್ವಾನನಂತಿರುವೆ' ಎ೦ಬುದು ಅವರಿಗೆ ಎಷ್ಟು ಮಾತ್ರಕ್ಕೂ 
ಅನ್ವಯಿಸುವಂತಹದಲ್ಲ. ಅದು ಲೋಕರೂಢಿಯ ಮಾತೆ೦ದೇ ಬಗೆಯತಕ್ಕದು. 


೧೯೧ 


ಪರಮಾತ್ಮನ ಧ್ಯಾನ ಮಾಡುವಾಗ ಅನ್ಯ ವಿಷಯಕ್ಕೆ ಮನ ಎರಗುತ್ತಿದೆ- 
ಎಂದು ಹೇಳುತ್ತ, ಸತಿಯು ಪತಿ ಇರುವಾಗ, ಪರಪುರುಷನನ್ನು ಬಯಸುವಂತೆ 
ಆಗಿದೆ ಎಂಬ ಉಪಮೆಯನ್ನು ಕೊಟ್ಟಿದ್ದಾರೆ. ಪರ ಸ್ತ್ಪೀಯನ್ನು ಬಯಸುವದು 
ಪುರುಷನ ಸ್ವಭಾವ. ಇಲ್ಲಿ ಅದರ ತದ್ದಿರುದ್ಧವಾದ ನಡವಳಿಕೆಯನ್ನು 
ಉದಾಹರಣೆಯಾಗಿ ಕೂಡಲಾಗಿದೆ. 


೧೯೨ 


ಕೋಳು ಹೋಗದ ಮುನ್ನ- ಮೃತ್ಯುವು ಜೀವವನ್ನು ಕೂಳ್ಳೆ ಹೊಡೆಯುವ 
ಮುನ್ನ. 


ಕೋಳು ಹೋಗುವ ಮುನ್ನ ಕೋಟೆ ರಕ್ಷಿಸಬೇಕು ಎ೦ದರೆ, ಪ್ರಾಣ ಹೋಗುವ 
ಮುನ್ನ ಈ ಸಾಧನ ಶರೀರ ಸಾರ್ಥಕವಾಗಬೇಕು. 


ಏಳು ಸುತ್ತಿನ ಕೋಟೆ (೭) - ರಸ, ರಕ್ತ, ಮಾಂಸ, ಮೇದ, ಅಸ್ತಿ, ಮಜ್ಜ, ಶುಕ್ರ ಎ೦ಬ 
ಏಳು ಶರೀರದ ಧಾತುಗಳು. 


ಆರು ಮೂರರ ಬಾಧೆ (೯)- ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎಂಬ 
೬ ಆಂತರಿಕ ವೈರಿಗಳು ಮತ್ತು ಅಧ್ಯಾತ್ಮಿಕ, ಆದಿಭೌತಿಕ, ಅದಿದೈವಿಕ ಎಂಬ ೩ 
ತಾಪತ್ರಯಗಳು 


ಆರು ಎ೦ಟರ ಬಾಧೆ (೧೪)- ಮೇಲೆ ಹೇಳಿದ ೬ ವೈರಿಗಳು ಮತ್ತು ಕುಲ, ವ೦ಶ, ವಿದ್ಯೆ, 
ರೂಪ, ಯೌವನ, ಬಲ, ಧನ, ಅಧಿಕಾರ ಎ೦ಬ ಆ ಮದಗಳು 


ಕ್ರೂರರೈವರ ಬಾಧೆ (೫. ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ, ಈ 
ಪಂಚೇಂದ್ರಿಯಗಳ ಬಾಧೆ. 


೨೦೨ 


'ಬಿಗಿಯದಿರು ಬೀಗರು' ಎಂದು ಐಚ್ಚರಿಸುತ್ತ ವ್ಯಕ್ತಿತ್ವದ ಹಾಗೂ ಬದುಕಿನ 
ಹಲವಾರು ಅಂಗಗಳಲ್ಲಿ ಯಾರು ಯಾರು ಶ್ರೇಷ್ಠರು ಎನ್ನುವಲ್ಲಿ ಪೌರಾಣಿಕ 
ವ್ಯಕ್ತಿಗಳನ್ನು ಹೆಸರಿಸಿದ್ದಾರೆ. ವಿಶಿಷ್ಟ ಮಾದರಿಯ ಪದ್ಯವಿದು. 


ಇದೇ ನಿಲುವಿನ ಜಾನಪದ ಹಾಡು ರಚಿತವಾಗಿದೆ. 'ಗರ್ವ ವಿನಗ್ಯಾಕೊೂ 
ತೆರ್ವಾಯಿ ಮನುಜಾ' ಎಂದು ಆರಂಭವಾಗಿ ರೂಪ, ದಾನ, ಶೌರ್ಯ ಮುಂತಾದ 
ಗುಣಗಳಿಗೆ ಹೆಸರಾದ ೧೯ನೆಯ ಶತಮಾನದ ವ್ಯಕ್ತಿಗಳನ್ನು ಹೆಸರಿಸಿದ್ದಾರೆ. 


೨೧೦ 


ಗೋಪಿ (ಯಶೋದೆ) ಬಾಲಕೃಷ್ಣನನ್ನು ಮಲಗಿಸುವ ಯತ್ನದಲ್ಲಿದ್ದಾಳೆ. ಮಗು 
ಮಲಗುತ್ತಿಲ್ಲ. ಕಾರಣ ಏನಿರಬಹುದು? ಅವನ ಹೃದಯದಲ್ಲಿರುವ ಲಕ್ಷ್ಮಿ 
ಕಾರಣಳೆ? ಹೊಕ್ಕಳದ ಮೇಲಿದ್ದ ಬ್ರಹ್ಮನೆ? ಹೊಟ್ಟೆಯಲ್ಲಿ ಹುದುಗಿದ್ದ 
ಬಹ್ಮಾಂಡದ ಜನಗಳ ಚೀರಾಟವೆ? ಹೀಗಿರುತ್ತ ನಿದ್ದೆ ಹೇಗೆ ಬಂದೀತು? ಇವನ್ನು 
ಎತ್ತಿ ತೋರಿಸಿ ಕೃಷ್ಣನಿಗೆ ಹೇಳಿದಾಗ ಅವನು 'ನಾಚಿ, ಕಣ್ಣು ಮುಚ್ಚಿದನಂತೆ' ಎಂಥ 
ಸುಂದರ ಕಲ್ಪನೆ! 


ಆರೈದು ಮೇಲೆರಡು ಅಧಿಕ ಲಕ್ಷಣಗಳು (೬೫೨ ಎಇ ೩೨) ಯಜುಗಳಾದ 
ವಾಯುದೇವರಿಗೆ, ಅವರ ಅವತಾರವಾದ ಮಧ್ವಾಚಾರ್ಯರಿಗೆ ೩೨ ವಿಶೇಷ 
ಲಕ್ಷಣಗಳಿವೆ. 


ಅನುಬ೦ಧ-ಉ 


ಕಠಿಣ ಶಬ್ದಗಳ ಅರ್ಥ 


ಅ 
ಅಂಕ - ತೊಡೆ 
ಅ೦ಗಜನಯ್ಯ - ಮನ್ಮಥನ ತಂದೆ, 


ವಿಷ್ಣು 

ಅಂಗಳು - ಬಾಯಿಯ ಮೇಲ್ಭಾಗ 
ಅ೦ಗುಲಿ - ಬೆರಳು 

ಅ೦ಗುಷ್ಕ - ಕಾಲಿನ ಹೆಬ್ಬೆರಳು 
ಅಂಬಲಿ - ಪಾದ 

ಅ೦ಫಿ; ಕ೦ಜಾತ - ಪಾದಪದ್ಮ 


ಅ೦ಚೆಯಗಮ್ಮನೇರ - ಹಂಸದಂತೆ 
ನಡೆಯುಳ್ಳವರು 


ಅಂಡಜ - ಗರುಡ 


ಅ೦ಡೋದಕ - ಬ್ರಹ್ಮಾಂಡವನ್ನು 
ಆವರಿಸಿದ ನೀರು 


ಅ೦ಬಕ - ಕಣ್ಣು 

ಅಂಬರ - ಆಕಾಶ 
ಅ೦ಬು - ಬಾಣ 
ಅ೦ಬುಜನಾಭ - ವಿಷ್ಣು 
ಅ೦ಬುಜಹಾಪ್ತ - ಸೂರ್ಯ 


ಅಂಬುಧಿ - ಸಮುದ್ರ 


ಅ೦ಭೋಔಹ ವೀದಿ - ಮೇಘಮಾರ್ಗ 
ಅರ್ಕಾವಳಿ - ನಕ್ಷತ್ರ ಸಮೂಹ 
ಅಕ್ಷಕುವರ - ರಾವಣನ ಒಬ್ಬ ಮಗ 
ಅಖಿಳಖಿಳ - ಅಭ೦ಗವಾದ 
ಅಗ್ಗಣಿ - ಪರಿಶುದ್ಧ ನೀರು 
ಅಘವೃ೦ದ - ಪಾಪರಾಶಿ 

ಅಜ - ಬ್ರಹ್ಮ 

ಅಜ ಪದವಿ - ಬ್ರಹ್ಮ ಪದವಿ 
ಅಟವಿ - ಅಡವಿ 

ಅಟ್ಟುಳಿ - ಕೋಟಬಳೆ 

ಅನ೦ಗ - ಮನ್ಮಥ 

ಅನ೦ಗಬಾಣ - ಮನ್ಮಥನ ಬಾಣ 
ಅನ್ನ೦ಕ - ಅಲ್ಲಿಯವರೆಗೆ 
ಅನಿಮಿಷರು - ದೇವತೆಗಳು 


ಅನಿಮಿಷ ಸುಪ್ರೀತ - ದೇವತೆಗಳಿಗೆ 
ಬೇಕಾದವನು 


ಅನುಜ - ತಮ್ಮ 


ಅಪಾಂಗ - ಕಡೆಗಣ್ಣು 


ಅಪ್ರೀತಿಯಾ ಸುತ - ಅಪ್ರೀತಿಯಿಂ೦ದ 
ಜವಿಸಿದ 


ಅರ್ತಿ - ಪ್ರೀತಿ 
ಅಬ್ದ್ಬಜಾಸನ - ಬ್ರಹ್ಮ 
ಅರ್ಭಕತನ - ಬಾಲ್ಯ 


ಅರ್ಥಕೃತಸ್ನೇಹ - ಫಲಾಪೇಕ್ಷಯ 
ಸ್ನೀಹ 


ಅರವಿಂದ - ಕಮಲ 
ಅರಿ - ಶತ್ರು 


ಅರಿಷಡ್ಡರ್ಗ - ಕಾಮ, ಕ್ರೋಧ, 
ಲೋಭ, ಮೋಹ, ಮದ, 
ಮಾತ್ಸರ್ಯಗಳೆ೦ಬ ಮನುಷ್ಯನ 
ಆರು ಆಂತರಿಕ ವೈರಿಗಳು. 


ಅಲವಾಲ - ಪಾತಿ, ವೀರು ವಿಲ್ಲುವ 
ಸ್ಮಳ 


ಅವಕಾಶ - ನಡುವಿನ ಪ್ರದೇಶ 
ಅವನಿ - ಭೂಮಿ 
ಅವ್ಯಯಾತ್ಮ - ಶಾಶ್ವತ 

ಅಸು - ಪ್ರಾಣ 

ಅಳಿ - ದುಂಬಿ 


ಅಹಿರಾಜಶಯ್ಯ - ಆದಿಶೇಷನ ಮೇಲೆ 
ಮಲಗಿರುವವನು 


ಅಹಿ - ಸರ್ಪ 


3 
ಆಜ್ಯಧಾರಾಹುತಿ - ತುಪ್ಪದ ಹೋಮ 


ಆಜಿ - ಯುದ್ಧ 

ಆಣಿ - ಆಜ್ಞೆ 

ಆರ್ಣವ - ಸಮುದ್ರ 

ಆನತ - ಶರಣಾಗತ 

ಆಪನ್ನ - ಕಷ್ಟಕ್ಕ ಗುರಿಯಾದ 
ಆಮುಷಿತ - ಪಾರಮಾರ್ಥಿಕ 
ಆಯುಧಾಭ - ಆಯುಧದಂತಿರುವ 
ಆರದೆ - ಸಹಿಸದೆ 

ಆರೆ - ಸಹಿಸಲಾರೆ 

ಆವನ್ನಕ - ಎಲ್ಲಿಯವರೆಗೆ 
ಆವು - ಹಸು 


ಆಸ್ಯತೇಜೋಂಶ - ಮುಖ ಕಾಂತಿ 


ಇ-ಈ 

ಇ೦ಬಿಡು - ಸಲಹು 
ಇ೦ಬು - ಆಶ್ರಯ 
ಇಂದು - ಚ೦ದ್ರ 


ಇಂದುಧರ - ಈಶ್ವರ 
ಇಕ್ಲುಬಿಲ್ಲು - ಕಬ್ಬಿನ ಜಲ್ಲಿ 
ಇತ್ತರದಿ - ಎರಡು ಕಡೆ 


ಇನ - ಸೂರ್ಯ 


ಇಭಪತಿ - ಗಜೇ೦ದ್ರ 
ಈಡಾಡಿ - ತೊರೆದು 
ಈರೇಳು - ಹದಿನಾಲ್ಕು 


ಊಉ 
ಉ೦ಗುಟ - ಉ೦ಗುಷ್ಯ - ಕಾಲಿನ 


ಹೆಬ್ಬೆರಳು 

ಉತ್ಪಥ - ದುರ್ಮಾರ್ಗ 
ಉತ್ಪಲ - ಕನ್ಸೈದಿಲೆ 
ಉತ್ಪುಲ್ಲ - ಅರಳುವದು 


ಉದ್ಯದದದಾಧಾರಿ - ಎತ್ತಿಹಿಡಿದ 
ಗದೆಯುಳ್ಳವನು 


ಉದ್ಯ್ಯತ್‌ - ಮೇಲೆದ್ದ 
ಉರಿ - ಉರಿದು 


ಉರವಣಿಸಿ - ಸಡಗರಗೊಂಡು, 
ಆತುರದಿಂದ 


ಉರಸ್‌ - ಎದೆ 
ಉರುಹಿ - ಸುಟ್ಟು 


ಉರ್ವೀಶ - ಭೂಪತಿ 


ಊ 
ಊರು - ತೊಡೆ 


ಊರ್ಥ್ವಕರ್ಣ - ವಿಮಿರಿರುವ 
ಕಿಬಿಯವ 


0೨ 
ಎಚ್ಚು - ಏಟು 


ಎಚ್ಚೂಡೆದು - ಬಾಣವನ್ನು 
ಹೊಡೆದು 


ಎಣೆ - ಸಮಾನ 

ಎರಗು - ನಮಸ್ಕರಿಸು 
ಎರಡೊ೦ದು ಶೂಲ - ತ್ರಿಶೂಲ 
ಎಳಸು - ಬಯಸು 


ಏ-ಐ 
ಕಣ - ಗ೦ಡು ಜಿಂಕೆ 


ಐದು - ಹೋಗು 


ಒ-ಓ 
ಒಕ್ಕುಡಿತೆ - ಒ೦ದು ಬೊಗಸೆಯ 


ಒಪ್ಪಿಡಿ - ಒಂದು ಹಿಡಿ 


ಒರೆ - ಹೇಳು 


ಒಲೆದಾಡು - ತೂಗಾಡು, ಅಲ್ಲಾಡು 


ಓವಿ - ಒಲಿದು 

ಓಷ್ಮ - ತುಟಿ 

ಕ-ಖ 

ಕ೦ಜಹಾತ - ಬ್ರಹ್ಮ 
ಕ೦ಜನಾಭ - ಪದ್ಮನಾಭ 


ಕಂ೦ಜನೇತ್ರೆ- ತಾವರೆಯಂತೆ 
ಕಣ್ಣುಳ್ಳವಳು 


ಕ೦ಜಾಸನ - ಬ್ರಹ್ಮ 

ಕಂತು ಕೇಳಿ - ರತಿ ಕ್ರೀಡೆ 

ಕಂತುಪಿತ - ಮನ್ಮಥನ ತಂದೆ, ವಿಷ್ಣು 
ಕಂದರ್ಪ - ಮನ್ಮಥ 

ಕ೦ಥರ - ಕಂದ, ಕೂರಳು 

ಕ೦ಬು - ನೀರಿನಲ್ಲಿ ಹುಟ್ಟಿದ್ದು, ಶಂಖ 


ಕಂಬು ತುರಂಗಪ - ಶಂಖದಂತೆ 
ಬಣ್ಣ ಉಳ್ಳ (ಬಿಳಿ) ಕುದುರೆಯ 
ಒಡೆಯ, ಕಲ್ಕಿ 


ಕಕ್ಕಸ - ಕರ್ಕಶ, ಕಠಿಣ, ಕಷ್ಟ 
ಕಚ್ಚಫ - ಆಮೆ 

ಕಜ್ಜಲ - ಕಾಡಿಗೆ 

ಕಟಕ - ಸಮೂಹ, ಸೈನ್ಯ 
ಕಟಿ - ಸೊಂಟ 

ಕದಳಿ - ಬಾಳೆ 


ಕನಕವಸನ - ಚಿನ್ನದಂತೆ 
ಹೊಳೆಯುವ ಪೀತಾಂಬರ 


ಕನಕಾಂತಿತ ಚೀಲ - ಚಿನ್ನದ ಉಡಿಗೆ 
ಕಪರ್ದಕ - ಸಣ್ಣ ಕವಡೆ 
ಕಪಾಲ - ತಲೆ ಬುರುಡೆ 


ಕಮವೀಯಗಾತ್ರ - ಮನೋಹರ 
ಶರೀರ ಉಳ್ಳವನು 


ಕಮಲಜನುತ ಪಾತ್ರ - ಬ್ರಹ್ಮನಿಂದ 
ಸುತಿಸಲ್ಪಟ್ಟಿವನು 


ಕಮಲಾರಿಸಮವಕ್ತ್ರ - ಚಂದ್ರನಂತೆ 
ಮುಖವುಳ್ಳವ 


ಕಮಲಾಕಳತ್ರ - ಮಹಾಲಕ್ಷ್ಮಿಯ ಪತಿ 


ಕಮಲಾಸನ ಪಿತ - ಬ್ರಹ್ಮನ ತಂದೆ, 
ವಿಷ್ಣು 


ಕರಗಸ - ಗರಗಸ 


ಕರಣ ಚೇಷ್ಟೆಗಳು - ಇಂದ್ರಿಯ 
ವ್ಯಾಪಾರಗಳು 


ಕರಧ್ಯತ ಗೋತ್ರ - ಗೋವರ್ಧನ 
ಗಿರಿಯನ್ನು ಎತಿಹಿಡಿದವನು, 


ಕರಾಳಾಕ್ಷ - ಭಯಂಕರವಾದ ಕಣ್ಣು 
ಕರಿಕುಂಭ - ಆನೆಯ ನೆತ್ತಿಯ ಭಾಗ 


ಕರಿರಾಜ ಯಾತ್ರ - ಗಜೀ೦ದುವಿಗೆ 
ಆಶ್ರಯವಿತ್ತವನು 


ಕರಣಾಲವಾಲ - ಕರುಣೆಯನ್ನೇ 
ನೆಲೆಯಾಗುಳ್ಳವ 


ಕಲ್ಲಿಚೀಲ - ಬುತ್ತಿಯ ಗಂಟು 


ಕಲ್ಲಿಯೋಗರ - ಗೋಪಾಲಕರು 
ತಮ್ಮ ಕ೦ಬಳಿಯಲ್ಲಿ ಕಟ್ಟಿಕೂಂಡು 
ಹೋಗುವ ಬುತ್ತಿ 


ಕಲುಷ ವಿಭ೦ಗ - ಮಾಲಿನ್ಯವನ್ನು 
ಹೋಗಲಾಡಿಸುವವನು 


ಕ್ಷಮಾ - ಭೂಮಿ 


ಕಷ್ಟ ನಿರ್ಧೂಮ - ಕಷ್ಟ ಪರಿಹಾರಕ 


ಕಾಷ್ಠಭುಕ್‌ ಜ್ವಾಲೆ - ಉರಿಯುವ 
ಕಟ್ಟಿಗೆಯ ಬೆ೦ಕಿ 


ಕಾ೦ಚೀಕಟೆಸ್ನಾನ - 
ಉಡುದಾರವಿರುವ ಪೀತಾಂಬರ 
ತೊಡುವ ಸೊಂಟದ ಸ್ಥಾನ 


ಕಾಂಚಿಯ ಧಾಮ - ಒಡ್ಯಾಣ 


ಕಾಕು ಮಾಡುವುದು - ವ್ಯತಿರಿಕ್ತ 
ವರ್ತನೆ 


ಕಾಪಥ - ಕಷ್ಟಕರವಾದ ದಾರಿ 


ಕಾಯಜಜನಕ - ಮನ್ಮಥನ ತಂದೆ, 
ವಿಷ್ಣು 


ಕಾಪಾರ - ಸರೋವರ 
ಕಾಳಾಯಿ - ಕಾಳಸರ್ಪ 


ಕಾಳಾಹಿವೇಣಿಯರು - 
ಕಾಳಸರ್ಪದಂತೆ ಕಪ್ಪಾದ 
ಕೂದಲುಳ್ಳವರು 


ಕಿತವ - ಮೋಸಗಾರ 

ಕಿರಾತ - ಬೇಡ 

ಕೀಲಿಸು - ಜೋಡಿಸು,ಸೇರಿಸು 
ಕುಂಜರ - ಆನೆ 


ಕುಂದ ಕುಸುಮ - ಮಲ್ಲಿಗೆಯ ಹೂವು 


ಕುಂದ ಕುಟ್ಟಿಲ - ಮಲ್ಲಿಗೆಯ ಮೊಗ್ಗು 
ಕು೦ಭಿಣಿ - ಭೂಮಿ 

ಕುಂಭೀಪಾಕ - ಒಂದು ನರಕ 
ಕುಡುತೆ - ಬೊಗಸೆ 

ಕುರಂಗ - ಜಿಂಕ 

ಕುರಂಗಧರ - ಚ೦ದ್ರ 

ಕುರುವ - ಕೌರವ (ದುರ್ಯೋಧನ) 
ಕುಲಿಶ - ವಜ್ರಾಯುಧ 
ಕುಸುಮಶರ - ಮನ್ಮಥ 


ಕೇಯೂರ - ಭುಜದ ಮೇಲಿನ 
ಆಭರಣ 


ಕೈಲಾಗು - ಹಸ್ತಲಾಘವದ ತದ್ಭವ 
ಶಬ 


೦ 


ಕೊಪ್ಪ - ಕಿವಿಯ ಮೇಲುಭಾಗದಲ್ಲಿ 
ತೊಡುವ ಒಂದು ಆಭರಣ 


ಕೋಳು - ಕೊಳ್ಳೆ, ಲೂಟಿ 


ಕೌಸ್ತುಭ - ಸಮುದ್ರಮಥನದಿಂದ 
ಉದಿಸಿದ ರತ್ನ 


ಕೌಶೇಯ - ರೇಶ್ಮೆಯ ವಸ್ಸ 
ಖ- ಆಕಾಶ 

ಗ- ಗಮನ, ಹೋಗುವ 
ಖಗವಾಹನ - ಗರುಡವಾಹನ 


ಖಗ ತುರ೦ಗ- ಗರುಡನನ್ನೇ 
ಕುದುರೆಯನ್ನಾಗಿ ಮಾಡಿಕೊ೦ಡವ, 
ವಿಷ್ಣು 


ಖುಲ್ಲ - ದುಷ್ಟ, ಕಟ್ಟಿವ 
ಗ 


ಗ೦ಗಾಚರಣ - ಗ೦ಗೋದ್ಭವ 
ಪಾದವುಳ್ಳ 


ಗ೦ಗಾಜನಕ - ವಿಷ್ಣು 
ಗಜಗಹ್ವರ - ಆನೆಗೊಂದಿ 


ಗಜವರ ಭಾವಿತ - ಗಜೇಂದ್ರನ ಸ್ತುತಿಗೆ 
ಪಾತ್ರ 


ಗನ್ನಗಾರ - ಮೋಸಗಾರ 
ಗರಳ - ವಿಷ 


ಗರುಡ ತುರ೦ಗನೆ - ಗರುಡನನ್ನೇ 
ಕುದುರೆಯಂತೆ ಬಳಸುವವನು, 
ವಿಷ್ಣು 


ಗಾರುಪಳ್ಳಿ - ತೀರ ಸಾಮಾನ್ಯ ಹಳ್ಳಿ 
ಗ್ರಾಸ- ಆಹಾರ 


ಗೀರ್ವಾಣ ಸಂತತಿ - ದೇವತೆಗಳ 
ಸಮೂಹ 


ಗು೦ಜಿ - ಗುಲಗಂಜಿ, ತಿತ್ತಿ, ಮೌರಿ, 
ಕೂ೦ಬು, ಬೇರೆ ಬೇರೆ ವಾದ್ಯಗಳ 
ಹೆಸರು 


ಗರುತ್ಮ೦ತ - ಗರುಡ 


ಗಾ೦ಗೇಯಕ್ಕೃತ ಸ್ಮರಣ - ಭೀಷ್ಮನಿ೦ಂದ 
ಸುತಿಸಲ್ಪಟ್ಟಿವನು 


ಗುರುಸುತ - ಅಶ್ವತ್ಥಾಮ 
ಗೋವತ್ಸ - ಕರು 


ಗೊ೦ತು -ಕೊಟ್ಟೆಗೆಯಲ್ಲಿ 
ದನಗಳನ್ನು ಕಟ್ಟುವ ಸ್ಮಳ 


೩ 


ಸಣೆ - ತೊಂದರೆ 


ಜಿ 


ಚಂ೦ದ್ರಶಾಲೆ - ಚ೦ರಕಾ೦ತ 
ಶಿಲೆಯಿಂದ ನಿರ್ಮಿತವಾದ ಮಹಲು 


ಚಂದ್ರಾಯ ವರ್ಣಪ್ರಭ - 
ಬೆಳದಿಂಗಳ ಕಾಂತಿ 


ಚ೦ದ್ರಿಕಾನಿಭ - ಬೆಳದಿಂಗಳಿನಂತೆ 
ಚಟಿಲಂಧಕಾರ - ದಟ್ಟಿವಾದ ಕತ್ತಲೆ 
ಚಟ್ಟಿ - ಮಣ್ಣಿನ ಗಡಿಗೆ 

ಚರಣ ನಖಾಗ - ಕಾಲುಗುರಿನ ತುದಿ 
ಚರಣರತಿ - ಪಾದದಲ್ಲಿ ಆಸಕ್ತಿ 
ಚರಣರಕ್ಷೌ - ಪಾದರಕ್ತ 


ಚರಾಚರದೀಕ್ಷಿಗೆ - 
ಚೇತನಾಚೇತನಗಳ ಹೊಣೆಯನ್ನು 
ಹೊತ್ತಿರುವ ದೇವರಿಗೆ 


ಚಲದ್ದಾತ್ರ - ನಡುಗಿದ ಶರೀರ 
ಚಾರು - ಮನೋಹರ 
ಚಾರ್ವಾಕ - ನಾಸ್ತಿಕ 
ಚಾಳಿಕಾರ - ಮೋಸಗಾರ 


ಚಿವಿಪಾಲು - ಚೆನ್ನಾಗಿ ಕಾಯಿಸಿದ 
ಹಾಲು 


ಚೂತ - ಮಾವು 

ಚೂಲ್ಲೆಯ - ದಂಡೆ 

ಛ 

ಛಪ್ಪನ್ನ - ಐವತ್ತಾರು 

ಜ 

ಜ೦ಘಾಲ - ಶೀಘ್ರ ಓಟದ; ಚಿಗರೆ 
ಜಂಭವೈರಿ - ಇಂದ್ರ 
ಜಲಜಭವಾಂಡ - ಬ್ರಹ್ಮಾಂಡ 
ಜಾಗುಮಾಡದೆ - ಸುಮ್ಮನಿರದೆ 
ಜಾಲತ್ವ - ಮೋಸ, ಮಾಯೆ 
ಜವ - ಯಮ 

ಜೀಮೂತ - ಮೇಘ 

ಜೃ೦ಭ - ವೈಭವ 

ಜೊಲ್ಲೆ ದುರುಬು - ತುರುಬಿನ ಕೂನೆ 
ಜೋಡು - ಕವಚ 


ರು 
ರುಡಿ - ಹೊಡೆತ 


ಠ 
ಠೌಳಿ - ಸುಳ್ಳು, ತಟವಟ 


ಡಢ 
ಡಿ೦ಗರಿಗ - ಸೇವಕ, ದಾಸ 


ಢಾಳ - ಕಾಂತಿ 


ತ 
ತಬಕ - ತಟ್ಟೆ 


ತರಣಿ - ಸೂರ್ಯ 


ತರಣಿಸುತ - ಸೂರ್ಯ ವಂಶಕ್ಕೆ 
ಸೇರಿದ, ಶ್ರೀ ರಾಮ 


ತಲಾಫಾತ - ನೆಲದ ಹೊಡೆತ 
ತಹರಿಸು - ಸೈರಿಸು 


ತಾಪತ್ರಯ - ಆದಿಭೌತಿಕ, ಆದಿದೈವಿಕ 
ಹಾಗೂ ಆಧ್ಯಾತ್ಮಿಕ, ಮೂರು 
ತಾಪಗಳು 


ತಾವ೦ಗಳು - ತಾವುಗಳು 
ತ್ರಿಭುವನ - ಮೂರು ಲೋಕ 


ತಿಗುರು - ಒ೦ದು ಬಗೆಯ ಸುಗಂಧದ 
ದ್ರವ್ಯ 


ತೀರ್ಥಪಾದರು - ಪೂಜ್ಯರು 


ತು೦ಗವಿಹ೦ಗ - ಉನ್ನತ ಪಕ್ಷಿ, 
ಗರುಡ 


ತುತಿ -ಸ್ತುತಿ 
ತುಭ್ಯಂ - ವಿನಗೆ 


ತುರಂಗ ಸ೦ಂಚರಣ -ಕುದುರೆ ಏರಿ 
ಸಂಚರಿಸುವವನು, ಕಲ್ಕಿ 


ತುರುಗಾಯ ಬಂದ - ದನ ಕಾಯಲು 


ಬಂದ 
ತುರುಬಿದ - ಮುಡಿದ 
ತುಲ್ಯವರ್ಜಿತ - ಅಸದೃಶ 


ತುಳಸ್ಕಾಪ್ತ - ತುಳಸಿಯಿ೦ದ ಕೂಡಿದ 


ತೆತ್ತಿಗ - ಸೇವಕ 
ತೆತ್ತಿಸಿದ - ಸೇರಿಸಿದ 
ತೊ೦ಡ - ಸೇವಕ 
ತೋಷ - ಆನಂದ 


ಥ 
ಥೋರ - ಹೆಚ್ಚಾದ 


ದ 
ದಂಡಧರ - ಯಮ 


ದಂಡಿಗೆ - ಪಲ್ಲಕ್ಕಿ 

ದಂದುಗ - ತೊ೦ದರೆ, ಕಷ್ಟ 
ದಂಭೋಳಿ - ವಜ್ರಾಯುಧ 
ದಟ್ಟಿಡಿ - ತಪ್ಪ ಹೆಜ್ಜೆ 
ದನುಜರು - ರಾಕ್ಷಸರು 


ದರ್ಪಣನಿಭ - ಕನ್ನಡಿಯಂತೆ 
ದರಿ - ಸೌಟು, ಉದ್ದರಣೆ 
ದಶಶಿರ - ರಾವಣ 


ದಿತಿಜಾತರು - ದಿತಿಯ ಮಕ್ಕಳು, 
ರಾಕ್ಷಸರು 


ದಿತಿಕಶಪರ್ಗರು - ಕಶ್ಯಪ ಹಷಿ 
ಮತ್ತು ದಿತಿಯ ಮಕ್ಕಳು, ರಾಕ್ಷಸರು 


ದಿನಕರಭವಪಾಲ - ಸೂರ್ಯ 
ವಂಶೋದ್ಧಾರಕ ಶ್ರೀರಾಮ 


ದಿನಮಣಿಕುಲಜಾತ - ಸೂರ್ಯ 
ಕುಲದಲ್ಲಿ ಹುಟ್ಟೆದವನು 


ದ್ವಿಜಗಣ - ಹಕ್ಕಿಗಳ ಹಿಂಡು (ಕೀ. 
೨೮) 


ದುರಿತ - ಪಾಪ 
ದುರಿತಗಜ - ಪಾಪವೆ೦ಬ ಆನೆ 
ದುರಿತಾನಳ - ಕಟ್ಟಿ ಬೆಂಕಿ 


ದುರ್ವಾದಿಮತ ತಿಮಿರ 
ಮಾರ್ತಾಂಡ- ದಮರ್ಮಾದದಿಂದ 
ಪಸರಿಸುವ ಅಂಧಕಾರವನ್ನು 
ಕಳೆಯುವ ಸೂರ್ಯನಂತೆ 


ದೈತ್ಯರಾಟ್‌ ಸೂನು - ದೈತ್ಯಶ್ರೇಷ್ಠನ 
ಮಗ (ಪ್ರಹ್ಲಾದ) 


ಧ 
ಧರಣಿಸುತೆ - ಸೀತೆ 


ಧವಳ - ಬಿಳಿ 
ಧುರ - ಯುದ್ಧ 
ಧ್ಯಾನ ಶಬ್ಧ 


ಸ 
ಸತ್ರ ಮೊಸಳೆ 


ನಖಾನೀಕ - ಉಗುರಿನ ಸಮೂಹ 
ನಗ - ಬೆಟ್ಟ 
ನಟಿಸು - ನರ್ತನ ಮಾಡು 


ನದಿ ಪುಳಿನ - ನದಿಯ ತೀರದ 
ಮರಳು 


ನರಯಾನ - ಆಳುಗಳು ಹೊತ್ತು 
ತರುವ ಪಲ್ಲಕ್ಕಿ 


ನಾಗಾರಿ - ಗರುಡ 
ನಾಸಿಕ - ಮೂಗು 
ನಾಸಾಪುಟ - ಮೂಗಿನ ಹೊಳ್ಳೆ 


ನಿಗಮ ಗೋಚರ - ವೇದಗಳಿಗೆ ತೋರಿ 
ಬರುವವನು 


ನಿಚಯ - ಸಮೂಹ 


ನಿರ್ಜರೋತ್ತಂಸ - ಶ್ರೇಷ್ಠರಾದ 
ಸುರರು 


ವಿರಜ - ನಿರ್ಮಲ 
ವಿರಯ - ನಿರತ 


ವಿರವಧಿಕ - ಮೇರೆಯಿಲ್ಲದ 

ವಿರುತ - ವಿಶ್ಚಯ, ಸದಾ 

ವೀಟು - ಉಚಿತ 

ವೀಕರಿಸು - ತಿರಸ್ಕರಿಸು, ವಿರಾಕರಿಸು 


ನೀರಜಾ೦ಬಕ - ತಾವರೆಯಂತೆ 
ಕಣ್ಣುಳ್ಳ 


ವೀಲಕು೦ತಲೆ - ಕಪ್ಪಾದ ಕೂದಲು 
ಉಳ್ಳವಳು 


ವೀಲಘನ - ಕಪ್ಪಾದ ಮೋಡ 
ನೆಗಹು - ಮೇಲಕ್ಕೆ ಎತ್ತು 
ನೇಹ - ಪ್ರೀತಿ, ಸ್ನೇಹ, 
ನೊಸಲು - ಹಣೆ 

ನೋನು - ವ್ರತ ಮಾಡು 


ಪಂಚವಿ೦ಶಾಖ್ಯ - 
ಇಪ್ಪತ್ತೈದನೆಯವನು, ಚತುರ್ವಿ೦ಶತಿ 


ದಂ 


ತತ್ವದ ಒಡೆಯ 


ಪಂಕಜಾಸನ - ತಾವರೆಯೇ 
ಆಸನವಾಗುಳ್ಳ ಬ್ರಹ್ಮ 


ಪಂಚಾನನ - ಸಿಂಹ 


ಪಚ್ಚೆ ಬಾವುಲಿ - ಪಚ್ಚೆಯಿ೦ದ 
ಮಾಡಿದ ಕರ್ಣಾಭರಣ 


ಪಟ್ಟೆ - ರೇಶ್ಮೆಯ ವಸ್ತೃ 


ಪದನಳಿನ - ಪಾದ ಪದ್ಮ 
ಪದುಮಜ - ಬ್ರಹ್ಮ 


ಪನ್ನಗಾಧಿಪ - ಆದಿಶೇಷನನ್ನು 
ಹಾಸಿಗೆಯಾಗುಳ್ಳವನು, ವಿಷ್ಣು 


ಪಯಸ್ಸಿ೦ಧು - ಕ್ಷೀರ ಸಾಗರ 


ಪರಾಭೂತ ಷಡ್ಚರ್ಗ - 
ಅರಿಷಡ್ಡರ್ಗವನ್ನು ಜಯಿಸುವುದು 


ಪಶ್ಚಿಮರ೦ಗ - ಶ್ರೀರಂಗಪಟ್ಟಣದ 
ರಂಗನಾಥ 


ಪ್ರಜಾನೀಕ - ಪ್ರಜೆಗಳ ಸಮೂಹ 


ಪ್ರಸ್ತರತ್‌ - ವಿಶೇಷವಾಗಿ 
ಪ್ರಕಾಶಿಸುವ 


ಪಾಕಶಾಸನ - ಇಂದ್ರ 

ಪಾಂಡು ಪ೦ಥ - ಪಾಂಡವರ ಪಕ್ಷ 
ಪಾಂತ್ರಾತ್ಮಕ ಶ್ರಾದ್ದ - ಪಿತೃ 
ಸಂಬ೦ಧ ಶ್ರಾದ್ದ 

ಪಾಟಿಲಾಧರ - ಕೆಂಪು 
ತುಟಿಯುಳ್ಳವನು 

ಪ್ರಾಣಾಪಾನ ವ್ಯಾನೋದಾನ 
ಸಮಾನ - ಪಂಚ ಪ್ರಾಣಗಳು (ಪ್ರಾಣ, 
ಅಪಾನ, ವ್ಯಾನ, ಉದಾನ, ಸಮಾನ) 


ಪಾದರಜ - ಕಾಲಿನ ಧೂಳು 


ಪಾರ್ಶ್ಚದಾವೀಕ - ಎಡ-ಬಲ 
ಸೇವಕರು 


ಪಿಡಿಯವಲು - ಒಂದು ಹಿಡಿ 
ಅವಲಕ್ಕಿ 


ಹಿನಾಕಧರ - ಬಿಲ್ಲು ಧರಿಸಿರುವ ಶಿವ 
ಪಿಪೀಲಿಕ - ಇರುವೆ 


ಪುನ್ನಾಗಕರ - ಆನೆಯ 
ಸೊಂಡಿಲಿನಂತೆ ಕೈಗಳು 


ಪುರ್ಬು - ಹುಬ್ಬು 


ಪುರಹರ - ತ್ರಿಪುರಾಸುರನನ್ನು 
ಸಂಹರಿಸಿದ ರುದ್ರ ದೇವರು 


ಪ್ರರಂಧ್ರಿಯರು - ಸುಮಂಗಲಿಯರು, 
ಮಾತೆಯರು 


ಪುರುಹೂತ - ಇ೦ದ್ರ 
ಪ್ರಲಿತೊವಲು - ಹುಲಿಯ ಚರ್ಮ 


ವಿ 


ಪುಸಿ - ಸುಳ್ಳು 


ಹೆಂಡೆ (ಪೆ೦ಟೆ) - ಹೊರೆ 


ಪೆಂಡ್ಯೆ - ಪೆ೦ಡೆಯ, ಕಾಲಿಗೆ ಧರಿಸುವ 
ಬಳೆ 


ಪೆರ್ಮೆ - ಹೆಮ್ಮೆ 
ಪೊ೦ಗಣ್ಣ - ಹಿರಣ್ಯಾಕ್ಟ 


ಪೊಂದೇರು - ಚಿನ್ನದ ರಥ, ಹೊನ್ನಿನ 


ಪೊಗರು - ಹೊಳಪು 


ಪೊಟ್ಟನಂ೦ತೆ - 
ಹೊಣೆಯಿಲ್ಲದವನಂ೦ತೆ 


ಪೊರ್ತು - ಹೊರತು 


ಪೊನ್ನ೦ಬರ - ಚಿನ್ನದ ಕಾಂತಿಯುಳ್ಳ 
ಬಟ್ಟೆ (ಹೊನ್ನಿನ ಅಂಬರ) 


ಪೋಕತನ - ತುಂಟತನ 

ಪೋಟಿ ಮಾಡುತ್ತ - ಸ್ಪರ್ಧಿಸುತ್ತ 
ಪೋತ - ಮಗ 

ಫಾಲ - ಹಣೆ 

ಫಾಲನೇತ್ರ - ಈಶ್ವರ 

ಪುಲ್ಲನಾಭ - ಕಮಲನಾಭ 
ಪುಲೈಸು - ಚಿಗುರು 


ಬ.ಭ 
ಬ೦ಡಿ ಬೋವ - ಸಾರಥಿ, 
ಬಂಡಿಯನ್ನು ನಡೆಸುವವನು 


ಬಲ್ಬು - ಬಲವಾಗಿ 

ಬಾಕುಳಿಕ - ಹೆಬ್ಬಯಕಯುಳ್ಳವ 
ಬಾವನ್ನ - ಶ್ರೀಗಂಧ 

ಬಾವುಲಿ - ಬಾವಲಿ, ಕರ್ಣಾಭರಣ 
ಬಾಹುಪುರಿ -ತೋಳಬಂ೦ದಿ 
ಬಾಹೋದು - ಬರುವುದು 


ಬುಧಜನ - ವಿದಾಂಸರು 


ಬಿ೦ಬೋಷ್ಮ - ಪ್ರಕಾಶಮಾನವಾದ 
ತುಟಿ 


ಬಂಡು - ಅವಮಾನ 
ಭಯದ್ರವಿಣ - ಭಯಕಾರಕ 
ಭವಕೂಪಾರ - ಜನ್ಮವೆ೦ಬ ಸಮುದ್ರ 


ಭಾವಜನಯ್ಯ - ಮನ್ಮಥನ ತಂದೆ, 
ವಿಷ್ಣು 


ಭಾಸಿಸು - ಪ್ರಕಾಶಿಸು 


ಭಾಸುರಾ೦ಗ - ಪ್ರಕಾಶಮಾನವಾದ 
ಶರೀರ 


ಭುಜ೦ಗ - ಹಾವು, ಸರ್ಪ 


ಭುಜಕೀರ್ತಿ - ಭುಜದ ಮೇಲಿನ 
ಆಭರಣ 


ಭೂತಿ - ಇರುವಿಕೆ, ಅಸ್ತಿತ್ವ 


ಬೃಗುರಾಮಾವತಾರ - 
ಪರಶುರಾಮಾವತಾರ 


ಭೂಮಿಭ್ಯತ್‌ - ಪರ್ವತ 


ಭೂಮಿದೇವರು - ಬ್ರಾಹ್ಮಣರು 
(ಭೂಸುರರು) 


ರುಕ್ಮಿಣಿ 


ಭೋಗಿಶಯನನ ದಿನ - ಹರಿದಿನ, 
ಏಕಾದಶಿ 


ಮ 
ಮೃಡ - ಈಶ್ವರ 


ಮಂದರೋದ್ದರ - 
ಮಂದರಗಿರಿಯನ್ನೆತ್ತಿದ ಕೃಷ್ಣ 


ಮಕರಾರಿ - ಮೊಸಳೆಯ ಶತ್ರು, 
ವಿಷ್ಣು 


ಮಕರಿಕಾಪತ್ರ - ಕೆನ್ನೆಯ ಮೇಲೆ 
ಸ್ತ್ರೀಯರು ಬರೆದುಕೊಂಡಿರುವ ಚಿತ್ರ 


ಮಚ್ಚಾಸನಾತೀತ - ತನ್ನ ಆಜ್ಞೆ 
ಖೀೀರಿದವನು (ಮತ್‌ ಶಾಸನಾತೀತ) 


ಮಣಿ (ಕ್ರಿ)- ನಮಸ್ಕರಿಸು 

ಮಥಿಸಿ - ಕಡೆದು 

ಮನ್ಮಣೆಗಾರ - ಸನ್ಮಾವಿತನಾದವನು 
ಮರ್ಮ ್ಮಕರ್ಮ - ರಹಸ್ಯಕಾರ್ಯ 


ಮರುದ೦ಶರಮತ - ಮಾರುತನ 
ಅಂಶದವರಾದ ಆನಂದತೀರ್ಥರ 
ಮತ 


ಮಶಕ - ಸೊಳ್ಳೆ 
ಮಸಕ - ತಲೆ 


ಮಹೋರಸ್ಕಡಿರ್ದಂ - ದೊಡ್ಡ 
ಎದೆಯನ್ನು ಬಡಿದನು 


ಮಾಗಧ - ಜರಾಸಂಧ, ಕೃಷ್ಣನವೈರಿ 


ಮಾತಂಗ - ಆನೆ 
ಮಾಣಿಸು - ನಿವಾರಿಸು 
ಮಾಣು - ಬಿಡು 


ಮಾನಸೇ೦ದೀವರ - ಮನಸ್ನೆಂಬ 
ಕನ್ನೈದಿಲೆ 


ಮಾರಜನಕ - ಮನ್ಮಥನ ತಂದೆ 
ಮಾರ್ಜಾಲ - ಬೆಕ್ಕು 
ಮಾರನಯ್ಯ - ಮನ್ನಥಜನಕ, ವಿಷ್ಣು, 


ಕೃಷ 


ಲ 


ಮಿಂಚು ಕೂಳು - ಆಕರ್ಷಕವಾದ 
ಆಹಾರ 


ಮುಗುಳು - ಮೊಗ್ಗು 
ಮುಜ್ಜಗ - ಮೂರು ಜಗತ್ತುಗಳು 


ಮುರಮುಷ್ಠಿಕ ವೈರಿ - ಮುರಾಸುರ, 
ಮುಷ್ಠಿಕರನ್ನು ಸ೦ಹರಿಸಿದ ಶ್ರೀಕೃಷ್ಣ 


ಮುರುಡಿ - ಕೈಗೆ ಧರಿಸುವ ಒ೦ದು 
ಆಭರಣ 


ಮೃಗನಾಭಿ - ಒಂದು ಬಗೆಯ 
ಸುಗ೦ಧ ದ್ರವ್ಯ, ಕಸ್ತೂರಿ 


ಮೃಡ ಸಖ - ಈಶ್ವರನ ಮಿತ್ರ 
ಮೌಕಿಕ - ಮುತ್ತು 


ಯ 
ಯಾನಾಳಿ - ವಾಹನ ಸಮೂಹ 


ಯಾಯವಾರ - ಭಿಕ್ಷೆ 
ಯುಗಳ - ಜೊತೆ, ಜೋಡಿ 
ಯೂಥ - ಸೈನ್ಯ 


ರ 
ರತಿಕಜ್ಜ - ರತಿ ಕ್ರೀಡೆ 


ರತಿವಿದಗ್ನರು - ಕಾಮಕಲೆಯಲ್ಲಿ 
ನಿಪುಣರು 


ರವಣ - ಗೋಳು 


ರವಿಕೋಟಿಸ೦ಕಾಶ - ಕೋಟಿ 
ಸೂರ್ಯ ಪ್ರಭೆ ಉಳ್ಳವನು 


ರಾಜೀವಾಕ್ಷ - ತಾವರೆಯಂತೆ 
ಕಣ್ಣುಗಳುಳ್ಳವನು 


ರೋಮಚ್ಚಟಾ ಪ್ರಲ್ಮ-ಪುಳಕಿತ 
ರೋಮಸಮೂಹ 


© 
ಲಸನ್ನ್‌ಕಿಕ - ಪ್ರಕಾಶಮಾನವಾದ 
ಮುತ್ತು 


ಲಿಕುಚ - ಕಂಜಿ ಕಾಯಿ 


ಲುಪ್ಪವಡಿಪ - ವಿದ್ರೆಯಿ೦ದ 
ಏಳುವುದು (ಉಪ್ಪವಡಿಪ) 


ಲೆತ್ತ - ಪಗಡೆ 


ಲೇಲಿಹಾನ - ಹಾವು, ಸರ್ಪ (ಶೇಷ 
ದೇವರು) 


ಲೋಕ ಪಾವೀಕಗಳ್‌ - ಲೋಕ 
ಪಾಲಕರು (ದಿಕ್ಕಾಲಕರು) 


ವ 
ವ್ರಜ - ಗೋಕುಲ 


ವಕ್ತಾ೦ತ - ಕಟವಾಯಿ 
ವಜ್ಮುರೆದೆ - ವಜ್ರದಂತಹ ಎದೆ 


ವಹ್ರಾ೦ಕುಶ ಧ್ವಹಾ೦ಕಿತ ಹೆಜ್ಜೆ - 
ದೇವ ಪಾದರೇಖೆಯ ವಿವರ 


ವನಜಭವಜನಕ - ಬ್ರಹ್ಮನ ತಂದೆ 
ವಹ್ನಿಪುರ - ಬನ್ನೂರು (ಬೆಂಕಿಯು 
ಪೂರ್ವ ಪದವಾಗಿರುವ ಊರು) 
ವಾತಜ - ವಾಯುಪುತ್ರ 

ವಾತಸುತ - ವಾಯು ದೇವರ ಮಗ 


ವಾದಿತಿಮಿರ - ದುರ್ವಾದವೆ೦ಂಬ 
ಅಂಧಕಾರ 


ವಾದಿಶರಭ ಭೇರುಂಡ - 
ವಾದಿಗಳೆ೦ಬ ಶರಭಗಳನ್ನು 
ಭೇದಿಸುವ ಭೇರು೦ಡ ಪಕ್ಷಿ 
ವಾರಾಶಿಜಾವಲ್ಲಭ - ಸಮುದ್ರದಲ್ಲಿ 
ಜನಿಸಿದ ಲಕ್ಷ್ಮಿಯ ವಲ್ಲಭ, ವಿಷ್ಣು 
ವಾರಿಹಾರಿ ವದನ - ಕಮಲಕ್ಕೆ 


'ಶತ್ರು'ವಾದ ಚ೦ದ್ರನ 
ಮುಖವುಳ್ಳವನು 


ವಾರಿಧಿನಿಲಯ - ಕ್ಷೀರ ಸಾಗರದಲ್ಲಿ 
ನೆಲೆಸಿರುವವನು 


ವಾರಿವಾಹವಿಭಾ೦ಗ - ನೀರನ್ನು 
ಧರಿಸಿರುವ ಮೋಡದಂತೆ 
ಶರೀರವುಳ್ಳವ 


ವಾಲೆ - ಓಲೆ 
ವಾಲ್ಕೆಸು - ಓಲೈಸು 


ವಾಸವನುತ - ಇಂದ್ರನ 
ಕೂಂಡಾಟಿಕ್ಕ ಪಾತ್ರನಾದವನು 


ವಾಸಿ - ಕೀರ್ತಿ 

ವ್ಯಾಘಾತ - ಹೊಡೆತ 

ವ್ಯಾಹೃತ್‌ - ಆವರಿಸಿದ 

ವಿಕಟ - ಡೊಂಕು, ವಕ್ರ 

ವಿಗಡ - ತೊಂದರೆ 

ಎವಿತತ - ಶ್ರೇಷ್ಠವಾದ 

ವಿರಿಂಚಿ - ಬ್ರಹ್ಮ 

ವಿಷಧರ - ನಂಜುಂಡ 
ವಿಷಯಂ೦ಗಳು - ಇ೦ದ್ರಿಯಾಭಿಲಾಷ 


ವಿಹಂ೦ಗ ತುರಂಗ - ಗರುಡನನ್ನೇ 
ಕುದುರೆಯಾಗಿ ಉಳ್ಳವನು, ವಿಷ್ಣು 


ವೃ೦ದಾರಕಾಧೀಶ - ದೇವತೆಗಳ 
ಒಡೆಯ 


ವೃಕೋದರ - ಭೀಮ 


ವೇದಸ್ತೇಯಾರಿ - ವೇದಗಳನ್ನು 
ಕದ್ದವನ ಶತ್ರು 


ವೇನ - ಅ೦ಗರಾಜನ ಮಗ (ಈತ 
ನಾಸ್ತಿಕ) 


ವೈಜಯಂತಿ - ವಿಷ್ಣುವಿನ ಮಾಲೆ 


ಪ 
ಶ೦ಬಕಾ೦ತಕ - ಪ್ರದ್ಯುಮ್ನ 


ಶಕ್ರ - ಇಂದ್ರ 
ಶತಶ್ಕ೦ಗ - ಒಂದು ಪರ್ವತದ ಹೆಸರು 
ಶರದಟ್ಟುಳಿ - ಬಾಣದ ಹಾವಳಿ 


ಶರಧಿ ಗಂಬೀರ - ಸಮುದ್ರದಂತೆ 
ಗಾಂಭೀರ್ಯ ಉಳ್ಳವನು 


ಶಲ್ಪ - ಪತ೦ಗದ ಹುಳು 
ಶರ್ವ - ಈಶ್ವರ 

ಶಶಾಂಕ - ಚ೦ದ್ರ 

ಶಶಿ - ಚಂದ್ರ 

ಶಾಲಿ - ಭತ್ತ 

ಓದನ - ಅನ್ನ 
ಶಾಲ್ಯೋದನ - ಆನ್ನ 
ಶಾತ್ರವಾತ - ಶತ್ರುಸಮೂಹ 


ಶ್ಯಾರೆ -ಒ೦ದು ಸೇರು, ಒಂದು ಹಿಡಿ 
ಬೊಗಸೆಯಷ್ಟು 


ಶಿಖಿಪಿಂಚ - ನವಿಲುಗರಿ 


ಶ್ರೀವತ್ಸ ಲಾ೦ಛನ - ವಿಷ್ಣುವಿನ 
ಎದೆಯ ಮೇಲಿರುವ ಚಿಹ್ನೆ 


ಶುಕಪಿಕರವ -ಗಿಳಿ, ಕೋಗಿಲೆಗಳ 
ಧ್ವನಿ 


ಶೇಷಗರಳ - ಮಿಕ್ಕವಿಷ 


ಶೋಡಶ ಸಹಸ್ರ - ಹದಿನಾರು ಸಶ್ಯೇನ 
ಪಕ್ತಿ - ಗಿಡುಗ 


ಸಂಕುಲೀಭೂತ - 
ಒಟ್ಟಿಗೂಡಿರುವುದು 


ಸಂಕರ್ಷಣ - ಸಂಕರ್ಷಣ ರೂಪದ 
ರುದ್ರ ದೇವರು 


ಸಂಗರ ಶ್ರಾಂತಿ - ಯುದ್ದ ವಿರಾಮ 
ಸಂ೦ಚನ್ನಿನಾದ - ಶಬ್ದಸಮೇತವಾದ 
ಸಂಭೂತಿ - ಆವಿರ್ಭಾವ 


ಸಂಸಾರ ವಾರಾಶಿ - ಸಂಸಾರ 
ಸಮುದ್ರ 


ಸಮಜಾನು - ಜೋಡಿಸಿದ ಕಾಲುಗಳು 


ಸರಸಿಜನಯ್ಯ - ಬ್ರಹ್ಮನ ತಂದೆ, 
ವಿಷ್ಣು 


ಸರಸಿಜನಾಭ - ಪದ್ಮನಾಭ 
ಸರಿತ - ಸರೋವರ 
ಸರು ಹೊತ್ತು - ನಡುರಾತ್ರಿ 


ಸರ್ವಶುಭ ಭೋಕ್ತ - ಎಲ್ಲ ಶುಭಗಳ 
ಸಾರವನ್ನು ಸವಿಯುವವ 


ಸ್ವಶುರ (ಶ್ವಶುರ) - ಮಾವ 
ಸ್ವಸ್ತಿದಾನ ಕ್ರಿಯಾಭ್ಯಸ್ತವ೦ - 
ಮಂಗಲ ಕಾರ್ಯ ಮಾಡುವವ 


ಸಾಮಜವರದ - ಗಜೇ೦ದ್ರವಿಗೆ 
ವರವನ್ನು ದಯಪಾಲಿಸಿದವನು 


ಸಾರಂಗ - ಜಿಂಕೆ, ಜಿ೦ಕೆಯ ಕೊ೦ಬು 
ವಾದ್ಯವಾಗಿ 


ಸಾಯುಜ್ಯ - ಮುಕ್ತಿಗಳಲ್ಲಿ 
ಮುಖ್ಯವಾಗಿ ನಾಲ್ಕು ಬಗೆ - 
ಸಾಲೋಕ್ಯ, ಸಾಮೀಪ್ಯ 
ಸಾರೂಪ್ಯ, ಸಾಯುಜ್ಯ 

ಸಿ೦ಗರ - ಶೃ೦ಗಾರ 

ಸಿ೦ಂಧುಶಾಯಿ - ಕೀರ ಸಾಗರದಲ್ಲಿ 
ಮಲಗಿದವನು, ವಿಷ್ಣು 

ಸಿಕ್ತಾನನ - ಬಳೆದ ಮುಖ 

ಸುರ ಕದಂಬ - ದೇವತಾ ಸಮೂಹ 


ಸುಖತೀರ್ಥ ಶಾಸ್ತ್ರ - 
ಆನಂದತೀರ್ಥರ ಸರ್ವಮೂಲವೆ೦ಬ 
ಗ್ರಂಥಗಳು 


ಸುಷುಪ್ತಿ - ವಿದ್ರೆ 
ಸುರತರು - ಕಲ್ಪವೃಕ್ಷ 
ಸುಳಿಪಲ್ಲು - ಸ್ವಚ್ಚವಾದ ಹಲ್ಲು 


ಸೂತ್ರ ನಾಮಕ - 
ಚೇತನಾಚೇತನಗಳಲ್ಲಿ 
ಅಂತರ್ಗತನಾಗಿರುವ 
ವಾಯುದೇವರು 


ಸೋಗೆಗಣ್ಣು - ನವಿಲಿನ ಕಣ್ಣಿನ೦ತೆ 
ಚ೦ಚಲವಾಗಿರುವ ಕಣ್ಣು 


ಸೋಮ ಸೂರ್ಯೋಪರಾಗ - ಚಂದ್ರ 
ಇಲ್ಲವೆ ಸೂರ್ಯರ ಗ್ರಹಣ ಕಾಲ 


ಸೋಳ ಸಾಸಿರ - ಹದಿನಾರು ಸಾವಿರ 


ಹ 

ಹನು - ದವಡೆ 
ಹಮಿಟೆ - ಅಹ೦ಭಾವ 
ಹಮ್ಮು - ಅಹ೦ಕಾರ 
ಹರಣ - ಪ್ರಾಣ 
ಹರಲಿಗ - ಅಪವಾದಿ 


ಹರಿಣಾ೦ಕ - ಚ೦ದ್ರ, ಜಿಂಕಯ 
ಗುರುತುಳ್ಳವನು 


ಹರವಿ - ದೊಡ್ಡ ಗಡಿಗೆ 
ಹರಿಪಾದೋದಕ - ಗ೦ಗೆ 

ಹರಿಯ ದಿವ್ಯಾಸ್ತ - ನಾರಾಯಣಾಸ್ತೃ 
ಹರಿವರ - ಕಪಿಶ್ರೇಷ್ಠ 

ಹಾಟಿಕ - ಬಂಗಾರ 

ಹಾರಿ ಹಾರಿ - ನೋಡಿ ನೋಡಿ 
ಹಾವು_ಗೆ - ಪಾದುಕೆ 

ಹೀರೆ - ವಜ್ರ 

ಹೀಲಿ - ನವಿಲುಗರಿ 

ಹೃದ್ದಂಹರ - ಹೃದಯವೆಂಬ ಗವಿ 
ಹೆಮ್ಮಗ - ಹಿರಿಯ ಮಗ 
ಹೆಬ್ಬಾಲೆಯರು - ದೊಡ್ಡ ಹೆಂಗಸರು 


(ಹಿರಿಯ ಬಾಲೆಯರು) 
ಹೊಲಬು -ದಾರಿ 


ಹೈಕಳು - ಮಕ್ಕಳು 


ಅನುಬ೦ಧ- ಊ 


ವಿಷಯ ಸೂಚಿ 


ವಿಷಯ: ಕೀರ್ತನೆ ಸಂಖ್ಯೆ 

ಗಣೇಶ: ೯೯ 

ರ೦ಗನಾಥ: ೧, ೨, ೧೮, ೧೯, ೨೨, ೨೬, ೫೫ 
ರಾಮಚಂದ್ರ: ೨೦, ೨೧ 

ತಿರುಪತಿ ವೆಂಕಟೇಶ: ೧೬, ೨೩, ೨೫, ೯೮ 
ಪಂಢರಪುರ ವಿಠ್ಠಲ: ೮೯ 

ಬಂಕಾಪುರದ ನರಸಿ೦ಹ: ೬೭ 


ಉಡುಪಿಯ ಶ್ರೀಕೃಷ್ಣ: ೧೦೨, ೧೨೪, ೧೨೮, ೧೩೬, ೧೩೯, ೧೪೬, ೧೪೯ 


ಬಾಲಕೃಷ್ಣ-ಗೋಪಹಿಯರು: ೧೭, ೨೬-೩೧, ೩೪-೪೪, ೪೬-೫೦, ೯೧, ೧೧೨, ೧೧೩, 
೧೧೯, ೧೨೨-೧೨೩, ೧೨೪- ೧೨೭, ೧೨೯-೧೩೦, ೧೩೪-೧೩೭, ೧೪೧, ೧೪೪, ೧೪೫, 
೧೪೭-೧೪೯ 


ಶ್ರೀಕೃಷ್ಣನ ವೇಣುಗಾನ: ೪೫, ೧೨೦, ೧೨೯, ೧೩೩, ೧೪೬ 
ಶ್ರೀಕೃಷ್ಣನ ಕಾಳಿ೦ಗ ಮರ್ದನ ನಾಟ್ಯ: ೧೩೧ 
ಮಹಾಲಕ್ಷ್ಮಿ: ೩೨, ೩೩ 

ರುಕ್ಮಿಣಿ-ಸತ್ಯಭಾಮೆ: ೩೪ 


ಹರಿ ಭಕ್ತಿ / ಹರಿ ಸೇವೆ / ಹರಿಯ ನಾಮಸ್ಮರಣೆ: ೩, ೪, ೫, ೬, ೧೩, ೧೪, ೧೫, ೭೨, 
೭೩, ೭೪-೮೧, ೮೯, ೧೦೦, ೧೦೧, ೧೦೪-೧೦೬, ೧೦೮, ೧೦೯, ೧೧೪-೧೧೮, ೧೪೦, 
೧೪೨ 


ಆತ್ಮನಿವೇದನೆ / ಶರಣಾಗತಿ: ೯, ೧೦, ೧೨, ೫೬-೫೮, ೬೦-೬೨, ೬೪, ೮೩, ೮೫, ೮೬, 
೮, ೧೧೦, ೧೧೧, ೧೨೧, ೧೪೨, ೧೭೨: ೧೮೮ 


ರುದ್ರ ದೇವರು: ೭, ೫೨, ೧೬೧, ೧೬೨ 
ಹನುಮ-ಭೀಮ-ಮಧ್ದರು: ೫೧, ೯೨, ೮೩, ೧೫೦, ೧೫೧-೧೬೦ 
ಜಯತೀರ್ಥರು: ೧೬೩, ೧೬೪ 

ಜಿತಾಮಿತ್ರರು: ೫೩ 

ಶ್ರೀಪಾದರಾಜರು: ೧೬೫- ೧೬೮ 

ವ್ಯಾಸರಾಯರು: ೫೪, ೫೫ 

ಪುರಂದರದಾಸರು: ೧೭೧ 

ಹರಿ-ಹರರು: ೨೪ 


ಸಜ್ಜನರ ಸ೦ಗ, ಹರಿ ಭಕ್ತರು / ಹರಿದಾಸರ ಮಹಿಮೆ: ೧೧, ೫೯, ೬೩, ೬೬, ೬೭, ೧೩೭, 
೧೬೯, ೧೭೦ 


ನೀತಿಬೋದೆ: ೬೮, ೬೯, ೭೦, ೭೧, ೮೭, ೯೦, ೧೮೯- ೨೦೩ 


ದಶಾವತಾರಗಳು/ ಮ೦ಗಳಪದಗಳು: ೮, ೯೪, ೯೫, ೯೬, ೯೭, ೯೮, ೧೦೩, ೧೦೭, 
೧೪೧, ೨೧೦, ೨೧೧, ೨೧೨ 


ಭ್ರಮರಗೀತೆ: ೯೧ 

ದಂಡಕ: ಶ್ರೀ ಲಕ್ಷ್ಮೀ ನೃಸಿಂಹ ಪ್ರಾದುರ್ಭಾವ ದಂಡಕ: ೯೩ 
ಗದ್ಯ ದಂಡಕ: ೧೪೩ 

ಅದ್ವೈತ ಮತ: ೧೭೫ 


ಅನುಬ೦ಂಧ- ಎ 


ಕೀರ್ತನೆಗಳ ಅಕಾರಾದಿ ಸೂಚಿ 


ಕ್ರ.ಸಂ. - ಕೀರ್ತನೆಯ ಮೊದಲ ಸಾಲು - ಕೀರ್ತನೆ ಸಂ. 
೧- ಅ೦ಗಜನಯ್ಯನು ಗೋಕುಲ ಪೋಗುವಾಗ - ೧೧೯ 

೨- ಅ೦ತರ೦ಗದಿ ಬ್ರಹ್ಮಾನ೦ದನಾಗಿ ನೀವಿರಲು - ೧೨೧ 

೩- ಅಂಗನೆ ನೋಡುವ ಬಾರೆ - ೧೨೦ 

೪- ಅ೦ಬರದಾಳವನು ಇನಶಶಿಗಳಲ್ಲದೆ - ೭೫ 

೫- ಅಕಟಕಟ ಸ೦ಸಾರವನು ನೆಚ್ಚಿ ಕಡಬ್ಯಾಡ - ೬೮ 

೬- ಅನ್ನ೦ತ ಕಾಲದಲಿ ನಿನ್ನ ನಾನರಿಯದೆ - ೫೬ 

೭- ಅನಂತ ಕಾಲದಲ್ಲಿ ಯಾವ ಪುಣ್ಯದಲ್ಲಿ - ೭೬ 

ಆ- ಅಪರಾಧವೆನ್ನದಯ್ಕ ಹೇ ಜೀಯ - ೧೭೨ 

೯- ಆರು ದಯ ಮಾಡ್ಯಾರು ಕೃಷ್ಣ - ೧೭೩ 

೧೦- ಆರು ನಿನಗಿದಿರಧಿಕ ಧಾರುಣಿಯೊಳಗೆ - ೧೫೦ 

೧೧- ಆಲದೆಲೆಯ ಮ್ಯಾಲೆ ಮಲಗಿದಂದು ನಿನ್ನ - ೨೧೦ 
೧೨- ಆವ ಜನುಮದ ತಾಯಿ ಆವ ಜನುಮದ ತಂದೆ - ೨೦೪ 
೧೩- ಆವಾವ ಬಗೆಯಿಂದ ರಕ್ಷಿಸುವಿಯೆ - ೧೮೪ 

೧೪- ಇ೦ದಿಗೆ೦ತೊ ನಾಳೆಗೆ೦ತೊ - ೨೦೫ 

೧೫- ಇ೦ದಿವಿರುಳಿನ ಕನಸಿನಲಿ ಬಂದು - ೨೬ 

೧೬- ಇಕ್ಕೋ ನೋಡೆ ರಂಗನಾಥನ ಚಿಕ್ಕಪಾದವ - ೧ 

೧೭- ಇಟ್ಟಾಂಗೆ ಇರುವೆನೊ ಹರಿಯೇ ಎನ್ನ ದೊರೆಯೇ - ೫೭ 


೧೮- ಇದನಾದರು ಕೂಡದಿದ್ದರೆ ನಿನ್ನ ಪದಕಮಲವ - ೫೮ 
೧೯- ಇದಿರದಾವನು ವಿನಗೀ ಧರೆಯೊಳು - ೫೪ 

೨೦- ಇದು ಬಲು ಸುಖ ಕಾಣೆ ಕೇಳಿದ ಕಣೆಗಾಣೆ - ೧೦೦ 

೨೧- ಇನ್ನಿವನು ಈಗ ಬರಲಿದಕೆ ಬಗೆಯೇನು - ೨೭ 

೨೨- ಈ ವನದೆಡೆಗಳು ಈ ಲತೆವನಗಳು - ೨೮ 

೨೩- ಈತನೀಗ ವಾತಜಾತನು ತನ್ನ ತಾತನಾಗಿ ದನುಜ - ೧೫೧ 
೨೪- ಉಕ್ಕುವ ತುಪ್ಪಕ್ಕೆ ಕೃಯಿಕ್ಕುವೆ ನಾನು - ೧೭೫ 

೨೫- ಉತ್ತಮರ ಸ೦ಗ ಎನಗಿತ್ತು ಸಲಹೊ - ೫೯ 

೨೬- ಎ೦ತು ಪೊಗಳುವೆ ನಿಮ್ಮ ಯತಿಕುಲರನ್ನ - ೧೫೨ 

೨೭- ಎ೦ಥಾದಯ್ದೊ ಹರಿಯ ಕರುಣ - ೧೦೧ 

೨೮- ಎಂದ ಮಾತು ಚ೦ದವಾಯಿತೆ೦ದು ಗೋಪಿ - ೧೨೨ 
೨೯- ಎ೦ದಿಗಾದರೋ ಒಮ್ಮೆ ಕೊಡು ಕಂಡ್ಯ ಹರಿಯೆ - ೧೨೩ 
೩೦- ಎ೦ದೆ೦ದೆನ್ನ ಮನದಿಂದ ಅಗಲದಿರೊ - ೧೭೬ 

೩೧- ಎದುರ್ಕಾರೊ ಗುರುವೇ ಸಮರ್ಯಾರೊ- ೧೬೩ 

೩೨- ಎನ್ನ ಬಿಂಬ ಮೂರುತಿಯ ಪೂಜಿಸುವೆ ನಾನು - ೧೭೭ 
೩೩- ಎನ್ನ ಮನ ಕಂಡ ಕಡೆಗೆ ಎರಗುತಿದೆ - ೧೭೮ 

೩೪- ಎನ್ನ ಮನ ವಿಷಯಂಗಳಲಿ ಮುಣುಗಿತೊ - ೭೭ 

೩೫- ಎನ್ನ ಮಹಾದೋಷಗಳನ೦ತವಾದರೆ ಅಂಜಿ ನಾನು - ೧೭೯ 
೩೬- ಎಲ್ಯಾಡಿ ಬ೦ದ್ಯೋ ಎನ್ನ ರಂಗಯ್ಯ ಬೀ - ೨೯ 

೩೭- ಎಲ್ಯಾಡಿ ಬ೦ದ್ಯೋ ಬೀ ಹೇಳಯ್ಯ - ೩೦ 

೩೮- ಎಲ್ಲಿ ಮಾಯವಾದನೆ ರಂಗಯ್ಯನು - ೧೨೪ 


೩೯- ಎಷ್ಟು ಜನ್ಮದಲಿ ಮಾಡಿದಳೊ ಗೋಪಿ ಶ್ರೀಕೃಷ್ಣ -೧೨೫ 
೪೦- ಎಸಳುಗ೦ಗಳ ಕಾಂತಿ ಹೊಳೆವ ಮುಖದಲಿ ಡಾಳ - ೧೨೬ 
೪೧- ಏಕ ದೂರುವಿರೇ ರಂಗಯ್ಯನ - ೩೧ 

೪೨- ಏನು ಬೇಡಲೊ ನಿನ್ನ ದೇವಾಧಿದೇವ - ೧೮೦ 

೪೩- ಏನು ಭ್ರಮೆ ಮನುಜರಿಗೆ ಎಷ್ಟು ಮಮತೆ ಪ್ರಕೃತಿಯಲಿ - ೬೯ 
೪೪- ಏನೆ೦ಬೆ ನಿಮ್ಮ ಕರುಣವು ದೇವವರ್ಯ - ೧೫೩ 

೪೫- ಒಂದರಿಂ ಸುಖವಿಲ್ಲ ಹುಟ್ಟು ಮೊದಲು ಡ೦ಭದಿ೦ದ - ೧೮೧ 
೪೬- ಒಲಿದೆ ಯಾತಕಮ್ಮ ಲಕುಮಿ ವಾಸುದೇವಗೆ - ೩೨ 

೪೭- ಒಲ್ಲೆನಮ್ಮ ಲಕುಮಿಯ ನಲ್ಲ ಬಾರದಿದ್ದರೆ - ೩೩ 

೪೮- ಓಲಗ ಸುಲಭವೊ ರಂಗಯ್ಯನ - ೧೯೮ 

೪೯- ಕಂಗಳಿಗೆ ಹಬ್ಬವಾಯಿತಯ್ಯ ಮಂಗಳಾತ್ಮಕ - ೧೭೦ 

೫೦- ಕ೦ಗಳಿದ್ಯಾತಕೂ ಕಾವೇರಿ ರಂಗನ ನೋಡದ - ೨ 

೫೧- ಕ೦ಗಳು ಚೆಲುವನು ನೋಡಿ- ೨೦೬ 

೫೨- ಕ೦ಜನೇತ್ರೇ ಶುಭ ಮ೦ಗಳಗಾತ್ರೆ - ೩೪ 

೫೩- ಕಂಡೆ ಕನಸಿನಲಿ ಕಾರುಣ್ಯಮೂರ್ತಿ ಹರಿಯ - ೧೦೨ 

೫೪- ಕ೦ತುಪಿತನೆ ನಿನ್ನ ಎಂತು ವರ್ಣಿಪೆ - ೩ 

೫೫- ಕಂದನಿಗೆ ಕಾಲಿಲ್ಲವಮ್ಮ ಪುಟ್ನಿದಂದಿನಿಂದ - ೧೨೭ 

೫೬- ಕಂಬಳಿಯ ಬುತ್ತಿಯಲಿ ಕಸವನಾರಿಸುವರು೦ಟೆ - ೭೮ 

೫೭- ಕಡೆಗೋಲ ತಾರೆನ್ನ ಚಿನ್ನವೆ - ೧೨೮ 

೫೮- ಕಣ್ಣಿಗೆ ಕಟ್ಟಿದ೦ತಿದೆ ಬಣ್ಣದ ಕೊಳಲ ಭಾವಿಸಿ - ೧೨೯ 

೫೯- ಕರುಣದಿ ತನುಮನ ಧನ೦ಗಳೆಲ್ಲವು - ೭೯ 


೬೦- ಕರೆತಾರೆಲೆ ರಂಗನ ಶ್ರೀ ಹರಿಯ ನೀ ಕರೆತಾರೆಲೆ ರಂಗನ - ೧೦೩ 
೬೧- ಕರ್ಪೂರದಾರತಿಯ ತಂದೆತ್ತಿರೆ - ೨೧೧ 

೬೨- ಕಲಿಕಾಲಕೆ ಸಮಯುಗವಿಲ್ಲವಯ್ಯ - ಆ೦ 

೬೩- ಕಾಣದೆ ನಿಲ್ಲಲಾರೆ ಕಮನೀಯ ಮೂರ್ತಿಯ - ೧೩೦ 

೬೪- ಕಾಮವೆ೦ಬ ಹೆಚ್ಚಿನ ಕಾಡುಗಿಚ್ಚೂ೦ದು ಕಡೆಯಲೆನ್ನ - ೧೮೨ 
೬೫- ಕಾಳ ಬೆಳದಿ೦ಗಳು ಈ ಸ೦ಸಾರ ಕತ್ತಲೆ ಬೆಳದಿ೦ಗಳು - ೭೦ 
೬೬- ಕಾಳಿ೦ಗನಾ ಮೆಟ್ಟೆ ನಾಟ್ಯವಾಡಿದ - ೧೩೧ 

೬೭- ಕೀರ್ತಿಸಿ ಜನರೆಲ್ಲ ಹರಿಯ ಗುಣ - ೪ 

೬೮- ಕೃಷ್ಣ ಕೃಷ್ಣ ಕೃಷ್ಣಾ ಎ೦ದು ಮೂರು ಬಾರಿ ನೆನೆಯಿರೊ - ೧೯೯ 
೬೯- ಕೇಳಿದ್ಯಾ ಕೌತುಕವನ್ನು ಕೇಳಿದ್ಯಾ - ೩೫ 

೭೦- ಕೊ೦ಬು ಕೊಳಲನೂದುತ ನಂಬಿಸಿ ಪೊದನೇಯವ್ವ - ೩೬ 
೭೧- ಕೊಡೊ ಕೊಡೊ ಕೂಡೊ ತಡಮಾಡ ಬೇಡ ಹರಿ - ೧೩೨ 
೭೨- ಕೊಳಲನೂದುವ ಚದುರನ್ಯಾರೆ ನೋಡಮ್ಮ - ೧೩೩ 

೭೩- ಗಜಮುಖನೆ ಸಿದ್ದಿದಾಯಕನೆ ವಂದಿಪೆ ಶರಣು - ೯೯ 

೭೪- ಗುಮ್ಮ ಬ೦ದನೆಲೊ ದುರ್ಜನ ಬೇಡ - ೭ 

೭೫- ಗೊಲ್ಲಶಿಯರೆಲ್ಲ ಕೂಡಿ ಎನ್ನ ಮೇಲೆ ಇಲ್ಲದ ಸುದ್ದಿ - ೩೭ 
೭೬- ಗೋವಿಂದ ಗೋವಿಂದ ಕೃಷ್ಣ ಹರಿ - ೧೮೩ 

೭೭- ಚಿ೦ತೆಯನು ಮಾಡದಿರು ಚದುರೆ ನಿನಗೆ ನಾನು - ೫ 

೭೮- ಚಿತ್ತಗೊಟ್ಟು ಸಿರಿಕೃಷ್ಣ ಕಾಯಿ ಕಂಡ್ಯ - ೧೮೪ 

೭೯- ಚಿತ್ರಜನಯ್ಯನ ಚಿ೦ತಿಸು ಮನವೆ - ೭೧ 

ಆಂ- ಛೀ ಛೀ ಮನವೆ ನಾಚದ ತನುವೆ - ೨೦೦ 


ಆ೧- ಜನುಮ ಜನುಮದಲಿ ಕೊಡು ಕಂಡ್ಯ ಹರಿಯೆ - ೧೮೫ 

೮೨- ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ - ೯೨ 

೮೩- ಜಯ ಮಂಗಳಂ ವಿತ್ಯ ಶುಭ ಮಂಗಳಂ - ೯೪ 

೮೪- ಜಯ ವಾಯು ಹನುಮಂತ ಜಯ ಭೀಮ ಬಲವಂತ - ೧೫೪ 
೮೫- ಜಾಣ ನೀನಹದೊ ಗುರು ಮುಖ್ಯಪ್ರಾಣ ನೀನಹುದೊ - ೧೫೫ 
೮೬- ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ - ೨೦೭ 

೮೭- ಜೋ ಜೋ ಜೋ ಜೋ ಜೋ ರಂಗಧಾಮ - ೯೫ 

೮ಆ೮- ತಂದೆಯಾಗಿ ತಾಯಿಯಾಗಿ ಇ೦ದಿರೇಶನೆ ಎನಗೆ - ೧೦೪ 

೮೯- ತಣ್ಣನೆ ಹೊತ್ತಿಲಿ ನಾವು ಬೆಣ್ಣೆ ತೆಗೆಯುವ ಸಮಯದಿ - ೧೩೪ 
೯೦-ತಾತಾತಾತಾತಾರ೦ಗ ವಿನ್ನ ಪಾದ - ೮ 

೯೧- ತಾಯಿ ಈ ಲೋಕಕ್ಕೆ ಶ್ರೀ ಹರಿ ಕಾಯಿದಿ ಜಗವನಿಟ್ಟವನಾಗಿ - ೧೦೫ 
೯೨- ತಾಯಿಯೆಂಬನೆ ಬಿನ್ನ ಧ್ರುವನ್ನ ತಾಯಿಯು ನಿನ್ನಂತೆ - ೧೦೬ 
೯೩- ತುಂಬಿತು ಬೆಳದಿಂಗಳು ಈ ವನದೊಳು - ೧೩೫ 

೯೪- ತುರುಗಾಯ ಬ೦ದ ಗೋಪಿಯ ಕ೦ದ ಆನಂದದಿಂದ - ೩೮ 
೯೫- ತುಳಸಿ ಮಧ್ಯದಿ ಇರುವ ಕೃಷ್ಣನ ನೋಡುವ ಬಒನ್ನಿರೆ - ೧೩೬ 
೯೬- ತೆರಳಿ ನೀ ಮಧುರೆಗೆ ಗೋಕುಲದಲಿ ನಾವು - ೩೯ 

೯೭- ತೊ೦ಡನು ಕಂಡುದ ಬಿನ್ನೈಸುವೆನು - ೧೮೬ 

೯೮- ತೋರೆ ಬೇಗನೆ ತೋಯಜನಯನೆ ಮದವಾರಣಗಮನೆ - ೧೦೭ 
೯೯- ದಯಮಾಡಿ ಸಲಹಯ್ಯ ಭಯವಿವಾರಣೆ - ೬೦ 

೧೦೦- ದಾಸರೆ೦ದರೆ ಪ್ರರಂದರದಾಸರಯ್ಯ - ೧೭೧ 


೧೦೧- ದುರಿತಗಜ ಪ೦ಚಾನನ ನರಹರಿಯೆ - ೬೧ 


೧೦೨- ದೂರಕ್ಕೆ ದೂರನೆಂದು ಹೆರೆ ಸಾರಲಿ ಬೇಡ - ೨೦೧ 

೧೦೩- ದೃಷ್ಟಿ ತಾಕಿತೋ ಬೀದಿ ಮೆಟ್ಟಿಬ್ಯಾಡವೊ - ೪೦ 

೧೦೪- ದೇಹ ಜೀರ್ಣವಾಯಿತು ಧನನೇಹ ಜೀರ್ಣವಾಗದು - ೧೮೭ 
೧೦೫- ಧೀರನ ನೋಡಿರೈ ಕರುಣಾಪೂರನ ಪಾಡಿರೈ - ೧೫೬ 
೧೦೬- ಧ್ಯಾನವು ಕೃತಯುಗದಿ - ಆ೧ 

೧೦೭- ನಂದ ನಂದನ ಪಾಹಿ ಗುಣವೃ೦ದ - ೬ 

೧೦೮- ನಂಬಿ ಕೆಟ್ಟವರಿಲ್ಲವೊ ರಂಗಯ್ಯನ - ೧೦೮ 

೧೦೯- ನಮೋ ಪಾರ್ವಶೀಪತೆ ನುತಜನಪರ ನಮೋ ವಿರೂಪಾಕ್ಷ - ೧೬೧ 
೧೧೦- ನಾ ನಿನಗೇನು ಬೇಡುವುದಿಲ್ಲ ಎನ್ನ - ೬೨ 

೧೧೧- ನಾನಾ ಯಾಗದ ಹವಿಗಳಿ೦ಂದ೦ ಕದ್ದ ಬೆಣ್ಣೆ ಸವಿಯ - ೧೦೯ 
೧೧೨- ನಾನೆಲ್ಲಿ ಜ್ಞಾನಿಯು ನಾನೆಲ್ಲಿ ಸುಜನನು ಹೀನ - ೧೮೮ 
೧೧೩- ನಾನೇ ಸಜ್ಜನನಾದೊಡೆ ಇ೦ಥ ಹೀನ - ೬೩ 

೧೧೪- ನಾರಾಯಣ ವಿನ್ನ ನಂಬಿದೆ ಲಕ್ಷ್ಮೀನಾರಾಯಣ - ೯ 
೧೧೫- ವಿದೆ ಬರುತಿದೆ ಎನಗೆ ನಿದೆ ಬರುತಿದೆ- ೧೮೯ 

೧೧೬- ನೀಲಮೇಫಶ್ಕಾಮನ ಕೋಮಲಾಂಗದ- ೧೯೦ 

೧೧೭- ನಿನಗೆ ನೀನೇ ಕೃಷ್ಣ ದಯಮಾಡಿ ಸಲಹೋ - ೧೧೦ 

೧೧೮- ಬಿನ್ನ ಎ೦ಜಲನು೦ಡು ಬಿನ್ನ ಬೆಳ್ಳುಡೆಯುಟ್ಟು - ೨೦೮ 
೧೧೯- ಬಿನ್ನ ಧ್ಯಾನವ ಮಾಡುತ್ತ ಮಾಡುತ್ತ ಎನ್ನ ಮನ - ೧೯೧ 
೧೨೦- ಬಿನ್ನ ಪೂಜೆಯೋ ರಾಮ - ೧೦ 

೧೨೧- ವಿನ್ನ ಮಗನ ಲೀಲೆಯ ತಾಳಲಾರೆವು ನಾವು - ೪೧ 

೧೨೨- ನಿನ್ನ ಮಗನೇನೇ ಗೋಪಿ ಗೋಪ್ಯಮ್ಮ - ೧೩೭ 


೧೨೩- ವಿನ್ನಾಜ್ಞದವನೋ ನಾನೆನ್ನನೊಪ್ಪಿಸದೆ - ೧೯೨ 

೧೨೪- ವಿನ್ನಾಧೀನ ಶರೀರ ಕರಣ ಚೇಷ್ಟೆಗಳೆಲ್ಲ - ೬೪ 

೧೨೫- ನಿನ್ನಿಂದ ನಿನ್ನ ದಾಸರೆ ಮಿಗಿಲೊ ಕೃಷ್ಣ - ೧೩೮ 

೧೨೬- ನೀನೆ ಗತಿ ಮುಕುತೆನಗೆ ಅನಂತ ಜನುಮಗಳಲಿ - ೧೯೩ 
೧೨೭- ನೀನೆ ಬಲ್ಲಿದನೊ ರಂಗ - ೧೧ 

೧೨೮- ನೀನೆ ವರಗುರು ಮುಖ್ಯಪ್ರಾಣ - ೧೫೭ 

೧೨೯- ನೀರಿಲ್ಲದ ಬಾವಿ ಗುರುವಿಲ್ಲದ ಮಠವು- ೨೦೯ 

೧೩೦- ನೆನೆದು ಬದುಕಿರೊ ಸತತ ನೆನೆದು ಬದುಕಿರೊ - ೧೬೬ 
೧೩೧- ನ್ಯಾಯವೆ ನಿನಗೆ ಎನಗೆ ಶ್ರೀಕೃಷ್ಣ - ೧೯೪ 

೧೩೨- ಪರಮತಘನವನ ಪಾವಕನೆ - ೧೬೫ 

೧೩೩- ಪಾಲಿಸಯ್ಯ ಸ್ವಾಮಿ ಕೃಷ್ಣ ಪಾಲಿಸಯ್ಯ ಎನ್ನ ನೀನು - ೮೨ 
೧೩೪- ಪಾಲೊಳಗದ್ದು ಬೀರೊಳಗದ್ದು ಹರಿ - ೧೨ 

೧೩೫- ಪುಟ್ಟೆದೆ ಬುವಿಯಲ್ಲಿ ಬಹುದಿನಗಳೆದೆನು - ೧೯೫ 

೧೩೬- ಪೋಪು ಹೋಗೋಣ ಬಾರೊ ರ೦ಗ - ೧೩ 

೧೩೭- ಪ್ರಾಣಪತೆ ನೀ ಸಲಹೊ - ೧೫೮ 

೧೩೮- ಬರುವುದು ಬುದ್ಧಿಯು ಬಲವು ಕೀರುತಿಯು - ೮೩ 

೧೩೯- ಬಲ್ಲವಗಿಲ್ಲಿದೆ ವೈಕು೦ಠ - ೧೧೧ 

೧೪೦- ಬಲ್ಲವನು ಉಳ್ಳವನು ನೀನಿರಲು - ೮೪ 

೧೪೧- ಬಾಯೊಳು ಉಂಗುಷ್ಠವವಿಟ್ಟಿ ಮಾಯವ ನೋಡಮ್ಮ - ೧೧೨ 
೧೪೨- ಬಾರಯ್ಯ ಎನ್ನ ಮನಮಂದಿರಕ - ೧೯೬ 


೧೪೩- ಬಾರೊ ನಮ್ಮ ಮನೆಗೆ ಗೋಪಾಲಕೃಷ್ಣ - ೪೨ 


೧೪೪- ಬಾರೊ ಬೇಗ ಬೀರಜಾಕ್ಷ - ೧೩೯ 

೧೪೫- ಬಾರೊ ಮನೆಗೆ ಗೋವಿಂದ - ೬೫ 

೧೪೬- ಬಿಗಿಯದಿರು ಬಿಗಿಯದರು ಎಲೆ ಮಾನವಾ - ೨೦೨ 
೧೪೭- ಬಿಡದೆ ನಿನ್ನನು ಪೂಜಿಸುವ ದಾಸರಿಗೆ - ೧೪೦ 
೧೪೮- ಬಿಡಿ ಬಿಡಿ ಸಂದೇಹವನು ಪೂಡವಿ ಮನುಜರೆಲ್ಲ - ೧೫ 
೧೪೯- ಮ೦ಗಳ೦ ಜಯ ಮಂಗಳಂ - ೧೪೧ 

೧೫೦- ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವ ಶಕ್ತಿ ಬೇಕು - ೭೨ 
೧೫೧- ಭವವೆ೦ಬ ಅಡವಿಯಲ್ಲಿ - ೮೫ 

೧೫೨- ಬೂಷಣಕ ಭೂಷಣ ಇದು ಭೂಷಣ - ೧೬ 

೧೫೩- ಬೃಂಗಾ ನಿನ್ನಟ್ಟಿದನೇ ಶ್ರೀರಂಗ ಮಧುರೆಲಿ - ೯೧ 
೧೫೪- ಮ೦ಗಳ- ಮುಖ್ಯ ಪ್ರಾಣೇಶಗೆ - ೧೫೯ 

೧೫೫- ಮನೆಯಿಂದ ಸಂತೋಷ ಕೆಲವರಿಗೆ - ೮೬ 

೧೫೬- ಮನ್ನಿಸೆನ್ನ ಮನ್ಮಥ ಜನಕ ಮಧುಸೂದನ್ನ - ೧೪೨ 
೧೫೭- ಮರುಗ ಮೊಲ್ಲೆ ಮಲ್ಲಿಗೆ ಹಾಜಿ ಸ೦ಪಿಗೆ - ೧೪೩ 
೧೫೮- ಮರುದ೦ಶರ ಮತ ಪಿಡಿಯದೆ ಇಹಪರದಲ್ಲಿ - ೫೧ 
೧೫೯- ಮರೆತೆಯೇನೊ ರಂಗಾ ಮ೦ಗಳಾ೦ಗ - ೧೭ 

೧೬೦- ಮಹಿಮೆ ಸಾಲದೇ ಇಷ್ಟೇ ಮಹಿಮೆ ಸಾಲದೆ - ೧೬೭ 
೧೬೧- ಮಾನನಿಧಿ ಶ್ರೀಕೃಷ್ಣ ಮಧುರೆಗೈದುವನಂ೦ತೆ - ೪೩ 
೧೬೨- ಮೌನಗೌರಿಯ ಹೆಣ್ಣುಹೈಕಳಕೂಡೆ- ೧೪೪ 

೧೬೩- ಮಾರಿ ಕೋಣನಂತೆ ಥೋರ ಭಾಗ್ಯವ ಕೊಟ್ಟಿ - ೮೭ 
೧೬೪- ಮುಂದೆ ಕಟ್ಟು ಬಂದವರ ಹಿ೦ದಕೆ ಹಾಕಿಕೊ೦ಡ ಬಳಿಕ - ಆಲ 


೧೬೫- ಮೋಸಹೋದೆವಲ್ಲ ಸಕಲವು ವಾಸುದೇವ ಬಲ್ಲ - ೬೬ 
೧೬೬- ಯಾಕ ಇಂಥ ದುಡುಕು ಕೃಷ್ಣಯ್ಯ - ೪೪ 

೧೬೭- ಯಾಕೆ ಪುಟ್ನಿಸಿದಿ ನೀ ಸಾಕಲಾರದೆ - ೬೭ 

೧೬೮- ಯಾಕ ವೃಂದಾವನ ಯಾಕ ಗೋಕುಲ ನಮಗೆ- ೧೪೫ 
೧೬೯- ರಂಗ ಕೊಳಲನೂದುತ ಬ೦ದ - ೪೫ 

೧೭೦- ರಂಗ ಬಂದ ಬೃ೦ದಾವನದಲಿನಿ೦ದ - ೧೪೬ 

೧೭೧- ರಂಗ ಬ೦ದಾನೆ ಯಾದವರಾಯ ಬಂದಾನೆ- ೧೪೭ 
೧೭೨- ರಂಗನಾಥನ ನೋಡುವ ಬನ್ನಿ - ೧೮ 

೧೭೩- ರಂಗಯ್ಯ ಮನೆಗೆ ಬಂದರೆ ಅ೦ತರ೦ಗದಿ - ೧೧೩ 
೧೭೪- ರಂಗಾ ಮನೆಗೆ ಬಾರೋ ಕೃಪಾ೦ಗ ಶ್ರೀರಂಗ - ೧೪ 
೧೭೫- ರಕ್ಷ ಮಾಂ ರ೦ಗೇಶ - ೧೯ 

೧೭೬- ರಾಮಾ ಅವರಂತೆ ರಕ್ಷಿಸೋ ಎಂದರೆ - ೨೦ 
೧೭೭- ಲಾಭವಹುದು ಹರಿ ಕಥಾಮೃತ - ೧೧೪ 

೧೭೮- ಲಾಲಿ ಗೋವಿ೦ದ ಲಾಲಿ ಕೌಸಲ್ಯ - ೯೬ 

೧೭೯- ವಂದನೆ ಮಾಡಿರೈ ಯತಿಕುಲ ಚಂದ್ರನ ಪಾಡಿರೈ - ೫೩ 
೧೮೦- ವನಜನಯನ ಮನವ ಮಧುಪ ನ೦ಬುವರೆ - ೪೬ 
೧೮೧- ವರ್ಣಿಸಲಳವೆ ಸುಗುಣ ಸಾ೦ದ್ರನ - ೧೬೪ 

೧೮೨- ವಾದಿಗಜ ಮಸ್ತಕಾ೦ಕುಶ ಸುಜನ ಬುಧಗೇಯ - ೧೬೮ 
೧೮೩- ವಾಸುದೇವ ವಿನ್ನ ಮರ್ಮ ಕರ್ಮ೦ಗಳ - ೪೭ 

೧೮೪- ವಾಸುದೇವ ವಸುದೇವನ೦ದನ ಕೃಷ್ಣವಸುದೇವ - ೧೪೮ 
೧೮೫- ವಿಧಿಗೆ ದಯವವಿಲ್ಲವಕ್ಕ ಎಮ್ಮ ಮ್ಯಾಲೆ - ೪೮ 


೧೮೬- ವೃಷಭನೇರಿದ ವಿಷಧರನ್ಮಾರೆ ಪೇಳಮ್ಮಯ್ಯ - ೫೨ 

೧೮೭- ವ್ಯರ್ಥವಲ್ಲವೆ ಜನ್ಮ ವ್ಯರ್ಥವಲ್ಲಪೆ - ೭೩ 

೧೮೮- ಶರಣು ಶರಣು ಮತ್ಕ್ಯನೆ ಕೂರ್ಮಕ್ರೋಡ ನರಹರಿ - ೨೧೨ 
೧೮೯- ಶ್ರೀ ರಮಾಮಾನಿನೀ ಮಾನಸೇಂದೀವರೋ - ೯೩ 

೧೯೦- ಶ್ರೀದೇವಿಯ ಶ್ರೀಮ೦ತ ಸಿ೦ಧೂರಗಳಿ೦ ಅತಿ ರಂಜಿತವಾದ - ೧೧೫ 
೧೯೧- ಶ್ರೀರಂಗವಿಠಲನ ಶ್ರೀ ಮುಕುಟಕೆ ಶರಣು - ೯೭ 

೧೯೨- ಶ್ರೀರಾಮ ನಿನ್ನ ಪಾದವ ತೋರೋ - ೨೧ 

೧೯೩- ಸ೦ಸಾರವೆ೦ದೆ೦ಬ ಮಾರಿಗೆ ಸಿಲುಕಿದೆ - ೧೯೭ 

೧೯೪- ಸದ್ದು ಮಾಡಲಿ ಬೇಡವೊ - ೪೯ 

೧೯೫- ಸರಸಿಜನಾಭನ ಸೆರಗೊಡ್ಡಿ ಬೇಡುವೆ- ೨೨ 

೧೯೬- ಸರಸಿಜಾಕ್ಷ ಸರಸದಿ೦ದ ಸರಸಿಜೋದ್ಭವಗೊಲಿದು ಬಂದ - ೫೦ 
೧೯೭- ಸಾಗಿ ಬಾರಯ್ಯ ವೀ ಬಾಗಿ ನಮಿಸುವೆ - ೨೩ 

೧೯೮- ಸಾರಿರೊ ಡ೦ಗುರವ ನಮ್ಮ ಭಾರತಿರಮಣ - ೧೬೦ 

೧೯೯- ಸಾಲಿಗ್ರಾಮವು ವೃ೦ದಾವನದಲಿ ಇಪ್ಪಂತೆ - ೮೯ 

೨೦೦- ಸಾಸಿರ ಜಿಹ್ವ್ಹೆಗಳುಳ್ಳ ಶೇಷನೇ ಕೂ೦ಡಾಡಬೇಕು - ೫೫ 

೨೦೧- ಸಿಕ್ಕಿದನೆಲೆ ಜಾಣೆ ಶ್ರೀ ವೇಣುಗೋಪಾಲ - ೧೪೯ 

೨೦೨- ಸುಮ್ಮನೆ ವೈಷ್ಣವನೆ೦ಬಿರಿ - ೭೪ 

೨೦೩- ಸೇರಿದೆನು ಸೇರಿದೆನು ಜಗದೀಶ - ೧೧೬ 

೨೦೪- ಸೋಮಶೇಖರ ತಾನೆ ಬಲ್ಲ ಶ್ರೀ ರಾಮಾನಾಮಾಮೃತ - ೧೬೨ 
೨೦೫- ಸರಿಸಿದವರನು ಕಾಯ್ದ ನಮ್ಮ ಸೂರ್ಯಾನೇಕ ಪ್ರಭಾವ - ೯೮ 


೨೦೬- ಹರಿ ನಿನ್ನ ರೋಮ ಕೂಪದಲಿ ಜೀವಿಪ ಸರಿಸಿಜ - ೧೧೮ 


೨೦೭- ಹರಿ ಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ - ೯೦ 
೨೦೮- ಹರಿಚರಿತೆ ಶ್ರವಣ ದುರಿತಕುಚ್ಚಾಟನ - ೧೧೭ 

೨೦೯- ಹರಿದಾಸರ ಸ೦ಗಕ ಸರಿಯುಂಟೆ ಗುರು ಕರುಣಕ - ೧೬೯ 
೨೧೦- ಹರಿದಿನ ಪಾತಕ ಪರಿಹರ - ೨೦೩ 

೨೧೧- ಹರಿಹರರು ಸರಿಯೆ೦ಬ ಮರುಳು ಜನರು - ೨೪ 

೨೧೨- ಹರೇ ವೆ೦ಕಟಶೈಲವಲ್ಲಭ - ೨೫ 


ಗ್ರಂಥ ಸೂಚಿ 
೧) Shri Vyasayogi Charitam- Somanatha Kavi (Ed.) 8. Venkoba Rao. 1926 
೨) ಶ್ರೀಪಾದರಾಜ ಕಥಾಮೃತ- ಭೀಮಾಚಾರ್ಯ ವಡವಿ. ೧೯೩೧ 
೩) ಶ್ರೀ ಕರ್ಣಾಟಕ ಭಕ್ತವಿಜಯ- ಬೇಲೂರು ಕೇಶವದಾಸರು. ೧೯೩೨ 


೪) ಪ್ರರಾಣನಾಮಚೂಡಾಮಣಿ- ಬೆನಗಲ್‌ ರಾಮರಾವ್‌ ಮತ್ತು ಪಾನ್ಯ೦ ಸುಂದರ 
ಶಾಸ್ತ್ರಿ. ೧೯೪೧ 


೫) ಶ್ರೀ ವ್ಯಾಸಯೋಗಿ ಚರಿತೆ- ಸೋಮನಾಥ ಕವಿ (ಸ೦) ಬಿ. 
ಅನ೦ತಕೃಷ್ಣಾಚಾರ್ಯ. ೧೯೩೯ 


೬) ಭಕ್ತ ಶ್ರೀಪಾದರಾಜರು- ಹಂಡೆ ಗುರುವೇದವ್ಯಾಸದಾಸರು. ೧೯೫೭ 


೭) ವಿಮರ್ಶಾತ್ಮಕ ಶ್ರೀ ವ್ಯಾಸರಾಜ ಚರಿತ್ರೆ ಮತ್ತು ಶ್ರೀ ವ್ಯಾಸವಿಜಯ- ವಿ. ಎನ್‌. 
ದೇಶಿಕಾಚಾರ್ಯ. ೧೯೭೧ 


೮ ವಿಮರ್ಶಾತ್ಮ ಶ್ರೀ ವ್ಯಾಸರಾಜ ಚರಿತ್ರೆ ಮತ್ತು ಶ್ರೀ ವ್ಯಾಸವಿಜಯ ಎ೦ಬ 
ಗ್ರಂಥದ ಪರಾಮರ್ಶೆ- ಎಸ್‌. ವಿ. ಅನಂತಾಚಾರ್ಯ. ೧೯೭೨ 


೯) ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು- ಟಿ.ಕೆ. ವೇಣುಗೋಪಾಲದಾಸರು ೧೯೮೫ 
೧೦) ಶ್ರೀಪಾದರಾಜರ ಕೃತಿಗಳು (ಪಂಡಿತ ಆವೃತ್ತಿ)- ಜಿ. ವರದರಾಜರಾವ್‌. ೧೯೮೭ 
೧೧) Shri Vyasayogi Charitam- Somanatha Kavi- (Ed.) D. Prahladachar. 1993 
೧೨) ಶ್ರೀ ವ್ಯಾಸರಾಯರ ಕೃತಿಗಳು- ಟಿ. ಎನ್‌. ನಾಗರತ್ನ. ೨೦೦೧ 


೧೩) ಶ್ರೀ ವ್ಯಾಸರಾಯರು: ಜೀವನ ಮತ್ತು ಕೃತಿಗಳ ಸಮೀಕ್ಷ- ಕೆ. ಗೋಕುಲನಾಥ. 
೨೦೦೨ 


೧೪) ಶ್ರೀಪಾದರಾಜರು: ಜೀವನ ಮತ್ತು ಕೃತಿಗಳು- ಟಿ. ಎನ್‌. ನಾಗರತ್ನ. ೨೦೦೪ 
೧೫) ಶ್ರೀ ಶ್ರೀಪಾದರಾಜರ ಉಗಾಭೋಗಗಳು: ಅರ್ಥಸಹಿತ ಚಿ೦ತನೆ 


-ಬಿ೦ದುಮಾಧವಾಚಾರ್ಯ ನಾಗಸಂಪಿಗೆ. ೨೦೨೩ 


೧೬) "ನಾ ನಿನಗೇನು ಬೇಡುವುದಿಲ್ಲ” ಶ್ರೀ ಶ್ರೀಪಾದರಾಜರ ಕೃತಿಗಳ ವಿಮರ್ಶೆ 
ಭಾಗ-೧ 


-ಸ೦. ಬಿ. ಎಸ್‌. ಅವಿಲಕುಮಾರ ಬೊಮ್ಮಾಘುಟ್ಟಿ. ೨೦೨೩ 


೧೭) "ರಂಗನಾಥನ ನೋಡುವ ಬನ್ನಿ” ಶ್ರೀ ಶ್ರೀಪಾದರಾಜರ ಕೃತಿಗಳ 
ಖವಮರ್ಶೆಭಾಗ- ೨ 


-ಸ೦. ಬಿ. ಎಸ್‌. ಅನಿಲಕುಮಾರ ಬೊಮ್ಮಾಘಟ್ಟಿ. ೨೦೨೩ 


KKKKKK 


